ISSN: 2583-3510 
VOL-2, ISSUE -6, January-February 2024 
ಸಂಪುಟ-2, ಸಂಚಿಕೆ-6, ಜನವರಿ-ಪೆಬ್ರವರಿ 2024 


ಸೃಜನ 


SRUJANI 


Indian Journal of Innovative Research and Development- 
SIJIRD 


Peer-Reviewed & Open Access Journal 


Part-B 


SRUJANI 


Srujani Innovative Research and Development Foundation 
Chamarajanagar-571126 


Editorial Board Author Guidelines 
9 Online submission of the article should 


Managing Editor be sent as an attachment only in MS 
Dr. K. Shylaja (Chamarajanagara) word to: editor @srujani.in 

Articles should be in Kannada or 
Editor In Chief English 
Prof. M. Gurulingaiah (Shivamogga) Article should be 4,000 - 8,000 words in 


length 
Associate Editors eng 


Dr. 8. R. Manjunatha (Mysuru) It should be typed in Times New 
kere Roman Font for English and Nudi 01 e 


Prof. Vijayalakshmi Manapura (Mysuru) | 
Font for Kannada Article, Text type 


Editorial Board Menibers should be 12 Font size, 1.5 lines spaced. 
Prof. Y.H. Nayakwadi (Mysuru) Covering letter declaring that the 
Prof. C.K. Puttaswamy (Mysuru) submitted article is original work of the 


author and is unpublished must be sent 
on a separate page 


Mr. Praveen Kumar Mellahalli (Mysuru) 


Dr. Nagaraju N (Davanagere) 
Abstract of 150 words along with key 
words should be given on the separate 
sheet 


Dr. Appagere Somashekar (Kalaburagi) 
Dr. M. Rangaswamy (Chennai) 
Mr. Mahendra M (Kalaburgi) 


Mr. Madhuchandra B.R (Bengaluru) Text ganization: The main text 
should begin on a separate page 


Dr. Rajashree S Maranoor (Gadag) ak | i 
preferably divided into separate sections 


Dr. 5. Mahadeva Kumar 
(Andaman and Nicobar) 
Dr. Mohan Kumara (Mysuru) 


such as Introduction, Materials and 
Methodology, main Subject of the 


article and conclusion. 
Dr. V. Srinivas (Mysuru) 


Dr. S. Lokesh (Mandya) 


References must be according to APA 
‘7th Edition guidelines. 


Visit our website for more details: 
MOB: +91-7411851852 and +91- 
9164061581 


Technical Advisor 

Dr. Kumaraswamy AN 
(Chamarajanagar) 
Dr.Lokesh M (Mysore) 


ಅನುಕ್ರಮಣಿಕೆ- Contents ಪು.ಸಂ 
Part-B BN 
1 | ಖಾಸಗಿ ರೇಡಿಯೋ ವಾಹಿನಿಗಳಲ್ಲಿ ಸಾರ್ವಜನಿಕ ಸೇವಾ ಜಾಹೀರಾತುಗಳು: ಒಂದು 
ವಿಶ್ಲೇಷಣಾತ್ಮಕ ಅಧ್ಯಯನ - ಡಾ. ಸೌಮ್ಯ ಕೆ ಬಿ 1 
2 | ಶಿರವಾಳ ಗ್ರಾಮದ ದೇಗುಲಗಳು - ದಾನಪ್ರನವರ ಬಸವರಾಜ 11 
3 | ಬೀದರ್‌ನ ಬರೀದ್‌ ಶಾಹಿ ಕಾಲದ ಉದ್ಯಾನವನಗಳು - ಗಂಗವ್ಯ ವೈ ಸಿ 18 
4 | ಜಮ್ಮು-ಕಾಶ್ಮೀರದ 370ನೇ ವಿಧಿಯಡಿ ವಿಶೇಷ ಸ್ಥಾನಮಾನ ಅಳವಡಿಕೆ, ರದ್ದು ಮತ್ತು ಸರ್ವೋಚ್ಚ 
ನ್ಯಾಯಾಲಯದ ತೀರ್ಪು: ಒಂದು ಅವಲೋಕನ - ನೌಶಾದ್‌ ಹೆಚ್‌ 2೫ 
5 | ಶಾಸನಗಳಲ್ಲಿ ಸಂಪ್ರದಾಯ ಮತ್ತು ಆಚರಣೆಗಳು - ಮುಮ್ತಾಜ್‌ ಬೇಗಂ ಕನಕಗಿರಿ 31 
6 | ಗಾಮೀಣಾಭಿವೃದ್ಧಿಯಲ್ಲಿ ಪುರ 0೮೫%) ಯೋಜನೆಯ ಪಾತ್ರ - ಡಾ. ಸಂಗನಗೌಡ ಶಿವನಗೌಡ 
ಮತ್ತು ವಿಜಯಲಕ್ಷ್ಮೀ ಕಟ್ಟಿ 35 
7 | ನಿಪ್ಲಾಣಿಕರ ದೇಸಗತಿ: ಒಂದು ಅಧ್ಯಯನ - ಡಾ. ವಿಜಯಮಾಲಾ ನಾಗನೂರಿ 39 
8 | ರಂಗಭೂಮಿಯಲ್ಲಿ ರಂಗಪ್ರಕಾಶ: ಹುಟ್ಟು ಮತ್ತು ಬೆಳವಣಿಗೆ - ಡಾ. ಪಭು ರಾಜ 43 
9 | ತಿಕೂಟಚಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ - ಡಾ. ಅನಿತ ಟಿ 49 
10 | ನೀರು ಸರಬರಾಜು ಯೋಜನೆಯ ಅನುಷ್ಠಾನದಲ್ಲಿ ನಗರ ಸ್ಥಳೀಯ ಸರ್ಕಾರದ ಪಾತ್ರ: ಮಂಡ್ಯ 
ಜಿಲ್ಲೆಯನ್ನು ಅನುಲಕ್ಷಿಸಿ - ಬಸವರಾಜು ವೆ. ಎಸ್‌ 57 
1 | Dalit women migration and challenges (with reference to status of Dalit 
women in urban area ) - Dr.Dodda Hanumaiah B.H 62 
12 | ನೇಮಿಚಂದ್ರರ ಕಥೆಗಳಲ್ಲಿ ಚಿತ್ರಿತವಾಗಿರುವ ಪುರುಷ ಪಾತ್ರಗಳ ಭಿನ್ನ ಚಹರೆಗಳು - ಡಾ. ದೇವಿಕ 
ಎಸ್‌ ಮತ್ತು ಡಾ. ರಾಜೇಶ್‌ ಬೆಜ್ಜಂಗಳ 67 
13 | ಆಧುನಿಕ ವಚನಕಾರ ಮಹಾದೇವ ಬಣಕಾರ - ಡಾ. ಸುಕನ್ಯಾ ಮಾಣಿಕರಾವ ಗ್ರ 
14 (ಜೈನ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಅಲೌಕಿಕ ನೆಲೆಗಳ ಸ್ವರೂಪ - ಡಾ.ಸುನಿತಾ ಪಿ.ಮುಲಗೆ 77 
15 | ಡಾ.ಮೈಲಹಳ್ಳಿ ರೇವಣ್ಣ ಅವರ ಸಂಪಾದಿತ ಕೃತಿ ಸಿದ್ದೇಶ್ವರ ಪುರಾಣದ ಪಕ್ಷಿನೋಟ - ಮಂಜು.ಜೆ | 82 
16 | ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ: ಒಂದು ಅವಲೋಕನ - ಡಾ. ರಾಜೇಶ ಎಂ 88 
17 | ಚಂದ್ರಕಾಂತ ಕುಸುನೂರ ಅವರ ಹೋರಾಟದ ಬದುಕು - ಡಾ. ಪ್ರಕಾಶ ಎಚ್‌. ಸಂಗಮ 95 


ತುಮಕೂರು ನಗರದ ಅಪ್ರಕಟಿತ ಬಂದೂಕು ವೀರ ಮಾಸ್ತಿಗಲ್ಲುಗಳು ಮತ್ತು ಆತ್ಮ ಬಲಿದಾನ 
ಶಿಲ್ಪಗಳು - ಶ್ರೀನಿವಾಸ ಮತ್ತು ಅಮರೇಶ ಜಿ 


101 


ಭಾರತದಲ್ಲಿ ಗ್ರಾಮೀಣ ಹಣಕಾಸು ಮಾರುಕಟ್ಟೆ - ಮೀನಪ್ರ ಅಳ್ಳಿಚಂಡಿ ಮತ್ತು ಡಾ. ಪಟೇಲ 
ನಾಗರಾಜಗೌಡ 


104 


20 


ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಸ್ಥಿತಿಗತಿ - ತೇಜಶ್ಟಿನಿ ಚಾಂದಕವಟೆ ೬ 
ಪ್ರೊ. ಹೇಮಲತ ಎಚ್‌.ಎಂ 


109 


ಸೃಜನ 165% 2583-3510 


58111/4711: Indian Journal of Innovative Research and 5 R D F 
Development (51118 1)) 


Volume-2 Issue 6, January-February 2024, Pp. 1-10 editor@srujaniin 
Bi-Monthly, Peer-Reviewed, Open Access, Indexed Journal www.srujani.in 


ಖಾಸಗಿ ರೇಡಿಯೋ ವಾಹಿನಿಗಳಲ್ಲಿ ಸಾರ್ವಜನಿಕ ಸೇವಾ ಜಾಹೀರಾತುಗಳು: ಒಂದು 
ವಿಶ್ಲೇಷಣಾತ್ಮಕ ಅಧ್ಯಯನ 
ಡಾ. ಸೌಮ್ಯ ಕೆ ಬಿ. 
ಉಪನ್ಯಾಸಕರು, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ, ವಿಶ್ವವಿದ್ಯಾನಿಲಯ ಕಾಲೇಜು, 
ಮಂಗಳೂರು 


Abstract: 
ಜಾಹೀರಾತು ಸಂವಹನದ ರೂಪ. ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡಲು ಅಥವಾ 


ಖರೀದಿಸುವಂತೆ ಪೇಕ್ಷಕರ (ವೀಕ್ಷಕರು. ಓದುಗರು ಅಥವಾ ಶೋತ್ಯಗಳು) ಮನವೊಲಿಸುವ ಉದ್ದೇಶದಿಂದ 
ಪಚಾರ ಮಾಡಲಾಗುತ್ತದೆ. ಸಾರ್ವಜನಿಕ ಸೇವಾ ಜಾಹೀರಾತುಗಳು ಜನರಲ್ಲಿ ಅರಿವು. ಜಾಗೃತಿ, ಶಿಕ್ಶಣ ನೀಡುವ 
ಉದ್ದೇಶವನ್ನು ಹೊಂದಿರುತ್ತವೆ. ಇಂತಹ ಜಾಹೀರಾತುಗಳು ವಸ್ತುಗಳನ್ನು ದೊಡ್ಡಮಟ್ಟದಲ್ಲಿ ಮಾರಾಟ ಮಾಡಲು 
ಪೇರೇಪಿಸುವುದಿಲ್ಲ; ಬದಲಾಗಿ ಸಾರ್ವಜನಿಕರ ಅಭಿಪಾಯ ಮತ್ತು ಸಾಮಾಜಿಕ ಸಮಸ್ಯೆಯ ಕುರಿತು ಜಾಗೃತಿ 
ಮೂಡಿಸುವ ಕೆಲಸ ಮಾಡುತ್ತವೆ. ಲಾಭದ ಉದ್ದೇಶದೊಂದಿಗೆ ಈ ಜಾಹೀರಾತುಗಳನ್ನು ಪ್ರಚಾರ ಮಾಡುವುದಿಲ್ಲ. 
ಸರ್ಕಾರ ರಾಜಕೀಯ, ಸುರಕ್ಷತೆ ಆರೋಗ್ಯದಂತಹ ವಿಚಾರಗಳ ಕುರಿತು ಇಂತಹ ಜಾಹೀರಾತುಗಳನ್ನು 
ನೀಡುತ್ತವೆ. ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು ಪ್ರಚುರ ಪಡಿಸುವಲ್ಲಿ ಮತ್ತು ಜನಸಾಮಾನ್ಯರ 
ಮನವೊಲಿಸುವಲ್ಲಿ ಮಾಹಿತಿ, ಶಿಕ್ಶಣ ನೀಡುವಲ್ಲಿ ಮಾಧ್ಯಮಗಳ ಪಾತ್ರ ಗಣನೀಯವಾದುದು. ಈ ನಿಟ್ಟನಲ್ಲಿ 
ಕೇವಲ ಆಕಾಶವಾಣಿ ಅಷ್ಟೇ ಅಲ್ಲದೇ, ಖಾಸಗಿ ಎಫ್‌ಎಂ ವಾಹಿನಿಗಳೂ ಸಾರ್ವಜನಿಕ ಸೇವಾ 
ಜಾಹೀರಾತುಗಳನ್ನು ಪ್ರಸಾರ ಮಾಡುತ್ತಿವೆ. ಈ ಜಾಹೀರಾತುಗಳು ಯುವ ಜನಾಂಗದ ಮೇಲೆ ಬೀರುತ್ತಿರುವ 
ಪಭಾವವನ್ನು ಈ ಸಂಶೋಧನಾ ಲೇಖನದಲ್ಲಿ ಅಧ್ವಯನ ಮಾಡಲಾಗಿದೆ. ಅಲ್ಲದೇ, ಸಾಮಾಜಿಕ ಕಲಿಕಾ 
ಸಿದ್ಧಾ ೦ತದಡಿ, ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು ಕೇಳುವುದರ ಮೂಲಕ ಸಾಮಾಜಿಕ ಜವಾಬ್ದಾ ರಿಯನ್ನು 
ಅರಿತುಕೊ೦ಡು ತಮ್ಮ ವರ್ತನೆಯಲ್ಲಾದ ಬದಲಾವಣೆಯನ್ನು ಈ ಸಂಶೋಧನಾ ಲೇಖನದಲ್ಲಿ ಚರ್ಚಿಸಲಾಗಿದೆ. 


Keywords: ಆಕಾಶವಾಣಿ, ಖಾಸಗಿ ರೇಡಿಯೋ ವಾಹಿನಿಗಳು, ಸಾರ್ವಜನಿಕ ಸೇವಾ ಜಾಹೀರಾತುಗಳು, ಯುವ 
ಜನಾಂಗ, ಸಾಮಾಜಿಕ ಕಲಿಕಾ ಸಿದ್ದಾಂತ. 


ಪೀಠಿಕೆ 
ರೇಡಿಯೋಎಂದಿಗೂ ಸಾರ್ವಜನಿಕವಾಗಿ ಮನ್ನಣ  ರೇಡಿಯೋಒಂದುಮಾಧ್ಯಮವಾಗಿ ಸಮಾಜದಲ್ಲುಂಟು 


ಪಡೆದಿರುವ ಸಮೂಹ ಮಾಧ್ಯಮ. ಆರಂಭದಲ್ಲಿ ಮಾಡಿದ ಬದಲಾವಣೆ ಗಮನೀಯ. ಸಾರ್ವಜನಿಕ 
ಕೇವಲ ಮನರಂಜನಾತ್ಮಕ ಮಾಧ್ಯಮವನ್ನಾಗಿ ಸೇವಾ ಜಾಹೀರಾತುಗಳನ್ನು ಕೇವಲ ಮುದ್ರಣ 
ಮಾತ್ರವೇ ಬಳಕೆ ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಮಾಧ್ಯಮ, ಟಿವಿಗಳಲ್ಲಿ ಮಾತ್ರವೇ ಪ್ರಸಾರ 


Please cite this article as: ಸೌಮ್ಯ ಕೆ ಬಿ. (2024). ಖಾಸಗಿ ರೇಡಿಯೋ ವಾಹಿನಿಗಳಲ್ಲಿ ಸಾರ್ವಜನಿಕ ಸೇವಾ ಜಾಹೀರಾತುಗಳು: ಒಂದು 
ವಿಶ್ಲೇಷಣಾತ್ಮಕ ಅಧ್ಯಯನ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 1-10. 


SRUJANI: Indian Journal of Innovative Research and Development 


ಮಾಡುವುದಿಲ್ಲ; ಸರಳ ಮತ್ತು ಅಗ್ಗದ 
ಮಾಧ್ಯಮವಾದ ರೇಡಿಯೋದಲ್ಲೂ ಪ್ರಸಾರ 
ಮಾಡಲಾಗುತ್ತದೆ. ಈ ನಿಟ್ಟನಲ್ಲಿ ಕೇವಲ ಆಕಾಶವಾಣಿ 
ಅಷ್ಟೇ ಅಲ್ಲದೇ, ಖಾಸಗೀ ಎಪ್‌ಎಂ ವಾಹಿನಿಗಳೂ 
ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು ಪ್ರಸಾರ 
ಮಾಡುತ್ತಿವೆ. ಆಕಾಶವಾಣಿ ದೇಶದಲ್ಲಿ ಶೇ. 99ರಷ್ಟು 
ಭೌಗೋಳಿಕ ಪ್ರದೇಶವನ್ನು ಮುಟ್ಟುತ್ತಿದ್ದರೆ, ಖಾಸಗಿ 
ವಾಹಿನಿಗಳು ಖಾಸಗಿ ವಾಹಿನಿಗಳು ದೇಶದಲ್ಲಿ 
ಭೌಗೋಳಿಕವಾಗಿ ಶೇ. 66.29ರಷ್ಟು ಮತ್ತು 
ಜನಸಂಖ್ಯೆಯಲ್ಲಿ ಶೇ. 80.23ರಷ್ಟು ತಲುಪುವಲ್ಲಿ 
ಯಶಸ್ವಿಯಾಗಿದೆ (PIB India. 2023). 

ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು 
ಪ್ರಚುರ ಪಡಿಸುವಲ್ಲಿ ಮತ್ತು ಜನಸಾಮಾನ್ಯರ 
ಮನವೊಲಿಸುವಲ್ಲಿ, ಮಾಹಿತಿ, ಶಿಕ್ಷಣ ನೀಡುವಲ್ಲಿ 
ಮಾಧ್ಯಮಗಳ ಪಾತ್ರ ಗಣನೀಯವಾದುದು. 
ಜಾಹೀರಾತುಗಳು ಎಂದಿಗೂ ಆದಾಯದ 
ಮೂಲವಾದರೆ, ಸಾಮಾಜಿಕ ಜಾಗೃತಿ ಮೂಡಿಸುವ 
ನಿಟ್ಟಿನಲ್ಲಿ ಈ ಕೇಂದ್ರಗಳ ಪಾತ್ರ ಗಮನೀಯ. 
ಬದಲಾದ ಸಂವಹನ ತಂತ್ರಜ್ಞಾನದೊಂದಿಗೆ ಖಾಸಗೀ 
ರೇಡಿಯೋ ವಾಹಿನಿಗಳು ತನ್ನ ಪ್ರಾಶಸ್ತ್ಯವನ್ನು 
ಹೆಚ್ಚಿಸಿಕೊಳ್ಳುತ್ತಿವೆ. ಹಾಗಾಗಿ ಖಾಸಗೀ ರೇಡಿಯೋ 
ವಾಹಿನಿಗಳಲ್ಲೂ ಸಾರ್ವಜನಿಕ ಸೇವಾ 
ಜಾಹೀರಾತುಗಳನ್ನು ಪ್ರಸಾರ ಮಾಡಲಾಗುತ್ತಿದೆ. ಆ 
ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಯುವ 
ಜನಾಂಗದಲ್ಲಿ ಒಂದಷ್ಟು ಸಾಮಾಜಿಕ 
ಜವಾಬ್ದಾರಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸ 
ಮಾಡಲಾಗುತ್ತಿದೆ. ಮೈಸೂರು ನಗರದಲ್ಲಿ ಹೆಚ್ಚು 
ಪ್ರಚಾರದಲ್ಲಿರುವ 93.5 ರೆಡ್‌ ಎಫ್‌ಎಂ ಮತ್ತು 92.7 
ಬಿಗ್‌ ಎಫ್‌ಎಂ ಖಾಸಗಿ ವಾಹಿನಿಗಳಲ್ಲಿ 
ಪ್ರಸಾರವಾಗುತ್ತಿರುವ ಆರೋಗ್ಯ ಅಭಿಯಾನ, ಸ್ವಚ್ಛತೆ 
ಮತ್ತು ಶೌಚಾಲಯದ ಬಳಕೆ ಕುರಿತಾದ ಜಾಗೃತಿ, 


ಸಾಹಿತ್ಯ ಪರಾಮರ್ಶೆ 


ಸಾರ್ವಜನಿಕ ಸೇವಾ ಜಾಹೀರಾತು ಮತ್ತು 
ಮಾಧ್ಯಮ, ಸಾರ್ವಜನಿಕ ಸೇವಾ ಜಾಹೀರಾತುಗಳ 
ಪರಿಣಾಮದ ಕುರಿತು ಇದುವರೆಗೆ ಸಾಕಷ್ಟು 
ಸಂಶೋಧನೆಗಳು ನಡೆದಿವೆ. ಫಿಲಿಪ್‌ ಪಾಮ್ಲೀನ್‌, 
ಸುಗುಣ ಮಾಣಿಕ್ವೇಲನ್‌, ಯೋಗಿತಾ ನಾರಂಗ್‌, 
ಅತುಲ್‌ ನಾರಂಗ್‌, ಡಾ. ಶಾಲಿನಿ ನಿಗಮ್‌, 
ಟೀಜೂನ್‌ ಪಾರ್ಕ್‌, ರಶ್ಮಿ ಶಣೈ, ಗಿಯೋ ವಾಂಗ್‌, 
ತತ್ಯಾನ್‌ ವರ್ಷವ್ವಿ 
ಮುಂತಾದವರು ಸಾರ್ವಜನಿಕ ಸೇವಾ ಜಾಹೀರಾತು 
ಕುರಿತಂತೆ ಅಧ್ಯಯನ ನಡೆಸಿದ್ದಾರೆ. 
ಅಧ್ಯಯನದ ಪ್ರಾಮುಖ್ಯತೆ 

ಯಾವುದೇ ಮಾಧ್ಯಮಗಳು ನಿರಂತರವಾಗಿ ಕೆಲಸ 
ನಿರ್ವಹಿಸಬೇಕೆಂದರೆ ಜಾಹೀರಾತುಗಳು ಬಹಳ 
ಪ್ರಮುಖವಾದುದಾಗಿವೆ. ಇದೇ ಕಾರಣಕ್ಕಾಗಿ 
ಜಾಹೀರಾತುಗಳನ್ನು ಮಾಧ್ಯಮಗಳ ಜೀವಾಳ ಎಂದೇ 
ಕರೆಯಲಾಗುತ್ತದೆ. ಸರ್ಕಾರಿ ಹಾಗೂ ಖಾಸಗೀ 
ವಾಹಿನಿಗಳಲ್ಲೂ ಸೇರಿದಂತೆ ಎಲ್ಲೆಡೆ ಸಾರ್ವಜನಿಕ 
ಸೇವಾ ಜಾಹೀರಾತುಗಳು ಪ್ರಸಾರವಾಗುತ್ತವೆ. ಖಾಸಗಿ 


ಲೌರಾ ಎಂ. ಅರ್ಪಣ್‌, 


ವಾಹಿನಿಯಲ್ಲಿ ಪ್ರಸಾರವಾಗುವ ಸಾರ್ವಜನಿಕ ಸೇವಾ 
ಜಾಹೀರಾತುಗಳು ಯುವ ಜನಾಂಗದ ವರ್ತನೆಯ 
ಮೇಲುಂಟು ಮಾಡುತ್ತಿರುವ ಪರಿಣಾಮವನ್ನು 
ವಿಶ್ಲೇಷಿಸಲಾಗಿದೆ. 
ಸಂಶೋಧನಾ ವಿಧಾನ 

ಖಾಸಗೀ ಎಫ್‌ಎ೦ ರೇಡಿಯೋ ವಾಹಿನಿಯಲ್ಲಿ 
ಪ್ರಸಾರವಾಗುವ ಸಾರ್ವಜನಿಕ ಸೇವಾ 
ಜಾಹೀರಾತುಗಳ ಪೈಕಿ ಆರೋಗ್ಯ ಸಂಬಂಧಿ, ಸ್ವಚ್ಚತೆ 
ಮತ್ತು ಶೌಚಾಲಯ ಹಾಗೂ ರಸ್ತೆ ಸುರಕ್ಷತೆಗೆ 
ಸಂಬಂಧಿಸಿದ ಜಾಹೀರಾತುಗಳನ್ನು ಅಧ್ಯಯನಕ್ಕೆ 
ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಅಧ್ಯಯನಕ್ಕೆ 
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ 


ರಸ್ತೆ ಸುರಕ್ಷತೆ ಕುರಿತಂತೆ ಸಾರ್ವಜನಿಕ ಸೇವಾ ದವ ಅಧ್ಯಯನ ನಡೆಸುತ್ತಿರುವ 50 

ಷು ಸಾವ ಬುಸು ಬಟು ಬ ವಿದ್ಯಾರ್ಥಿಗಳನ್ನು ಸರಳ ಯಾಧ್ಯಚ್ಛಿಕ ಮಾದರಿ 
ವಿಧಾನದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ 

VOLUME-2, ISSUE-6, JANUARY-FEBRUARY 2024 ISSN: 2583-3510, ೫). 1-10 2 


This article available at: www.srujani.in 


SRUJANI: Indian Journal of Innovative Research and Development 


ಅಧ್ಯಯನವನ್ನು ಸಮೀಕ್ಷಾ ಸಂಶೋಧನಾ 
ವಿಧಾನವನ್ನು ಅಳವಡಿಸಿಕೊಂಡು ವಿಶ ಪ್ರಶ್ನಾವಳಿಯ 
ಮೂಲಕ ದತ್ತಾಂಶ ಸಂಗಹಣೆ ಮಾಡಿ ವಿಶ್ಲೇಷಣೆ 
ಮಾಡಲಾಗಿದೆ. 
ಸಾರ್ವಜನಿಕ ಸೇವಾ ಜಾಹೀರಾತು 

ಜಾಹೀರಾತು ಸಂವಹನದ ರೂಪ. ಯಾವುದೇ 
ಒಂದು ವಸ್ತುವನ್ನು ಮಾರಾಟ ಮಾಡಲು ಅಥವಾ 


ಖರೀದಿಸಲು ಪ್ರೇಕ್ಷಕರ (ವೀಕ್ಷಕರು, ಓದುಗರು 
ಅಥವಾ ಶ್ರೋತೃಗಳು) ಮನವೊಲಿಸುವ 
ಉದ್ದೇಶದಿಂದ ಪ್ರಚಾರ ಪಡಿಸಲಾಗುತ್ತದೆ 


(ಯೋಗಿತಾ ನಾರಂಗ್‌.2012). ಸಾರ್ವಜನಿಕ ಸೇವಾ 
ಜಾಹೀರಾತುಗಳು ಜನರಲ್ಲಿ ಅರಿವು, ಜಾಗೃತಿ, ಶಿಕ್ಷಣ 
ನೀಡುವಂತಹವುಗಳು. ಇಂತಹ ಜಾಹೀರಾತುಗಳು 
ವಸ್ತುಗಳನ್ನು ದೊಡ್ಡಮಟ್ಟದಲ್ಲಿ ಮಾರಾಟ ಮಾಡಲು 
ಪ್ರೇರೇಪಿಸುವುದಿಲ್ಲ; ಬದಲಾಗಿ ಸಾರ್ವಜನಿಕ 
ಅಭಿಪ್ರಾಯ ಮತ್ತು ಸಾಮಾಜಿಕ ಸಮಸ್ಯೆಯ ಕುರಿತು 
ಜಾಗೃತಿ ಮೂಡಿಸುವಂತಹದ್ದು. ಲಾಭಕ್ಕಾಗಿ ಈ 
ಜಾಹೀರಾತುಗಳನ್ನು ನೀಡುವುದಿಲ್ಲ. ಸರ್ಕಾರ 
ರಾಜಕೀಯ, ಸುರಕ್ಷತೆ, ಆರೋಗ್ಯದಂತಹ ವಿಚಾರಗಳ 
ಕುರಿತು ಇಂತಹ ಜಾಹೀರಾತುಗಳನ್ನು ನೀಡುತ್ತದೆ 
(ಪೌಲ್‌ ಸುಗೆಟ್‌). 

ಸಾರ್ವಜನಿಕ ಸೇವಾ ಜಾಹೀರಾತು ಕುರಿತಾಗಿ 
ಫೆಡರಲ್‌ ಕಮ್ಯುನಿಕೇಷನ್ಸ್‌ ಕಮಿಷನ್‌-FCC 
“ಯಾವುದೇ ಸಂಯುಕ್ತ ರಾಜ್ಯ ಅಥವಾ ಸ್ಥಳೀಯ 


ಪ್ರಸಾರ ಮಾಡುತ್ತಿತ್ತು ಇದು ಯುದ್ಧ, ರಾಜಕೀಯ, 
ಧರ್ಮ, ಆರೋಗ್ಯ ಮತ್ತು ಸುರಕ್ಷತೆಯ 
ವಿಚಾರಗಳನ್ನು ಒಳಗೊಂಡಿರುತ್ತಿತ್ತು ಸಾರ್ವಜನಿಕ 
ಸೇವಾ ಜಾಹೀರಾತುಗಳು ಧೂಮಪಾನ, ಆರೋಗ್ಲ 
ಹೆಚ್ಚು ತೂಕ, ಶಿಕ್ಷಣ, ಕುಡಿತದಿ೦ದಾಗುವ ಪರಿಣಾಮ, 
ಸುರಕ್ಷಿತ ಲೈಂಗಿಕತೆ, ಜೂಜಾಟ ಹೀಗೆ ಸಾಮಾಜಿಕ 


ಸಮಸ್ಯೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ 
ಮೂಡಿಸುವ ಸಲುವಾಗಿ ಸಾರ್ವಜನಿಕ ಸೇವಾ 
ಜಾಹೀರಾತುಗಳನ್ನು ಪ್ರಸಾರ ಮಾಡಲಾಗುತ್ತದೆ 
(ಪೌಲ್‌ ಸುಗೆಟ್‌). 


ಅಮೆರಿಕಾದಲ್ಲಿ1900ರ ದಶಕದಲ್ಲಿ ಹೆಚ್ಚಾಗುತ್ತಿರುವ 
ಬಾಲ ಕಾರ್ಮಿಕರ ಕುರಿತು ಜಾಗೃತಿ ಮೂಡಿಸಲು 


ಪತ್ರಿಕೆಗಳಲ್ಲಿ ಉಚಿತವಾಗಿ ಪ್ರಥಮ ಬಾರಿಗೆ 
ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು 
ಮುದಿಸಲಾಯಿತು. ಮುಂದುವರೆದಂತೆ 


ಮಹಾಯುದ್ದದ ಸಂದರ್ಭದಲ್ಲೂ ಇದೇ ರೀತಿಯ 
ಜಾಹೀರಾತುಗಳನ್ನು ಪ್ರಕಟಿಸಲಾಯಿತು (ಬಿಲ್‌ 
ಗುಡ್ವಲ್‌). ಹೀಗೆ ನಿರ್ದಿಷ್ಟ ಸಾಮಾಜಿಕ ವಿಚಾರಗಳ 
ಕುರಿತಾಗಿ ಪ್ರಚುರ ಪಡಿಸುವಲ್ಲಿ ಮತ್ತು 
ಜನಸಾಮಾನ್ಯರ ಮನವೊಲಿಸುವಲ್ಲಿ, ಮಾಹಿತಿ, ಶಿಕ್ಷಣ 
ನೀಡುವ ಕಾರ್ಯವನ್ನು ಸಾರ್ವಜನಿಕ 
ಜಾಹೀರಾತುಗಳು ಮಾಡುತ್ತಿವೆ. ಇಂತಹ 
ಜಾಹೀರಾತುಗಳನ್ನು ಪ್ರಚುರ ಪಡಿಸುವಲ್ಲಿ 
ಮಾಧ್ಯಮಗಳ ಪಾತ್ರ ಗಣನೀಯವಾದುದು. 


ಸೇವಾ 


ಸರ್ಕಾರಗಳು ನೀಡುವ ಘೋಷಣೆಗಳು, ಸಾಮಾಜಿಕ ಕಲಿಕಾ ಸಿದ್ಧಾಂತ 
ಚಟುವಟಿಕೆಗಳು, ಕಾರ್ಯಕ್ರಮಗಳಿಗೆ ಆಲ್ವರ್ಟ್‌ ಬಂಡೂರ ಮತ್ತು ವಾಲ್ಪರ್ಸ್‌ ಇಬ್ಬರೂ 
(ಉದಾಹರಣೆಗೆ; ರಕ್ತದಾನ, ಆರೋಗ್ಯ, ಸ್ವಚ್ಚತೆ ಸೇರಿ ವಿವರವಾದ ಸಾಮಾಜಿಕ ಕಲಿಕಾ 
ಇತ್ಯಾದಿ) ಯಾವುದೇ ಶುಲ್ಕವನ್ನು ಹೇರಲಾಗುವುದಿಲ್ಲ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅವರ ಪ್ರಕಾರ: 
ಮತ್ತು ಇಂತಹ ಜಾಹೀರಾತುಗಳನ್ನು ಸಮುದಾಯದ * ಕಲಿಕೆ ಸಂಪೂರ್ಣವಾಗಿ ವರ್ತನೆಯಲ್ಲ, 
ಹಿತಾಸಕ್ತಿ ಸಮಯದ ಮಿತಿಯನ್ನು ಹೊರತುಪಡಿಸಿ ಬದಲಾಗಿ ಇದು ಸಾಮಾಜಿಕ ದೃಷ್ಟಿಯಲ್ಲಿ 
ನಿರಂತರವಾಗಿ ಪ್ರಚಾರ ಮಾಡಲಾಗುತ್ತಿರುತ್ತದೆ”ಎಂದು ನಡೆಯುವ ಅರಿವಿನ ಪ್ರಕ್ರಿಯೆ. 
ವ್ಯಾಖ್ಯಾನಿಸಿದೆ: (ಬಿಲ್‌ ಗುಡ್ಡಲ್‌). * ಸಾಮಾಜಿಕ ಕಲಿಕಾ ಸಿದ್ಧಾಂತವು ಇತರರ 
ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು ನಡವಳಿಕೆ, ವರ್ತನೆ ಮತ್ತು ಭಾವನಾತ್ಮಕ 
ಕೊಡುಗೆ ರೂಪದಲ್ಲಿ ಸರ್ಕಾರ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆಗಳನ್ನು... ಗಮನಿಸುವ... ಮತ್ತು 
VOLUME-2, ISSUE-6, JANUARY-FEBRUARY 2024 ISSN: 2583-3510, ೫॥. 1-10 3 


This article available at: www.srujani.in 


SRUJANI: Indian Journal of Innovative Research and Development 


ರೂಪಿಸುವಲ್ಲಿನ 
ಒತ್ತಿಹೇಳುತ್ತದೆ. 
ಸಾಮಾಜಿಕ ಕಲಿಕಾ ಸಿದ್ಧಾಂತವು ಸಾಮಾಜಿಕ 
ಸನ್ನಿವೇಶದಲ್ಲಿ ಸಂಭವಿಸುವ ಕಲಿಕೆಯ ಮೇಲೆ 
ಕೇಂದ್ರೀಕರಿಸುತ್ತದೆ. 

* ವೀಕ್ಷಣೆ, ಕಲಿಕೆ, ಅನುಕರಣೆ ಮತ್ತು 
ಮಾದರಿಗಳಿಗೆ ತಮ್ಮ ಸಿದ್ಧಾಂತದಲ್ಲಿ ಪ್ರಾಮುಖ್ಯತೆ 
ನೀಡಿದ್ದಾರೆ. 

ವಿದ್ಯಾರ್ಥಿ ಕೇವಲ ಮಾಹಿತಿ ಪಡೆಯುವ ಜಡ 


ಪ್ರಾಮುಖ್ಯತೆಯನ್ನು 


ಗ್ರಾಹಕನಲ್ಲ. ಆತನ ಸಾಮಾಜಿಕ ವರ್ತನೆಗೆ 
ಸುತ್ತಲಿನ ಪರಿಸರ, ಮಾನಸಿಕ ಪ್ರಭಾವವನ್ನು 
ಒಳಗೊಂಡಿರುತ್ತದೆ ಎನ್ನುತ್ತಾರೆ ಆಲ್ಬರ್ಟ್‌ 
ಬಂಡೂರ. 


“ಕಲಿಕೆಯು ಒಂದು ಅರಿವಿನ ಪ್ರಕ್ರಿಯೆ. ಇದು 
ಸಾಮಾಜಿಕ ಸಂದರ್ಭಗಳ ಪುನರ್‌ ಉತ್ತತ್ತಿ. ಹೆಚ್ಚಿನ 
ಕಲಿಕೆಯು ಜನರ ಗ್ರಹಿಕೆ ಮತ್ತು ವ್ಯಕ್ತಿಯ ಅನುಭವದ 
ಕುರಿತು ಯೋಚಿಸುವುದರ ಮೂಲಕ 
ಪಡೆದುಕೊಳ್ಳುತ್ತಾರೆ. ಅವರು ತಮ್ಮ ಸುತ್ತಲಿನ ಇತರ 
ಉದಾಹರಣೆಗಳನ್ನು ನಕಲಿಸುವ ಮೂಲಕವೂ 
ಕಲಿಯುತ್ತಾರೆ. ಈ ಸಿದ್ಧಾಂತಕ್ಕೆ ಶಾಸ್ತ್ರೀಯ ವರ್ತನೆ 


ಸಿದ್ಧಾಂತದ ಪ್ರಭಾವವಿದ್ದು, ಬಲವರ್ಧನೆಯ 
ಮೂಲಕ ಸಂಪೂರ್ಣ ಆಳಲ್ಪಡುತ್ತದೆ. ವಿವಿಧ 
ವೈಯಕ್ತಿಕ, ಆಂತರಿಕ ಕಲಿಕೆಯು ಪ್ರಮುಖ 


ಪಾತ್ರವಹಿಸುತ್ತದೆ” (ಆಲ್ಬರ್ಟ್‌ ಬಂಡೂರ, 1977). 

ಮಾಧ್ಯಮದ ಮೂಲಕ ಸಾಮಾಜಿಕ ಬದಲಾವಣೆ 
ಮಾಧ್ಯಮದಲ್ಲಿ ಪ್ರಸಾರವಾಗುವ ಸುದ್ದಿ, ವರದಿ 

ಮತ್ತು ಮಾಹಿತಿಗಳು ವಾಸ್ತವದ ಬಗ್ಗೆ ಸಾರ್ವಜನಿಕರ 


ಸಂದೇಶವೂ ವಿಭಿನ್ನ ಮನೋಭಾವವನ್ನು 
ಹೊಂದಿರುತ್ತವೆ. ಕೆಲ ಸಂದೇಶಗಳನ್ನು ವೀಕ್ಷಕರು 
ಸ್ವೀಕರಿಸಿದರೆ ಕೆಲವೊಂದನ್ನು ತಿರಸ್ಕರಿಸುತ್ತಾರೆ. 


ಇದೆಲ್ಲವೂ ಆತ ವಾಸ ಮಾಡುತ್ತಿರುವ ಪರಿಸರದ 
ಪ್ರಭಾವವೂ ಆಗಿರುತ್ತದೆ. ಸ್ವೀಕರಿಸಿದ ಸಂದೇಶದ 
ಭಾಗವು ಪ್ರೇಕ್ಷಕರ ವರ್ತನೆಯ ಮೇಲೆ ಪರಿಣಾಮ 
ಬೀರುತ್ತದೆ ಮತ್ತು ನಡವಳಿಕೆಯನ್ನು ಸ್ಥಿರಗೊಳಿಸುತ್ತದೆ 
(ಮೊಖ್ತಾರಿ, 2009). 


ಮಾಧ್ಯಮವು ಯೋಜಿತ ಪ್ರಚಾರ ಮತ್ತು 
ಪ್ರಾತಿನಿಧ್ಯದ ಮೂಲಕ ಪ್ರೇಕ್ಷಕರ ಮೇಲೆ ಪರಿಣಾಮ 
ಬೀರಲು ಪ್ರಯತ್ನಿಸುತ್ತದೆ. (ರಾಬಿ ಮತ್ತು 
ಅಹ್ನದ್ದಾದೇಹ್‌ ನಾಮ್ಜರ್‌, 2008). ಸಮೂಹ 


ಸಿದ್ಧಾಂತದಲ್ಲಿ, ವ್ಯಕ್ತಿಗಳ ಮಾನಸಿಕ ಅಗತ್ಯಗಳನ್ನು 
ಪೂರೈಸುವ ಮೂಲಕ ಮಾಧ್ಯಮವನ್ನು ಮಾರ್ಗದರ್ಶಿ 
ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಸಿದ್ಧಾಂತದಲ್ಲಿ 
ಮಾಧ್ಯಮವನ್ನು ಶಕ್ತಿಯುತ ಮಾರ್ಗದರ್ಶಿಗಳು 
ಎಂದು ಉಲ್ಲೇಖಿಸಲಾಗಿದೆ (ಮೆಹರ್ದಾದ್‌, 2001. 
ಈ ಪ್ರಕ್ರಿಯೆಯಲ್ಲಿ, ಮಾಧ್ಯಮಗಳು ಪರೋಕ್ಷವಾಗಿ 
ಮತ್ತು ನೇರವಾಗಿ ಜನರ ಆಲೋಚನೆಗಳು ಮತ್ತು 
ನಂಬಿಕೆಗಳ ಮೇಲೆ ಪರಿಣಾಮ ಬೀರುತ್ತವೆ. ಅದು 


ಅಂತಿಮವಾಗಿ ಸಾಮಾಜಿಕ ಬದಲಾವಣೆಗೆ 
ಕಾರಣವಾಗುತ್ತದೆ. 

ಬದಲಾವಣೆಯ ಸಿದ್ಧಾಂತದಲ್ಲಿ, ಮಾಧ್ಯಮದ 
ಪಾತ್ರವು ವೈಯಕ್ತಿಕ ಮೌಲ್ಯಗಳು ಮತ್ತು 
ನಾವೀನ್ಯತೆಗಳ ವರ್ಗಾವಣೆ, ಸಾಮಾಜಿಕ 
ಪ್ರಚೋದನಕಾರಿ, ಮಾನಸಿಕ ಮತ್ತು ಮಾನಸಿಕ 
ಪ್ರಚೋದನೆ ಮತ್ತು ಆತ್ಮಸಾಕ್ಷಿಯನ್ನು 


ಬಲಪಡಿಸುವುದು (ಮೊಸ್ತಫಾವಿ ಕೊಹಂಗಿ, 2015). 


ಗಹಿಕೆಗಳನ್ನು ರೂಪಿಸುತ್ತದೆ. ಹೀಗಾಗಿ, ಘಟನೆ, ಬದಲಾವಣೆಯ ಸಿದ್ಧಾಂತದಲ್ಲಿ ಮಾಧ್ಯಮದ 
ಆಲೋಚನೆ ಮತ್ತು ವ್ಯಕ್ತಿಗಳ ಸಾಮಾಜಿಕ ಫ್ರ್ಯಾವ್ರ ವೈಯಕ್ತಿಕ "ಮೌಲ್ಯಗಳು ಮತ್ತು 
ವಾಸ್ತವತೆಯ ಬಗ್ಗೆ ತಮ್ಮದೇ ಆದ ನ್ರಾವೀನ್ಯತೆಗಳ ವರ್ಗಾವಣೆ, ಸಾಮಾಜಿಕ 
ದೃಷ್ಟಿಕೋನಗಳನ್ನು ಸಂಘಟಿಸುವ ಪರಿಕಲ್ಪನೆ ಪ್ರಚೋದನಕಾರಿ, ಮಾನಸಿಕ ಪ್ರಚೋದನೆ ಮತ್ತು 
ಮಾಧ್ಯಮಗಳಿಂದಲೇ ಬಂದದ್ದಾಗಿದೆ (ಲಾಜರ್‌, ಆತ್ಮಸಾಕ್ಷಿಯನ್ನು ಬಲಪಡಿಸುತ್ತದೆ. (ಮೊಸ್ತಫಾವಿ 
200). ಪ್ರೇಕ್ಷಕರು ಸ್ವೀಕರಿಸುವ ಪ್ರತಿಯೊಂದು ಕ್ಹೂಹಂಗ್ಲಿ 2015. ಕಲಿಕಾ ಸಿದ್ಧಾಂತದಲ್ಲಿ, 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 1-10 4 


This article available at: www.srujani.in 


SRUJANI: Indian Journal of Innovative Research and Development 


ಮಾಧ್ಯಮವು ಜನರಲ್ಲಿ ಸಾಮ್ಯತೆಯನ್ನುಂಟು 
ಮಾಡುತ್ತದೆ ಎಂದು ನಂಬಲಾಗಿದೆ. ಈ ಸಿದ್ಧಾಂತದ 
ಸಿದ್ಧಾಂತಿಗಳ ಪ್ರಕಾರ ಸಮಾಜದ ಪ್ರತಿಯೊಬ್ಬರು 
ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಎಲ್ಲಾ ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಒಂದೇ 
ರೀತಿಯ ಪ್ರತಿಕ್ರಿಯೆಗಳನ್ನು ತೋರಿಸುವಂತೆ 
ಮಾಡುತ್ತದೆ. ಆದಾಗ್ಯೂ ವಿವಿಧ ಸಮೂಹ 
ಮಾಧ್ಯಮಗಳ ಸಂದೇಶಗಳು ಮತ್ತು ಸಮಾಜದ 
ವಿವಿಧ ಜನರ ನಡುವಿನ ಸಂಬಂಧಗಳ ಅತ್ಯುತ್ತಮ 
ಹಾಗೂ ಪರಿಣಾಮಕಾರಿ ಸಾಧನವಾಗಿದೆ (ಅಹಾರಿ, 
2004). 
ದತ್ತಾಂಶಗಳ ವಿಶ್ಲೇಷಣೆ 

ಖಾಸಗೀ ರೇಡಿಯೋ ವಾಹಿನಿಗಳಲ್ಲಿ 
ಸಾರ್ವಜನಿಕ ಸೇವಾ ಜಾಹೀರಾತುಗಳ ಕುರಿತಾಗಿ 
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ 
ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ 
ವರ್ತನೆಯ ಮೇಲೆ ಉಂಟು ಮಾಡಿದ 
ಪರಿಣಾಮವನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. 

ಪಟ್ಟಿ 1: ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರುವ 

ವಿದ್ಯಾರ್ಥಿಗಳ ಲಿಂಗವಾರು ವಿವರ 


ಪಟ್ಟಿ 2 ರಲ್ಲಿ ಅಧ್ಯಯನಕ್ಕೆ ಆಯ್ಕೆ 


ಮಾಡಿಕೊಂಡಿರುವ ಪ್ರತಿಕ್ರಿಯಾರ್ಥಿಗಳು ಯಾವ 
ಖಾಸಗಿ ರೇಡಿಯೋ ವಾಹಿನಿಯನ್ನು ಕೇಳುತ್ತಾರೆ 
ಎಂಬುದರ ವಿವರಣೆಯನ್ನು ನೀಡಲಾಗಿದೆ. 
ಮೈಸೂರು ಭಾಗದಲ್ಲಿ ಮೈಸೂರು 
ಆಕಾಶವಾಣಿಯನ್ನು ಹೊರತು ಪಡಿಸಿದರೆ 92.7 
ಬಿಗ್‌ ಎಫ್‌ಎಂ ಮತ್ತು 93.5 ರೆಡ್‌ ಎಫ್‌ಎಂ ಹೆಚ್ಚು 
ಪ್ರಸಾರವಾಗುತ್ತದೆ. ಅಧ್ಯಯನಕ್ಕೆ ಆಯ್ಕೆ 
ಮಾಡಿಕೊಂಡಿರುವ ಒಟ್ಟು ಪ್ರತಿಕ್ರಿಯಾರ್ಥಿಗಳಲ್ಲಿ 
ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿ ಈ ಎರಡೂ 
ಖಾಸಗಿ ರೇಡಿಯೋ ವಾಹಿನಿಗಳನ್ನು ಆಲಿಸುವುದು 
ಅಧ್ಯಯನದಿಂದ ತಿಳಿದು ಬಂದಿದೆ. 


ಪಟ್ಟಿ 3: ಖಾಸಗಿ ರೇಡಿಯೋ ವಾಹಿನಿಗಳನ್ನು 


ಕೇಳುವ ವಿಧಾನ 
ಕಮ 
ಖ್‌ ತ್‌ 
al ಖೈ ವಿವರ ಪ್ರಮಾಣ | ಶೇಕಡ 
1 ರೇಡಿಯೋ ಸೆಟ್‌ 03 06 
2 ಮೊಬೈಲ್‌ 47 94 
A ನಗರ ಸಾರಿಗೆ 1 0 
ಬಸ್‌ 
4 ಇತಕ ಸ್ಥಳಗಳಲ್ಲಿ 00 00 
ಒಟ್ಟು 50 100 


ನನು ವಿವರ ಪ್ರಮಾಣ | ಶೇಕಡ 
ಸಂಖ್ಯೆ 
1 ಗಂಡು 37 74 
2 ಹೆಣ್ಣು 13 26 
ಒಟ್ಟು 50 100 
ಪೆಟ್ಟಿ 1 ರಲ್ಲಿ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ 
ವಿದ್ಯಾರ್ಥಿಗಳ ಲಿಂಗವಾರು ಪ್ರಮಾಣವನ್ನು 


ತೋರಿಸಲಾಗಿದೆ. ಪಟ್ಟಿ ಪ್ರಕಾರ ಶೇ.74 ರಷ್ಟು 
ಪುರುಷ ಮತ್ತು ಶೇ.26ರಷ್ಟು ಮಹಿಳೆಯರಾಗಿದ್ದಾರೆ. 
ಪಟ್ಟ 2: ರೇಡಿಯೋ ವಾಹಿನಿ 


ಪಟ್ಟ 3 ರಲ್ಲಿ ರೇಡಿಯೋ ಕೇಳುವ ವಿಧಾನ 
ಕುರಿತು ಮಾಹಿತಿ ನೀಡಲಾಗಿದೆ. ಅಧ್ಯಯನದ ಪ್ರಕಾರ 
ಶೇ. 6ರಷ್ಟು ಮಂದಿ ಪ್ರತಿಕ್ರಿಯಾರ್ಥಿಗಳು ರೇಡಿಯೋ 
ಸೆಟ್‌ ಮೂಲಕ ಕೇಳಿದರೆ, ಶೇ.94ರಷ್ಟು ಮ೦ದಿ ತಮ್ಮ 
ಮೊಬೈಲ್‌ ಮೂಲಕವೇ ಕೇಳುತ್ತಾರೆ. ಸ್ಮಾರ್ಟ್‌ಫೋನ್‌ 
ಮತ್ತು ಡಿಜಿಟಲ್‌ ತಂತ್ರಜ್ಞಾನದಿಂದಾಗಿ ರೇಡಿಯೋ 
ಸೆಟ್ಲಳ ಯುಗ, ನಗರ ಪ್ರದೇಶಗಳಲ್ಲಿ ಅಂತ್ಯವಾಗುತ್ತದೆ 
ಎಂಬುದನ್ನು ಈ ಸಂಶೋಧನೆ ಸಾಬೀತು ಪಡಿಸಿದೆ. 


ಕ ಎಫ್‌ಎಂ 
ವ್‌ ವ್ರ ಡ್‌ 
ಸಂ | ಕೇಡಿಯೋ |ಪಮೌಣ| ಶೇಕಡ ಒಟ್ಟಾರೆ ಆಧುನಿಕ ತಂತ್ರಜ್ಞಾನದ ಫಲವಾಗಿ 
i 927 ಬಿಗ್‌ 3 ರೇಡಿಯೋ ಸೆಟ್‌ಗಳ ಸಂಖ್ಯೆ... ಕ್ರಮೇಣ 
ಎಫ್‌.ಎಂ. ಕಡಿಮೆಯಾಗುತ್ತಿದೆ ಎಂಬುದನ್ನು ಮೇಲಿನ ಅಂಕಿ 
2 ಇ 24 48 ಅಂಶ ಸಾಕೀಕರಿಸಿದೆ. 
ಎಫ್‌.ಎಂ. 4 
ಒಟ್ಟು 50 100 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 1-10 5 


This article available at: www.srujani.in 


SRUJANI: Indian Journal of Innovative Research and Development 


ಪಟ್ಟಿ 4: ರೇಡಿಯೋ ಕೇಳುವ ಸಮಯ 


ಕಮ 
ವಿವರ ಪಮಾಣ | ಶೇಕಡ 
ಸಂಖ್ಯೆ ಬ 
ಬೆಳಿಗೆ 6 ರಿಂದ 
(ಸ 
ಮದ್ಯಾಹ್ನ 11 ಗಂಟೆ 4 ಆ 
ಬೆಳೆಗೆ 1! ಕಂದ 
1. 
2 ಮದ್ಯಾಹ್ನ 3 ಗಂಟೆ 4 18 
ಮದ್ದಾಹ 3 ರಿಂದ 
ನ್ನು 
3 ಸಂಜೆ 6 ಗಂಟೆ 21 42.0 
4 ಸಂಜೆ 6-ರಾತ್ರಿ 1 17 340 
ಒಟ್ಟು 50 100.0 


ಖಾಸಗಿ ಎಫ್‌ಎಂ ವಾಹಿನಿಯನ್ನು ಬೆಳಗ್ಗೆ 6 
ರಿಂದ 11 ಗಂಟೆ ಸಮಯದವರೆಗೆ ಶೇ. 20ರಷ್ಟು 
ಪ್ರತಿವರ್ತಿಗಳು ಕೇಳುತ್ತಾರೆ. 11 ರಿಂದ 3 ಗಂಟೆವರೆಗೆ 
ಅಂದರೆ ಮಧ್ಯಾಹ್ನದ ಅವಧಿಯಲ್ಲಿ ಶೇ.4ರಷ್ಟು 
ಮಂದಿ, ಶೇ.42ರಷ್ಟು ಮಂದಿ ಸಂಜೆ 3 ರಿಂದ 6 
ಗಂಟಿ ಸಮಯದಲ್ಲಿ ಖಾಸಗಿ ರೇಡಿಯೋ 


ಎಫ್‌ಎಂನಲ್ಲಿ ಸಾರ್ವಜನಿಕ ಸೇವಾ ಜಾಹೀರಾತುಗಳು 
ಹೆಚ್ಚಾಗಿ ಪ್ರಸಾರವಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. 
ಖಾಸಗಿ ವಾಹಿನಿಗಳು ಕೂಡ ಹೆಚ್ಚು ಹೆಚ್ಚು 
ಸಾರ್ವಜನಿಕ ಸೇವಾ ಜಾಹೀರಾತುಗಳನ್ನು ಪ್ರಸಾರ 
ಮಾಡುತ್ತಿರುವುದು ಈ ಸಂಶೋಧನೆಯಿಂದ 
ಸಾಬೀತಾಗಿದೆ. ಖಾಸಗಿ ವಾಹಿನಿಗಳೂ ಸಮಾಜದಲ್ಲಿ 
ಬದಲಾವಣೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿವೆ 
ಎಂಬುದನ್ನು ಈ ಅಧ್ಯಯನ ಹೇಳುತ್ತದೆ. 

ಪಟ್ಟಿ 6: ಆರೋಗ್ಯ ಸಂಬಂಧಿ ಜಾಹೀರಾತು 
ಪ್ರಮಾಣ (ಶೇ.ಗಳಲ್ಲಿ) 


ಕ. | ಜಾಹಿರಾತು 927 . | 955 ಒಟ್ಟು 
ಸಂ ವಿವರ ಬಿಗ್‌ ರೆಡ್‌ 
ಎಫ್‌ಎಂ | ಎಫ್‌ಎಂ 
ತ 54.0% ಸ ID 
1 | ಏಡ್ಸ್‌ % 
TT TSSTASTT TU 380% 720% [100.0% 
ಪೋಲಿಯೋ 


50.0% 50.0% 


3 (ಹನಿ 
ವಾಹಿನಿಗಳನ್ನು ಕೇಳುತ್ತಾರೆ. ಸಂಜೆ 6 ಗಂಟೆಯಿಂದ ವಾ್‌ 
ರಾತ್ರಿ 1 ಗಂಟೆ ಅವಧಿಯಲ್ಲಿ ಶೇ.34ರಷ್ಟು ಮಂದಿ ಮತ್ತು ಮಕ್ಕಳ | 53.0% | 47.0% | 100.0% 
ಖಾಸಗಿ ರೇಡಿಯೋ ವಾಹಿನಿಯನ್ನು ಕೇಳುತ್ತಾರೆ. 2 ಆ 
ಸಂಜೆ ವೇಳೆಯಲ್ಲಿಯೇ ರೇಡಿಯೋ ಕೇಳುಗರ ಕುಡಿಯುವ | 560% | 440% | 100.0% 
ಸಂಖ್ಯೆ ಹೆಚ್ಚಿದೆ ಎಂಬುದನ್ನು ಈ ಮೇಲಿನ ಅಂಕಿ- 5 | ನೀರು 
ಕ ಜ 1 
ಅಂಶಗಳು ಹೇಳುತವೆ. ಆರೋಗ್ಯ ಸಂಬಂಧಿ ಸಾರ್ವಜನಿಕ ಸೇವಾ 
ಪಟ್ಟಿ 5: ಸಾರ್ವಜನಿಕ ಸೇವಾ ಜಾಹೀರಾತು ಜಸ ಜು ಪಟಲವಥ್ಲ ಟ್ರ 
ಪ್ರಸಾರವಾಗುವ ರೇಡಿಯೋ ವಾಹಿನಿ ಜಾಹೀರಾತುಗಳನ್ನು 92.7 ಬಿಗ್‌ ಎಫ್‌ಎಂನಲ್ಲಿ 
3 ಎಫ್‌.ಎಂ. ರೇಡಿಯೋ | ಪ್ರಮಾಣ ಶೇಕಡ ಸಳುನನಾಗಿ ಫಲ ಹಂದಿ ಹಾಗು 
ಮ ಶೇ.46ರಷ್ಟು ಮಂದಿ 93.5 ರೆಡ್‌ ಎಫ್‌ಎಂನಲ್ಲಿ 
BR (0 9 ಕೇಳುವುದಾಗಿ ಹೇಳಿದ್ದಾರೆ. ಎಚ್‌1ಎನ್‌1 ಸಾಂಕ್ರಮಿಕ 
2 193.5 ರೆಡ್‌ ಎಫ್‌.ಎಂ. 24 48 Sind ಸಿನ ಜಾಗೃತಿ BR 
ಒಟ್ಟು ಈ ಸ ಹಿರಾತು, ಮಹಿಳೆ ಮತ್ತು ಮಕ್ಕಳ ಆರೋಗ್ಯ 
ಸರ್ಥಾರಾನಸಾರ್ಷಾನಷಾಧಾಕಾರಾರ್ಟ್‌ ಡೌಅರಾತು, ಮಂ ಸ್ರ ಮಕ್ಕಳ ಆರೋಗ್ಯ 
ಸಾಮಾನ್ಯವಾಗಿ ಚತ ವಾಹಿನಿಯಲ್ಲಿ ಕುರಿತ ಜಾಹಿರಾತು, ಶುದ್ಧ ಕುಡಿಯುವ ನೀರಿನ 
ಪ್ರಸಾರವಾಗುತ್ತದೆ ಎಂದು ಕೇಳಿದ ಪ್ರಕ್ಕಿಗೆ ಜೌಗೃತಿ ಮತ್ತು ಮಹತ್ವವನ್ನು ಹೇಳುವ 
ಶೇ.52ರಷ್ಟು ಮಂದಿ 927 ಬಿಗ ಎಫ್‌ಎಂ ಜೌಹೀರಾತುಗಳನ್ನು ಹೆಚ್ಚು ಮಂದಿ 927 
ಕೇಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ಚ್‌ ಎಂನಲ್ಲಿ ಕೇಳುವುದಾಗಿ ಪ್ರತಿಕ್ರಿಯಿಸಿದ್ದಾರೆ. ಆದರೆ 
ಎಂಬುದಾಗಿಯೂ, ಶೇ.48ರಷ್ಟು ಮಂದಿ 93.5 ರೆಡ್‌ ಮೋಲ. ಇನಿ ನಲ್ಲಾ ಮಾಡುವ 
ಉದ್ದೇಶದಿಂದ ಪ್ರಸಾರವಾದ ಪೋಲಿಯೋ ಹನಿ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 1-10 6 


This article available at: www.srujani.in 


SRUJANI: Indian Journal of Innovative Research and Development 


ಕುರಿತ ಜಾಹೀರಾತನ್ನು ಎರಡೂ ವಾಹಿನಿಗಳಲ್ಲೂ 
ಸಮ ಪ್ರಮಾಣದಲ್ಲಿ ಕೇಳುವುದಾಗಿ ಹೇಳಿದ್ದಾರೆ. 
ಟ್ಟ 


7: ಸ್ವಚ್ಛತೆ ಮತ್ತು ಶೌಚಾಲಯ ಜಾಹೀರಾತು 


ಪ್ರಮಾಣ (ಶೇ.ಗಳಲ್ಲಿ) 
ಕ್ರ 
3 ಜಾಹಿರಾತು ವಿವರ pe 93.5 ರೆಡ್‌ 
ಣಿ 
ಎಫ್‌ಎಂ 
ಎಫ್‌ಎಂ | 
pe] 
ಶಬಲ ಕ್ಯಾನನ್‌ (ಆ 43.0% 
& ಬಳಕೆ 
ಟಿ ಹಸಿ ಕಸ & ಒಣ ಕಸ 55.0% 45.0% 
ಸ್ವಚ್ಛ ಭಾರತ 61.0% 39.0% 


ಸ್ವಚ್ಚತೆ ಹಾಗೂ ಶೌಚಾಲಯದ ಬಳಕೆ, ಹಸಿ ಕಸ 


ಮತ್ತು ಒಣ ಕಸವನ್ನು ಬೇರ್ಪಡಿಸುವ ಕುರಿತ 
ಜಾಹಿರಾತು, ಸ್ವಚ್ಚತೆ ಕುರಿತಾದ ದೊಡ್ಡ 
ಪ್ರಚಾರಾಂದೋಲನವಾದ ಸ್ವಚ್ಛ ಭಾರತ ಅಭಿಯಾನ 


pL 
L 


ಕುರಿತ ಜಾಹಿರಾತು ಎಲ್ಲಾ ವಿಭಾಗಗಳಲ್ಲಿಯೂ ಕೂಡ 
ಶೇ.50ಕ್ಕೂ ಹೆಚ್ಚು ಪ್ರತಿಕ್ರಿಯಾರ್ಥಿಗಳು 92.7 ಬಿಗ್‌ 
ಎಫ್‌ಎಂ ಖಾಸಗಿ ರೇಡಿಯೋ ವಾಹಿನಿಯನ್ನು 
ಕೇಳುವುದಾಗಿ ಹೇಳಿದ್ದಾರೆ. ಅದೇ ರೀತಿ ಮೈಸೂರು 
ನಗರದಲ್ಲಿ 92.7 ಬಿಗ್‌ ಎಫ್‌ಎಂ ಕೇಳುವ ಯುವ 


ಮೈಸೂರಿನ ಯುವ ಕೇಳುಗರು ದ್ವಿಚಕ್ರ ವಾಹನ 
ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್‌ ಬಳಕೆ ಮಾಡುವ 
ಕುರಿತಂತೆ 92.7 ಬಿಗ್‌ ಎಫ್‌ಎಂನಲ್ಲಿ ಹೆಚ್ಚಾಗಿ 
ಸಾರ್ವಜನಿಕ ಸೇವಾ ಜಾಹೀರಾತು ಪಸಾರವಾಗುತ್ತದೆ 
ಎಂಬುದಾಗಿ ಶೇ.68ರಷ್ಟು ಪ್ರತಿವರ್ತಿಗಳು 
ಹೇಳುತ್ತಾರೆ. ಹೆಲ್ಮೆಟ್‌ ಬಳಕೆ ಕುರಿತಂತೆ 93.5 ರೆಡ್‌ 
ಎಫ್‌ಎಂನಲ್ಲಿ ಕೇಳುವುದಾಗಿ ಶೇ. 32ರಷ್ಟು ಮಂದಿ 
ಹೇಳಿದ್ದಾರೆ. ಕಾರನ್ನು ಚಲಾಯಿಸುವಾಗ 
ಕಡ್ಡಾಯವಾಗಿ ಸೀಟ್‌ ಬೆಲ್ಟ್‌ ಬಳಕೆ ಮಾಡುವಂತೆ 
ಹೇಳುವ ಸಾರ್ವಜನಿಕ ಸೇವಾ ಜಾಹೀರಾತು. 
ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ, ರಸ್ತೆ 
ದಾಟುವಾಗ ಜೀಬ್ರಾ ಕ್ರಾಸಿಂಗ್‌ ಅನ್ನು ಬಳಕೆ 
ಮಾಡುವಂತೆ ಪ್ರಸಾರವಾಗುವ ಜಾಹೀರಾತು, ಕುಡಿತ 
ಮತ್ತು ವಾಹನ ಚಾಲನೆ ಪರಿಣಾಮದ 
ಜಾಹೀರಾತುಗಳನ್ನು 92.7 ಬಿಗ್‌ ಎಫ್‌ಎಂನಲ್ಲಿ 
ಕೇಳುವುದಾಗಿ ಹೆಚ್ಚಿನ ಪ್ರತಿವರ್ತಿಗಳು ಹೇಳಿದ್ದಾರೆ. 

ಪಟ್ಟ 9: ಸಾಮಾಜಿಕ ಸೇವಾ ಜಾಹೀರಾತು ಕೇಳಿದ 

ನಂತರ ಕೈಗೊಂಡ ಚಟುವಟಿಕೆಗಳು 


ಕಮ ಹೌದು 
ಶ್ರೋತೃಗಳು ಹೆಚ್ಚಿದ್ದಾರೆ ಎಂಬುದೂ ಈ ಸಂಖ್ಯೆ ಚಟುವಟಿಕೆಗಳು ತವಾ 
ಅಧ್ದಯನದಿಂದ ಸಾಬೀತಾಗಿದೆ. ಎಜ್‌ಐವಿ-ವಿಡ್‌ ಕುರಿತಾಗಿ 
$ 1. ಣ್ಯ 29 58 
ಪಟ್ಟಿ 8: ರಸ್ತೆ ಸುರಕ್ಷತಾ ಜಾಹೀರಾತು ನನ ವಾ್‌ ಎತ 
ತಪಾ ಡಾಗು ಎಚ್‌1ಎನ್‌1 ಬಗ್ಗೆ ಜಾಗೃತಿ 
ಕ 2. | ಮೂಡಿಸಲು 31 62 
ಸಂ | ಜಾಹಿರಾತು ವಿವರ | 92.7 ಬಿಗ್‌ | 93.5 ರೆಡ್‌ ನೆರವಾಗಿರುವುದು 
ಬಸು ಟು ಪಾಪಹಾ ಶಸ ಹಕಹ 
7ರ್ಶಾನ 55೫ 370% `` |ಅರವು 32 64 
ಕ್ಟ ಸೀಟ್‌ ಬೆಲ್ಸ್‌ ಬಳಕೆ 57.0% 43.0% ಮರಕ ಮತ್ತು ಮಕ್ಕಳ 
3 ಜೀಬ್ರಾ ಕ್ರಾಸಿಂಗ್‌ 59.0% 41.0% 4. ಆರೋಗ್ಯದ ಬಗ್ಗೆ ತಿಳಿ 25 50 
| ನತ 58.0% 42.0% ಹೇಳುವುದು 
ಶುದ್ಧ ಹಹಹಾತ ನಷ 
ರಸ್ತೆ ಸುರಕ್ಷತೆ ಕುರಿತಂತೆ ಎಂದಿಗೂ ಜಾಗೃತಿ 4 ಕುಡಿಯುವಂತೆ ಜಾಗೃತಿ ಸ ಚ 
ಮೂಡಿಸುವ ಕೆಲಸ ನಡೆಯುತ್ತಲೇ ಇದೆ. ಆದರೆ ' |ಮತ್ತು ಸ್ವತಃ ಶುದ್ಧ 
ಇತೀಚಿನ ದಿನಗಳಲ್ಲಿ ವಾಹನಗಳ ದಟಣೆ ಹೆಚ್ಚಾದಂತೆ ಕುಡಿಯುವ ನೀರಿನ ಬಳಕೆ 
ತಸ ಸುರತ: ಹರಿಕರತ. ಜುಟೂರಾತುಗಳದಿ ಫಿ ಟಕ ಜಾ ಕಸವ ಬ್ರಾ [ಕ್ರೌ 
3 ಶಿ " | ಬೇರೆ ಬೇರೆ ಮಾಡುವುದು 
ಹೆಚ್ಚಾಗುತ್ತಿವೆ. ಆ ಮೂಲಕ ಜನರಲ್ಲಿ ಜಾಗೃತಿ ನ ಸಾರ್ವಜವನಾ ಸ್ಥಳಗಳಲ್ಲಿ ಫಸ FR ಶ್‌ 
ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ " | ಹಾಕದೇ, ಕಸದ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 1-10 - 


This article available at: www.srujani.in 


SRUJANI: Indian Journal of Innovative Research and Development 


ಹಂಡಹಯಲ್ಲ 
ಎಸೆಯುವುದು 


ಮಾತ್ರವೇ 


ದ್ವಿಚಕ್ರ ವಾಹನ ಚಾಲನೆ 
8. ಮಾಡುವಾಗ ಕಡ್ಡಾಯವಾಗಿ 39 78 
ಹೆಲ್ಮೆಟ್‌ ಧರಿಸುವುದು 


ಕಾರು ಚಾಲನೆ ಮಾಡುವಾಗ 
9. ಕಡ್ಡಾಯವಾಗಿ ಸೀಟ್‌ ಬೆಲ್ಸ್‌ 25 50 
ಧರಿಸುವುದು 


ರಸ್ತೆಯಲ್ಲಿ. ಓಡಾಡುವಾಗ 
10. | ಜೀಬ್ರಾ ಕ್ರಾಸಿಂಗ್‌ ಅನ್ನು | 20 40 
ಬಳಕೆ ಮಾಡುವುದು 


ಕಡ್ಡಾಯವಾಗಿ ಶೌಚಾಲಯ 
1. | ಬಳಕೆ ಅರಿವು ಮೂಡಿಸಲು 42 84 
ನೆರವು 


ಸಾರ್ವಜನಿಕೆ ಸೇವಾ ಜಾಹೀರಾತನ್ನು ಕೇಳಿದ 
ನಂತರ ತಮ್ಮ ಸಾಮಾಜಿಕ ವರ್ತನೆಯಲ್ಲಿ ಒಂದಷ್ಟು 
ಬದಲಾವಣೆ ಅಥವಾ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ 
ಈ ಜಾಹೀರಾತುಗಳು ಕೆಲಸ ಮಾಡಿದೆಯೇ 
ಎಂಬುದನ್ನು ಪರೀಕ್ಷಿಸಲು, ಸಾರ್ವಜನಿಕ ಸೇವಾ 
ಜಾಹೀರಾತನ್ನು ಕೇಳಿದ ನಂತರ ಉಂಟಾದ ಜಾಗೃತಿ 
ಕುರಿತಾಗಿ ಪ್ರಶ್ನೆ ಕೇಳಲಾಗಿತ್ತು. ಎಚ್‌ಐವಿ-ಏಡ್ಸ್‌ 
ಕುರಿತಾಗಿ ಮುಕ್ತವಾಗಿ ಚರ್ಚೆ ಮಾಡುವುದಾಗಿ ಶೇ. 
58ರಷ್ಟು ಮಂದಿ ಹೇಳುತ್ತಾರೆ. ಎಚ್‌1ಎನ್‌1 ಕುರಿತಾಗಿ 
ಜಾಗೃತಿ ಮಾಡಿಸಲು ನೆರವಾಗಿದೆ ಎಂದು ಶೇ. 
62ರಷ್ಟು ಪ್ರತಿವರ್ತಿಗಳು ಹೇಳುತ್ತಾರೆ. ಪೋಲಿಯೋ 
ಹನಿ ಕುರಿತಾದ ಜಾಗೃತಿ ಮೂಡಿಸಿದೆ ಎಂದು ಶೇ. 
64ರಷ್ಟು ಮಂದಿ, ಮಹಿಳೆ ಮತ್ತು ಮಕ್ಕಳ 
ಆರೋಗ್ಯದ ಕುರಿತಾಗಿ ಮಾಹಿತಿ ನೀಡಿದೆ 
ಎಂಬುದಾಗಿ ಶೇ. 50ರಷ್ಟು ಮಂದಿ ಅಭಿಪ್ರಾಯ 
ಪಡುತ್ತಾರೆ. 

ಶುದ್ಧ ಕುಡಿಯುವ ನೀರನ್ನೇ ಕುಡಿಯುವುದಾಗಿ 
ಶೇ.76ರಷ್ಟು ಮಂದಿ, ಸಾರ್ವಜನಿಕ ಸೇವಾ 
ಜಾಹೀರಾತನ್ನು ಕೇಳಿದ ನಂತರ ಹಸಿ ಕಸ ಒಣ ಕಸ 
ಎಂಬುದಾಗಿ ಬೇರ್ಪಡಿಸುವುದಾಗಿ ಶೇ.58ರಷ್ಟು 
ಮಂದಿ ಹೇಳುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ 
ಕಸವನ್ನು ಹಾಕದೇ ಕಡ್ಡಾಯವಾಗಿ ಕಸದ 
ಬುಟ್ಟಿಯಲ್ಲಿಯೇ ಹಾಕುವುದಾಗಿ ಶೇ.86ರಷ್ಟು ಮಂದಿ 


ತಿಳಿಸಿದ್ದಾರೆ. ಸ್ವಚ್ಛತೆ ಮತ್ತು ಶೌಚಾಲಯ ಕುರಿತ 
ಜಾಹೀರಾತನ್ನು ಕೇಳಿದ ನಂತರ ಕಡ್ಡಾಯವಾಗಿ 
ಶೌಚಾಲಯವನ್ನು ಬಳಕೆ ಮಾಡುವುದರ ಬಗ್ಗೆ 
ಅರಿವು ಮೂಡಿಸಲು ಸಹಾಯಕವಾಗಿದೆ ಎಂಬುದಾಗಿ 
ಶೇ.84ರಷ್ಟು ಮಂದಿ ಹೇಳುತ್ತಾರೆ. ಒಟ್ಟಾರೆಯಾಗಿ 
ಸಾರ್ವಜನಿಕ ಸೇವಾ ಜಾಹೀರಾತುಗಳು ಸಾಮಾಜಿಕ 


ವರ್ತನೆಯಲ್ಲಿ ಬದಲಾವಣೆ ತರುವಲ್ಲಿ 
ಸಹಾಯಕವಾಗಿದೆ ಎಂಬುದನಧೀ ಅಧ್ಯಯನದಿಂದ 
ತಿಳಿದುಕೊಳ್ಳಬಹುದಾಗಿದೆ. 


ಆಲ್ಬರ್ಟ್‌ ಬಂಡೂರರವರ ಸಾಮಾಜಿಕ ಕಲಿಕಾ 
ಸಿದ್ಧಾಂತದಲ್ಲಿ ಹೇಳುವಂತೆ; “ಕಲಿಕೆಯು ಒಂದು 
ಅರಿವಿನ ಪ್ರಕ್ರಿಯೆ. ಇದು ಸಾಮಾಜಿಕ ಸಂದರ್ಭಗಳ 
ಪುನರ್‌ ಉತ್ಪತ್ತಿ. ಇದು ವೀಕ್ಷಣೆ ಅಥವಾ ನೇರ 
ಸೂಚನೆ ಮೂಲಕ ಸಂಭವಿಸಬಹುದು”. ಈ ನಿಟ್ಟನಲ್ಲಿ 
ಸಾರ್ವಜನಿಕ ಸೇವಾ ಜಾಹೀರಾತುಗಳು ಎಂದಿಗೂ 
ಸಾಮಾಜಿಕ ಸಮಸ್ಯೆ ಅಥವಾ ಸಾಮಾಜಿಕ 
ಅಭಿಪ್ರಾಯ ಮೂಡಿಸುವ ಕೆಲಸವನ್ನು ಮಾಡುತ್ತದೆ. 
ಅಲ್ಲದೇ ಸಮಾಜದಲ್ಲಿ ಅರಿವು, ಜಾಗೃತಿ ಮತ್ತು 
ಸಂವೇದನಾಶೀಲತೆಯನ್ನು ಉಂಟುಮಾಡುತ್ತವೆ. 
ಸಂವೇದನಾಶೀಲತೆಯನ್ನು ಉಂಟುಮಾಡುವ 
ನಿಟ್ಟಿನಲ್ಲಿ ಖಾಸಗೀ ರೇಡಿಯೋ ವಾಹಿನಿಯಲ್ಲಿ 
ಪ್ರಸಾರವಾಗುತ್ತಿರುವ ಸಾರ್ವಜನಿಕ ಸೇವಾ 
ಜಾಹೀರಾತುಗಳು ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿವೆ. 
ಸಾಮಾಜಿಕ ಕಲಿಕಾ ಸಿದ್ಧಾಂತ ಹೇಳುವಂತೆ, ಕಲಿಕೆಗೆ 
ಮೂಲ ಪ್ರೇರಣೆ ಅರಿವು. ಅರಿವು ಮೂಡಿಸುವಲ್ಲಿ 
ಸಾರ್ವಜನಿಕ ಸೇವಾ ಜಾಹೀರಾತುಗಳು ಕೆಲಸ 
ಮಾಡುತ್ತಿರುವುದು ಈ ಆಧ್ಯಯನದ ಮೂಲಕ 
ಸಾಬೀತಾಗಿದೆ. ಈ ಮೂಲಕ ಬಂಡೂರರವರ 
ಸಾಮಾಜಿಕ ಕಲಿಕಾ ಸಿದ್ಧಾಂತದಂತೆ, ಅರಿವನ್ನು 
ಮೂಡಿಸುವ ಮೂಲಕ ಕಲಿಕೆ ಸಾಧ್ಯ ಎಂಬುದನ್ನು 
ಈ ಅಧ್ಯಯನ ಸಾಬೀತು ಪಡಿಸಿದೆ. 
ಉಪಸಂಹಾರ 

ಮೈಸೂರು ನಗರದಲ್ಲಿ ಪ್ರಸಾರವಾಗುವ 92.7 
ಬಿಗ್‌ ಎಫ್‌ಎಂ ಮತ್ತು 935 ರೆಡ್‌ ಎಫ್‌ಎಂ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.1-10 8 


This article available at: www.srujani.in 


SRUJANI: Indian Journal of Innovative Research and Development 


ವಾಹಿನಿಗಳ ಸಾರ್ವಜನಿಕ ಸೇವಾ ಜಾಹೀರಾತುಗಳ 
ಕುರಿತು ಅಧ್ಯಯನ ಮಾಡಿದಾಗ, ಸಾಮಾಜಿಕ 
ಸಮಸ್ಯೆಯ ಕುರಿತು ಅರಿವು ಮೂಡಿಸುವ ಮೂಲಕ 
ಒಂದಷ್ಟು ಬದಲಾವಣೆ ತರುವಲ್ಲಿ ಯಶಸ್ವಿಯಾಗಿದೆ 
ಎಂಬುದನ್ನು ಈ ಸಂಶೋಧನೆಯು ಸಾಬೀತು 
ಪಡಿಸಿದೆ. ಆ ಮೂಲಕ ಆಲ್ಬರ್ಟ್‌ ಬಂಡೂರವರ 


“ಸಾಮಾಜಿಕ ಕಲಿಕಾ ಸಿದ್ಧಾಂತ'ವನ್ನು ಪುಷ್ಠೀಕರಿಸಿದೆ. 


ಕಲಿಕೆಯು ಸಂಸ್ಕೃತಿಯ ಹಿನ್ನೆಲೆಯಲ್ಲಾಗುತ್ತದೆ. 
ಅಂದರೆ ಕಲಿಕೆಗೆ ಸಂಸ್ಕೃತಿಯೇ ಬೆನ್ನೆಲುಬು. 
ಯಾವುದೇ ಸಂವಹನ ನಡೆಯಬೇಕಾದರೆ 
ಸಂಸ್ಕೃತಿಯೇ ಮೂಲಧಾತು. ಜಾಹೀರಾತುಗಳೂ 
ಸಂವಹನದ ರೂಪ. ಸಂಸ್ಕೃತಿಯೇ ಸಂವಹನ; 
ಸಂವಹನವೇ ಸಂಸ್ಕೃತಿ. ಯುವ ಜನಾಂಗವನ್ನು 
ಕೇಂದ್ರೀಕರಿಸಿಕೊಂಡು ನಡೆಸಿದ ಅಧ್ಯಯನದಲ್ಲಿ 
ಸಾರ್ವಜನಿಕ ಸೇವಾ ಜಾಹೀರಾತುಗಳು ಯುವ 
ಜನಾ೦ಗವನ್ನು ಆಕರ್ಷಿಸುವ ಜೊತೆಗೆ ಅವರಲ್ಲಿ 
ಸಾಮಾಜಿಕ ಜಾಗೃತಿ ಮೂಡಿಸುವ ಕೆಲಸ 
ಮಾಡುತ್ತಿರುವುದು ಅಂಕಿ ಅಂಶಗಳ ಮೂಲಕ 
ಸಾಬೀತಾಗಿದೆ. 

ಸಾರ್ವಜನಿಕ ಸೇವಾ ಜಾಹೀರಾತುಗಳು 
ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತರುವಲ್ಲಿ 
ಯಶಸ್ವಿಯಾಗಿರುವುದು ಗಮನೀಯ. ಖಾಸಗಿ 


ವಾಹಿನಿಗಳೂ ಮತ್ತಷ್ಟು ಜಾಹೀರಾತುಗಳನ್ನು ಪ್ರಸಾರ 
ಮಾಡಬೇಕು ಜೊತೆಗೆ ಅವು ಹೆಚ್ಚು ಹೆಚ್ಚು ಜಾಗೃತಿ 
ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು 
ಯುವ ಜನಾಂಗದ ಅಭಿಪ್ರಾಯ. ಸಾರ್ವಜನಿಕ 
ಸೇವಾ ಜಾಹೀರಾತುಗಳು ಸಮಾಜದ ಸುಸ್ಥಿರ 
ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು, ಇದು ಕೇವಲ 
ನಗರ ಪ್ರದೇಶಗಳಿಗೆ ಮಾತ್ರವೇ ಸೀಮಿತವಾಗಿರದೇ 
ಗ್ರಾಮೀಣ ಪ್ರದೇಶಗಳನ್ನೂ ಧನಾತ್ಮಕ ಬದಲಾವಣೆ 
ತರಬೇಕಿದೆ. ಒಟ್ಟಾರೆಯಾಗಿ ಸಾರ್ವಜನಿಕ ಸೇವಾ 
ಜಾಹೀರಾತುಗಳು ಸಾಮಾಜಿಕ ವರ್ತನೆಯಲ್ಲಿ 
ಬದಲಾವಣೆ ತರುವ ನಿಟ್ಟಿನಲ್ಲಿ ಧನಾತ್ಮಕವಾಗಿ ಕೆಲಸ 
ಮಾಡುತ್ತಿದೆ ಎಂಬುದನ್ನು ಈ ಅಧ್ಯಯನ ಸಾಬೀತು 


ಪಡಿಸಿದೆ. ಸಾಮಾಜಿಕ ಬದಲಾವಣೆ ತರುವಲ್ಲಿ 
ಮಾಧ್ಯಮಗಳ ಪಾತ್ರವನ್ನು ತಳ್ಳಿಹಾಕುವಂತಿಲ್ಲ 
ಎ೦ಬುದು ಮತ್ತೊಮ್ಮೆ ಸಾಬೀತಾಗಿದೆ. 


ಪರಾಮರ್ಶನ ಗ್ರಂಥಗಳು 


* Bandura, ಗಿ. (1077), Social Learning 
Theory. Prentice Hall. 

* Bandura, A. (1978). Social Learning 
Theory. Contemporary Sociology, 
7(1), 84. 
https://doi.org/10.2307/2065952 

* Chhetri, R. (2011). Public Service 
Broadcasting: Indian Scenario, Global 
Media Journal. 

* Goodwill, B. Effective Public Service 
Ad Campaigns. Retrieved from 
http://www. psaresearch.com/bib9830. 
html. 

e Manvir Kumar. (2023). Mass media 
and social change in Modern society. 
International Journal of Creative 
Research Thoughts (1106771). 11(8). 
a465-a469. 
https://ijcrt.org/papers/ICRT2308053 
.pdf 

* Mary Anne Weegar, D. D. (2012). A 
Comparison of Two Theories of 
Learning Behaviorism and 
Constructivism as applied to Face-to- 
Face and Online Learning. E-Leader 
Manila. 

* Peggy Conlon, J. R. (2004), Public 
Service Advrtising that Changed the 
Nation, Newyark: Advertising 
Council. 

* PIB India. (2023, January 6) 28 
regional Doordarshan channels to 
become HD program production 
capable. (n.d.). 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.1-10 g 


This article available at: www.srujani.in 


58014711: Indian Journal of Innovative Research and Development 


https://pib. gov.in/PressReleseDetailm. 
aspx?PRID=1889147 


e Suggett, P., Public Service 
Advertising- A Complete Definition of 
Public Service Advertising. Retrieved 
March 13, 2015, from 
http://advertising.about.com/od/advert 
isingglossary/g/Public-Service 

e Taczoon Park, R. S. (2008). Effective 
advertising on mobile phones: a 
literature review and presentation of 
results from 53 case studies. Taylor & 
Francis. 27 (5). 

e Varshavsky, T. (2003). Media Drug 
Prevention and Public Service 
Advertising: Evaluating The National 
Youth Anti-Drug Media Campaign. 
Tufts University. 

* Xiao Wang, L. M. (2008). Effects of 
Race and Ethnic Identity on Audience 
Evaluation of HIV Public Service 
Announcements. The Howard Journal 
of Communications. 

* Yogita Narang, A. N. (2012). Effect 
of public service advertising and the 
effectiveness of media- an exploratory 
study of four campaigns. 
International Journal of Research in 
Finance & Marketing, 02 (02), 480- 
508. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.1-10 
This article available at: www.srujani.in 


165% 2583-3510 


ಸೃಜನ 


58111/4711: Indian Journal of Innovative Research and 5 R D = 
Development (SUIRD) 


editor@srujani.in 
www.srujani.in 


Volume-2 Issue 6, January-February 2024, Pp. 11-17 
Bi-Monthly, Peer-Reviewed, Open Access, Indexed Journal 


ಶಿರವಾಳ ಗ್ರಾಮದ ದೇಗುಲಗಳು 


ದಾನಪ್ಪನವರ ಬಸವರಾಜ 
ಸಂಶೋಧನಾ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ 


Abstract: 
ಶಿರವಾಳ ಗ್ರಾಮವು ತಾಲೂಕು ಕೇಂದ್ರವಾದ ಶಹಾಪುರದಿಂದ ಈಶಾನ್ಯಕ್ಕೆ 15 ಕಿಮೀ. ದೂರದಲ್ಲಿ 


ಭೀಮಾನದಿಯ ಬಲ ದಂಡೆಯ ಮೇಲೆ ಸುಮಾರು ಎರಡು ಕಿ.ಮೀ ಒಳಕ್ಕಾದಂತೆ ಇರುವ ಚಾರಿತ್ರಿಕ ಮಹತ್ವದ 
ಸ್ಥಳವಾಗಿದ್ದು, ಶೈವ ಪುರಾಣೋಕ್ತ ಸಿರಿಯಾಳ ಶೆಟ್ಟಿಯ ಹುಟ್ಟೂರು ಇದೆಂಬ ಐತಿಹ್ಯವಿದೆ. ಪ್ರಾಚೀನ ಶಾಸನಗಳಲ್ಲಿ 
ಶ್ರೇವೊಳಲು ಸಿರಿವೊಳಲು, ದಕ್ಷಿಣ ವಾರಣಾಸಿ, ಧರ್ಮದ ಮನೆ, ಆದಿ ಪಟ್ಟಣ ಎಂದೆಲ್ಲಾ ಹೊಗಳಿಸಿಕೊಂಡಿದೆ. 
ಇದು ಹಿಂದೆ ಸಗರನಾಡಿಗೆ ಸೇರಿತ್ತು ಈ ಊರು ಶಾತವಾಹನರಷ್ಟು ಪ್ರಾಚೀನವಾದ ನೆಲೆಯಾಗಿದ್ದು, ಇಲ್ಲಿಂದ 
ಈವರೆಗೆ ಐದು ಶಾಸನಗಳು ವರದಿಯಾಗಿದೆ. ಪಸ್ತುತ ಲೇಖನದಲ್ಲಿ ಶಿರವಾಳ ಗ್ರಾಮದ ದೇಗುಲಗಳ ಕುರಿತು 
ಅಧ್ಯಯನ ಮಾಡಲಾಗಿದೆ. 


Keywords: ಶಿರವಾಳ, ದೇಗುಲಗಳು, ಕಲೆ ಮತ್ತು ವಾಸ್ತುತಿಲ್ಪ. ಅಧಿಷ್ಠಾನ. ಗರ್ಭಗೃಹ, ಅಂತರಾಳ ಮತ್ತು 
ನವರಂಗ. 


ಪೀಠಿಕೆ 
ಶಿರವಾಳ ಹಾಗೂ ನೆರೆಹೊರೆ ಗ್ರಾಮದಲ್ಲಿರುವ 


ಶಾಸನಗಳಿಂದ ಶಿರವಾಳದಲ್ಲಿ ಹಿಂದೆ ಕದ೦ಬೇಶ್ವರ, 
ಎರೆಹೇಶ್ವರ, ಚಟ್ಟೇಶ್ವರ, ಸಿದ್ಧಸಾತೇಶ್ವರ, ಅಲ್ಕೇಶ್ವರ, 
ಮಹಾದೇವ, ಸೋಮೇಶ್ವರ, ಶಾಂತೀಶ್ವರ, (ಸಿದ್ದ 
ಸಾತೇಶ್ವರ) ಮುಂತಾದ ದೇವಾಲಯಗಳಿದ್ದ ಅಂಶ 


ಉಳಿದಿದ್ದು, ಇನ್ನು ಕೆಲವು ನಾಶವಾಗಿ 
ಕಣ್ಮರೆಯಾಗಿವೆ. ಈ ದೇವಾಲಯಗಳು ರಾಷ್ಟಕೂಟ- 
ಕಲ್ಯಾಣದ ಚಾಳುಕ್ಯ ಸಂಕ್ರಮಣ ಕಾಲಾವಧಿ ಹಾಗೂ 
ಕಳಚೂರಿಗಳ ಕಾಲದ ರಚನೆಗಳಾಗಿದ್ದು, ಇವುಗಳಲ್ಲಿ 
ಕೆಲವು ಉತ್ಕೃಷ್ಟ ಕಲಾಕೃತಿಗಳಾಗಿವೆ. 


ಗೊತ್ತಾಗುತ್ತದೆ. ಆದರೂ ಇಂದು ಅವುಗಳನ್ನು ದೇಗುಲ 

ಖಚಿತವಾಗಿ ಗುರುತಿಸಲಾಗುತ್ತಿಲ್ಲ. ಈ ಶಿರವಾಳ ಗ್ರಾಮದ ಪಶ್ಚಿಮ ದಿಕ್ಕಿಗೆ ಸುಜ್ಜಾನೇಶ್ವರ 
ಗಾಮದಲ್ಲಿಂದು ಸುಮಾರು 20 ಪ್ರಾಚೀನ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಬಲಭಾಗಕ್ಕೆ 
ದೇಗುಲಗಳಿವೆ ಇವುಗಳಲ್ಲಿ  ಅಣಬಿ ಗ್ರಾಮಕ್ಕೆ ಹಳ್ಳದ ದಂಡೆಯ ಮೇಲೆ ಇದೆ. ಈ ದೇಗುಲವು 


ಹೋಗುವ ರಸ್ತೆಯ ಇಕ್ಕೆಲದಲ್ಲಿ ಏಳು, ಹಳ್ಳದಾಚೆಗೆ 
ಮೂರು ಹಾಗೂ ಊರಲ್ಲಿ ಹತ್ತು ದೇಗುಲಗಳಿವೆ. 
ಆದರೆ ಪ್ರಸುತ ಕೆಲವು ದೇಗುಲಗಳು ಮಾತ್ರ 


ಲ 


ಗುರುಪಾಟೀಲ ಹೊಲದಲ್ಲಿ ಕಂಡುಬರುತ್ತದೆ. ಇದು 
ಸುಮಾರು 10-11ನೆಯ ಶತಮಾನಕ್ಕೆ ಸೇರಿದ್ದು ಈ 


ದೇಗುಲವು ಕಲ್ಯಾಣಿ ಚಾಲುಕ್ಕರ ಶೈಲಿಯಲ್ಲಿ 


Please cite this article as: ದಾನಪ್ಪನವರ ಬಸವರಾಜ. (2024). ಶಿರವಾಳ ಗ್ರಾಮದ ದೇಗುಲಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 


ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 26), 11-17. 


SRUJANI: Indian Journal of Innovative Research and Development 


ನಿರ್ಮಿಸಲಾಗಿದೆ. ಈ ದೇಗುಲ ಪ್ರಸ್ತುತ ವಿನಾಶದ 
ಹಂತದಲ್ಲಿದೆ. ಇನ್ನು ಇದರ ರಚನಾ ವಿನ್ಯಾಸದ 
ಲಕ್ಷಣಗಳೆಂದರೆ ಗರ್ಭಗೃಹ, ಅಂತರಾಳ ಮತ್ತು 
ನವರಂಗವನ್ನು ಹೊಂದಿದೆ. 


ಗರ್ಭಗೃಹವನ್ನು ಗಮನಿಸಿದಾಗ ಅದರಲ್ಲಿ 
ಯಾವುದೇ ಮೂರ್ತಿಶಿಲವು ಕಂಡುಬರುವುದಿಲ್ಲ. 
ಗರ್ಭಗೃಹದ ಬಾಗಿಲವಾಡವು ಮೂರು ಪಟ್ಟಕೆಗಳಾಗಿ 
ಕೂಡಿದ್ದು, ಈ ಬಾಗಿಲವಾಡವು ಲತಾ ಪಟ್ಟಿಕೆ, ಸ್ತಂಭ 
ಪಟ್ಟಿಕೆ ಮತ್ತು ಅರ್ಧವೃತ್ತ ಪಟ್ಟಿಕೆಗಳಿಂದ 
ನಿರ್ಮಿಸಲಾಗಿದೆ. ಲತಾ ಪಟ್ಟಿಕೆಯಲ್ಲಿ ಹೂಬಳ್ಳಿ 
ಚಿತ್ರಗಳು, ಸ್ತಂಭ ಪಟ್ಟಿಕೆಯಲ್ಲಿ ಕೀರ್ತಿಮುಖ ರಚನೆ 
ಹಾಗೂ ಅರ್ಧವೃತ್ತ ಪಟ್ಟಿಕೆಯಲ್ಲಿ ಪದ್ಮ ದಳಗಳ 
ರಚನೆಯು ಕಂಡುಬರುತ್ತವೆ. ಈ ದೇಗುಲದ 
ಅಂತರಾಳ, ನವರಂಗದ ಭಾಗಗಳು ನಾಶಗೊಂಡಿವೆ 
ಆದರೆ ಈ ದೇಗುಲದ ಮುಂದಿನ ಭಾಗದಲ್ಲಿ 
ಬಿದ್ದಿರುವ ಅವಶೇಷಗಳನ್ನು ಗಮನಿಸಿದಾಗ ಈ 
ದೇಗುಲದ ಮುಂದಿನ ಭಾಗವು ಅಂತರಾಳ ಹಾಗೂ 
ನವರಂಗವನ್ನು ಹೊಂದಿರುವಂತೆ ತೋರುತ್ತದೆ. 

ಏರುವಿನ್ಯಾ ಸ ಗಮಸಿದಾಗ ಅಧಿಷ್ಠಾನ, ಭಿತ್ತಿ 
ಮತ್ತು ಪ್ರಸ್ತರ ಭಾಗಗಳಿಂದ ಕೂಡಿದ್ದು, ಅಧಿಷ್ಠಾನ 
ಭಾಗವು ಮಣ್ಣಿನಲ್ಲಿ ಮುಚ್ಚಿದ್ದು ಕೇವಲ ತ್ರಿಪಟ್ಟ 
ಕುಮುದು ಮಾತ್ರ ಕಂಡುಬರುತ್ತದೆ. ಗರ್ಭಗೃಹದ 
ಹೊರಭಿತ್ತಿ ಮತ್ತು ಪ್ರಸ್ತರ ಭಾಗಗಳು ಮಾತ್ರ 
ಉಳಿದಿವೆ. ಭಿತ್ತಿಯ ಭಾಗವು ಮುಂಚ್ಚಾಚು ಮತ್ತು 
ಹಿಂಚ್ಞಾಚಿದಂತೆ ನಿರ್ಮಿಸಿ ಇದರಲ್ಲಿ ಕರ್ಣ, 
ಸಲಿಲಾಂತರ, ಭದ್ರ, ಸಲಿಲಾಂತರ, ಕರ್ಣ 
ಭಾಗಗಳನ್ನು ಹೊಂದಿದೆ. ಹಾಗೆಯೇ ಭಿತ್ತಿ ಭಾಗದಲ್ಲಿ 
ಅರ್ಧಗಂಬಗಳ ರಚನೆಯನ್ನು ಮಾಡಲಾಗಿದೆ. ಪ್ರಸ್ತರ 
ಭಾಗದಲ್ಲಿ ಕಪೋತ, ಅಲಿಂಗ, ಅಂತರಿತ, ಪ್ರತಿ 
ಮತ್ತು ಕಪೋತವನ್ನು ಹೊಂದಿದು. ಕೆಳಭಾಗದ 
ಕಪೋತದಲ್ಲಿ ನಾಸಿಗಳ ರಚಿಸಿ ಅದರ ಮೇಲೆ 


ಅವುಗಳನ್ನು ಗುರುತಿಸಲು 
ಹಾಗೆಯೇ ಇವುಗಳ ಮೇಲೆ 
ಕಪೋತವನ್ನು ನಿರ್ಮಿಸಿದ್ದು, ಈ 
ನಾಸಿಕೋಷ್ಠಗಳನ್ನು ರಚಿಸಲಾಗಿದೆ. 
ಕಪೋತನಾಸಿ ಎಂದು ಸಹ ಕರೆಯುತ್ತಾರೆ. 
ದೇಗುಲಗಳ ಸಮೂಹ 


ಶಿರವಾಳ ಗ್ರಾಮದಿಂದ ಅಣಬಿಗೆ ಹೋಗುವ 
ಮಾರ್ಗದ ರಸ್ತೆಯ ಎಡಭಾಗಕ್ಕೆ ಹಳ್ಳದ ದಿನ್ನೆಯ 
ಮೇಲೆ ಸುಮಾರು ಏಳು ದೇಗುಲಗಳ ಸಮೂಹಗಳು 
ಕಂಡುಬರುತ್ತವೆ. ಇಲ್ಲಿರುವ ಎಲ್ಲಾ ದೇಗುಲಗಳು 
ಪೂರ್ವಾಭಿಮುಖವಾಗಿದ್ದು, ಈ ದೇಗುಲಗಳು 10- 
11ನೆಯ ಶತಮಾನದಲ್ಲಿ ನಿರ್ಮಾಣವಾಗಿವೆ. ಆದರೆ 
ಕೆಲವು ಇತಿಹಾಸಕಾರರು ಈ ದೇಗುಲಗಳು 11ನೆಯ 
ಶತಮಾನದ ನಂತರ ನಿರ್ಮಿಸಲಾಗಿವೆ ಎಂದು 
ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿಯ ಎಲ್ಲಾ ದೇಗುಲಗಳು 
ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, 
ಕೆಲವು ದೇಗುಲಗಳು ನಾಶ ಹೊಂದಿ ಕೆಲವು ಮಾತ್ರ 
ಕನಿಷ್ಠ ಸ್ಥಿತಿಯಲ್ಲಿ ಉಳಿದುಕೊಂಡಿವೆ. ಈ ದಿನ್ನೆಯ 
ಮೇಲೆ ಇರುವ ದೇಗುಲಗಳ ಸಮೂಹವು ಎಲ್ಲಾ 
ಪೂರ್ವಾಭಿಮುಖವಾಗಿದ್ದು ದೇಗುಲಗಳ ಮುಖ 
ದಿಕ್ಕಿನಿಂದ. ಎಡದಿಂದ ಬಲಕ್ಕೆ ದೇಗುಲಗಳ 
ವಿವರವನ್ನು ನೀಡಲಾಗಿದೆ. 


ದೇಗುಲ-1 


ಈ ದೇಗುಲವು ಗರ್ಭಗೃಹ, ಅಂತರಾಳ ಮತ್ತು 
ನವರಂಗ/ಸಭಾಮಂಟಪ ಕಂಡುಬರುತ್ತವೆ. ಪ್ರಸ್ತುತ 
ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಕಂಡುಕೊಂಡ 
ಲಕ್ಷಣಗಳೆಂದರೆ ಗರ್ಭಗೃಹ ಮಾತ್ರ 
ಉಳಿದುಕೊಂಡಿದ್ದು ಇನ್ನುಳಿದ ಭಾಗಗಳು 
ನಾಶಗೊಂಡಿವೆ. ಗರ್ಭಗೃಹವು ಚೌಕಕಾರವಾಗಿದ್ದು, 
ಇದರಲ್ಲಿ ಯಾವುದೇ ಮೂರ್ತಿಶಿಲಗಳಿರುವುದಿಲ್ಲ. 
ಆದರೆ ಈ ದೇಗುಲದ ಪಕ್ಕದಲ್ಲಿ ಬಿದ್ದಿರುವ ಪೀಠದ 


ಸಾಧ್ಯವಾಗುತ್ತಿಲ್ಲ. 
ಇನ್ನೊಂದು 
ಕಪೋತದಲ್ಲಿ 


ಇದನ್ನು 


ಕೀರ್ತಿಮುಖಗಳ ರಚನೆಯನ್ನು ಮಾಡಲಾಗಿದೆ. ಅವಶೇಷ ಮತ್ತು ಗರ್ಭಗೃಹದ ಎಡಭಾಗಕ್ಕೆ ಪ್ರನಾಳ 
ಇನ್ನೂ ಅಲಿಂಗ, ಅಂತರಿತದ ಮೇಲೆ ಕೆಲವು ಇರುವುದರಿಂದ ಮೂರ್ತಿಶಿಲ ಇರುವಂತೆ 
ಶಿಲ್ಪಗಳು. ಇರುವಂತೆ ಕಂಡರು ಸಹ ಪಸ್ತುತ 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 12 


This article available at: www.srujani.in 


SRUJANI: Indian Journal of Innovative Research and Development 


ಕಂಡುಬಂದರೂ ಅದು ಪ್ರಸ್ತುತ ದಿನಗಳಲ್ಲಿ 
ಕಾಣೆಯಾಗಿದೆ. ಇನ್ನೂ ಅಂತರಾಳ ಮತ್ತು ನವರಂಗ 


ಭಾಗಗಳು ನಾಶ ಹೊಂದಿದ್ದು, ಅವುಗಳ 
ಅವಶೇಷಗಳು ಆವರಣದಲ್ಲಿರುವುದನ್ನು ಗಮನಿಸ 
ಬಹುದು... ಈ ಅವಶೇಷಗಳ ಮೂಲಕ ಈ 


ದೇಗುಲವು ನವರಂಗವನ್ನು ಹೊಂದಿದೆ ಎಂದು 
ಊಹಿಸಬಹುದಾಗಿದೆ. ನವರಂಗದ ಭಾಗಗಳಲ್ಲಿ 
ಕೇವಲ ಅಧಿಷ್ಠಾನ ಭಾಗ ಮಾತ್ರ ಉಳಿದುಕೊಂಡಿದ್ದು, 
ಭಿತ್ತಿ ಹಾಗೂ ಪ್ರಸ್ತರ ಭಾಗ ನಾಶಗೊಂಡಿವೆ. 

ಈ ದೇಗುಲದ ಗರ್ಭಗೃಹ ಅಧಿಷ್ಠಾನ, ಭಿತ್ತಿ 
ಹಾಗೂ ಪ್ರಸ್ತರವನ್ನು ಹೊಂದಿದು, ಅಧಿಷ್ಠಾನ 
ಭಾಗದಲ್ಲಿ ಉಪಾನ, ಜಗತಿ, ಕಂಪ, ಗಳ, ಕಂಪ, 
ತ್ರಿಪಟ ಕುಮುದ, ಕಂಪ, ಗಳ, ಕಂಪ ಹಾಗೂ 
ಕಪೋತವನ್ನು ಹೊಂದಿದೆ. ಈ ಅಧಿಷ್ಠಾನ ಭಾಗದಲ್ಲಿ 
ಉಪಾನ ಮತ್ತು ಜಗತಿ ಭಾಗಗಳು ಎತ್ತರವಾಗಿದ್ದು, 
ಪ್ರದೇಶದ ತಗ್ಗು ಅಥವಾ ಎತ್ತರಕ್ಕೆ ಅನುಗುಣವಾಗಿ 
ಅವುಗಳ ಗಾತ್ರವನ್ನು ಹೆಚ್ಚಿಸಿದಂತೆ ಕಂಡುಬರುತ್ತವೆ. 
ಈ ಅಧಿಷ್ಠಾನವನ್ನು “ಕಪೋತಬಂಧ ಅದಿಷ್ಠಾನ' 
ಎಂದು ಕರೆಯಬಹುದು. ಕಪೋತಬಂಧ 
ಅಧಿಷ್ಠಾನವನ್ನು “ಮಯಮತ' ಗ್ರಂಥವು ಹೆಸರಿಸಿದ್ದು, 
ಇದು ಒಂದು ರೀತಿಯ ಪಾದಬಂಧ ಅಧಿಷ್ಠಾನದ 
ಪ್ರಭೇದವೆನ್ನಬಹುದು. ಇದರ ಅಂಗಗಳೆಂದರೆ 
ಉಪಾನ, ಜಗತಿ, ತ್ರಿಪಟ್ಟ ಕುಮುದ, ಗಳ, ಕಪೋತ, 
ಮತ್ತು ಪ್ರತಿಗಳೆಂದು ಗುರುತಿಸಬಹುದು. 

ಭಿತ್ತಿ ಭಾಗದಲ್ಲಿ ಯಾವುದೇ 
ಅಲಂಕಾರಣೆಗಳಿರುವುದಿಲ್ಲ ಆದರೆ ಈ ಭಾಗದಲ್ಲಿ 
ಅರ್ಧಸ್ತಂಭಗಳ ರಚನೆಯನ್ನು ಮಾಡಲಾಗಿದೆ. 
ಹಾಗೂ ಈ ದೇಗುಲದ ಭಿತ್ತಿ ಭಾಗವನ್ನು 
ಗಮನಿಸಿದಾಗ ಭಿತ್ತಿಯ ಮಧ್ಯಭಾಗವು ಹೊರ 
ಬಂದಂತೆ ನಿರ್ಮಿಸಲಾಗಿದ್ದು, ಇದು ಕರ್ಣ, 
ಸಲಿಲಾಂತರ, ಭದ, ಸಲಿಲಾಂತರ ಕರ್ಣ ಭಾಗಗಳು 
ಕಂಡುಬರುತ್ತವೆ. ಪ್ರಸ್ತರ ಭಾಗವು ಉತ್ತರ, ವಲಭಿ, 
ಕಪೋತ ಭಾಗಗಳನ್ನು ಒಳಗೊಂಡಿದೆ. 


ದೇಗುಲ-2 

ಈ ದೇಗುಲವು ಸಂಪೂರ್ಣವಾಗಿ ನಾಶವಾಗಿದು, 
ಆದರೆ ಆಲ್ಲಿನ ಅವಶೇಷಗಳನ್ನು ಗಮನಿಸಿದಾಗ 
ತಳವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, 


ನವರಂಗವನ್ನು ಹೊಂದಿರುವಂತೆ ಕಂಡುಬರುತ್ತದೆ. 
ಏರುವಿನ್ಯಾಸದಲ್ಲಿ ಕೇವಲ ಅಧಿಷ್ಠಾನ ಭಾಗ ಮಾತ್ರ 
ಉಳಿದಿದ್ದು, ಇದರಲ್ಲಿ ಉಪಾನ, ಜಗತಿ, ಗಳ, ತ್ರಿಪಟ್ಟ 
ಕುಮುದ ಭಾಗಗಳು ಕಂಡುಬರುತ್ತವೆ. ಪ್ರಸ್ತುತ ಈ 
ಭಾಗಗಳ ಆಧಾರದ ಮೇಲೆ ಈ ಅಧಿಷ್ಠಾನವನ್ನು 
ಪಾದಬಂಧ ಅಧಿಷ್ಠಾನ ಎಂದು ಗುರುತಿಸಬಹುದು. 
ಪಾದಬಂಧ ಅಧಿಷ್ಠಾನವು ಆಕಾರದಲ್ಲಿ ಬಹಳ 
ಸರಳವಾಗಿಯೂ ನೋಡುವುದಕ್ಕೆ ಅಚ್ಚು ಕಟ್ಟಾಗಿಯೂ 
ಇರುತ್ತದೆ. ಇದರ ಅಂಗಗಳೆಂದರೆ ಉಪಾನ, ಜಗತಿ, 
ತಿಪಟ್ಟ ಕುಮುದ, ಗಳ, ಮಹಾ ಪಟ್ಟಿಕೆಯನ್ನು 
ಹೊಂದಿರುತ್ತದೆ. 
ದೇಗುಲ-3 

ಈ ದೇಗುಲದ ತಳವಿನ್ಯಾಸವನ್ನು ಗಮನಿಸಿದಾಗ 
ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ನಂದಿಗಾಗಿ 
ಪ್ರತ್ಯೇಕ ನಂದಿ ಮಂಟಪವನ್ನು ನಿರ್ಮಿಸಿದಂತೆ 
ತಿಳಿದುಬರುತ್ತದೆ. ಪ್ರಸ್ತುತ ಗರ್ಭಗೃಹ ಅಂತರಾಳದ 
ಭಾಗಗಳು ಎಲ್ಲಾ ನಾಶಗೊಂಡು ಕೇವಲ ತೆರೆದ 
ನವರಂಗ ಮತ್ತು ನಂದಿ ಮಂಟಪ ಕನಿಷ್ಠ 
ಪ್ರಮಾಣದಲ್ಲಿ ಉಳಿದುಕೊಂಡಿವೆ. ಇನ್ನುಳಿದ 
ಭಾಗಗಳು ನಾಶಗೊಂಡಿರುವುದರಿಂದ ಅದಿಷ್ಠಾನ, 
ಭಿತ್ತಿ, ಪ್ರಸ್ತರ ಭಾಗಗಳನ್ನು ತಿಳಿಯಲು ಕಷ್ಟಕರವಾಗಿದೆ. 

ನವರಂಗವು ಯಾವುದೇ ಗೋಡೆ ಇಲ್ಲದೆ ತೆರೆದ 
ರೀತಿಯಲ್ಲಿ ನಿರ್ಮಿಸಲಾಗಿದೆ. ಸುತ್ತಲಿನ ಕಂಬಗಳು 
ಯಾವುದೇ ಅಲಂಕರಣೆವಿಲ್ಲದೆ ಸಾಮಾನ್ಯ 
ರಚನೆಯಿಂದ ಕೂಡಿದ್ದು ಸುತ್ತಲೂ ಹನ್ನೆರಡು 
ಕಂಬಗಳನ್ನು ನಿರ್ಮಿಸಲಾಗಿದೆ. ಆದರೆ ಮಧ್ಯದಲ್ಲಿ 
ಇರುವ ನಾಲ್ಕು ಕಂಬಗಳು ವೃತ್ತಕಾರವಾಗಿದು, 
ಇವುಗಳು ಎತ್ತರದ ವೇದಿಕೆಯ ಮೇಲೆ 
ನಿರ್ಮಾಣವಾಗಿವೆ. ಈ ಕ೦ಬಗಳು ಪೀಠ, ಪಾದ, 
ದಂಡ, ಕುಂಭ ಮತ್ತು ಬೋಧಿಗೆಯನ್ನು ಹೊಂದಿದು, 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 13 


This article available at: www.srujani.in 


SRUJANI: Indian Journal of Innovative Research and Development 


ಕಂಬಗಳ ಮೇಲೆ ಹೂವಿನ ಅಲಂಕರಣೆ, 
ಕೀರ್ತಿಮುಖಗಳ ರಚನೆ, ನೃತ್ಯ ಮಾಡುವ ಶಿಲ್ಪಗಳು 
ಕಂಡುಬರುತ್ತವೆ. ಈ ಒಳಭಾಗದ ನಾಲ್ಕು ಕಂಬಗಳು 
ಒಂದೇ ರೀತಿಯಾದ ಲಕ್ಷಣವನ್ನು ಹೊಂದಿವೆ. 
ಪ್ರಸ್ತುತ ನವರಂಗದ ಮಧ್ಯದಲ್ಲಿ ಎತ್ತರ ವೇದಿಕೆಯನ್ನು 
ಅಗೆದು ಅದರ ಮಧ್ಯದಲ್ಲಿ ಲಿಂಗವನ್ನು 
ಇಟ್ಟಿರುವುದನ್ನು ಗಮನಿಸಬಹುದು. ಈ ಶಿವಲಿಂಗವು 
ಸುಮಾರು 3-4 ಅಡಿ ಎತ್ತರವಾಗಿದೆ. ಇನ್ನೂ 
ನವಂರಗಕ್ಕೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ಪ್ರವೇಶ 
ದ್ವಾರವನ್ನು ನಿರ್ಮಿಸಿದಂತೆ ಕಾಣುತ್ತದೆ. 

ನವರಂಗದ ಮುಂದಿನ ಭಾಗದಲ್ಲಿ ಒಂದು 
ಮಂಟಪವಿದ್ದು ಇದು ಪಶ್ಚಿಮಾಭಿಮುಖವಾಗಿದೆ. ಈ 
ಮಂಟಪವನ್ನು ಗಮನಿಸಿದಾಗ ಇದು ನಂದಿ 
ಮಂಟಪದಂತೆ ತಿಳಿದು ಬರುತ್ತದೆ. ನಂದಿಮಂಟಪವು 
ಅಧಿಷ್ಠಾನ, ಭಿತ್ತಿ ಮತ್ತು ಪ್ರಸ್ತರವನ್ನು ಹೊಂದಿದ್ದು. 
ಅದಿಷ್ಠಾನ ಭಾಗವು ಮಣ್ಣಿನಲ್ಲಿ ಮುಚ್ಚಿರುವುದರಿಂದ 
ಅದರ ಉಪಂಗಗಳ ಮಾಹಿತಿಯು 
ಗೋಚರವಾಗುವುದಿಲ್ಲ. ಮಂಟಪ ಹಿ೦ದಿನ ಭಾಗದಲ್ಲಿ 
ತೆರದ ಜಾಲಂಧ್ರವನ್ನು ನಿರ್ಮಿಸಲಾಗಿದೆ. ಇನ್ನು 
ಪ್ರಸ್ತರದಲ್ಲಿ ಕಪೋತ ಭಾಗವಿದ್ದು ಕಪೋತದಲ್ಲಿ 
ನಿರಾಲಂಕೃತವಾದ ನಾಶಿಗಳ ರಚನೆಯನ್ನು 
ಕಾಣಬಹುದು. ಈ ಮಟಂಪದ ಬಾಗಿಲವಾವು ಸರಳ 
ರಚನೆಯಿಂದ ಕೂಡಿದೆ. 
ದೇಗುಲ-4 

ಈ ದೇಗುಲವು ಗರ್ಭಗೃಹ, ಅಂತರಾಳ, 
ನವರಂಗವನ್ನು ಹೊಂದಿದೆ. ಪ್ರಸ್ತುತ ಗರ್ಭಗುಡಿ 
ಮಾತ್ರ ಉಳಿದುಕೊಂಡಿದ್ದು, ಇನ್ನುಳಿದ ಭಾಗಗಳು 
ಸ್ಥಿತಿಲಾವಸ್ಥೆಯಿಂದ ಕೂಡಿವೆ. ಗರ್ಭಗೃಹದಲ್ಲಿ 
ಯಾವುದೇ ಮೂರ್ತಿಶಿಲ್ಪವಿಲ್ಲ. ಅಂತರಾಳದ ಭಿತ್ತಿವು 
ಸ್ವಲ್ಪ ಭಾಗ ಮಾತ್ರ ಉಳಿದುಕೊಂಡಿದ್ದು ನವರಂಗದ 
ಯಾವುದೇ ಅವಶೇಷಗಳು ಕಾಣದೆ ಇದ್ದರು 
ತಳಪಾಯ ಮಾತ್ರ ಉಳಿದುಕೊಂಡಿದೆ. ಇದರ 
ಮೂಲಕ ಈ ದೇಗುಲವು ನವರಂಗವನ್ನು ಸಹ 
ಹೊಂದಿತ್ತೆಂದು ಊಹಿಸಬಹುದು. 


ಏರುವಿನ್ಯಾಸದ ಲಕ್ಷಣಗಳನ್ನು ಗಮನಿಸಿದಾಗ 
ಅಧಿಷ್ಠಾನ, ಭಿತ್ತಿ, ಪ್ರಸ್ತರ ಭಾಗಗಳನ್ನು 
ಹೊಂದಿರುವುದು ತಿಳಿಯುತ್ತದೆ. ಅಧಿಷ್ಠಾನದಲ್ಲಿ 


ಉಪಾನ, ಜಗತಿ, ಗಳ, ವೃತ್ತ ಕುಮುದ, ಕಂಪ, ಗಳ, 
ಕಂಪ, ಪಟ್ಟಿಕೆಯನ್ನು ಹೊಂದಿದೆ. ಈ ಅಧಿಷ್ಠಾನವನ್ನು 
ಪಾದಬಂಧ ಅಧಿಷ್ಠಾನ ಎಂದು ಕರೆಯಬಹುದು. 
ಅಧಿಷ್ಠಾನದ ವಿಧಗಳಲ್ಲಿ ಪಾದಬಂಧ ಅಧಿಷ್ಠಾನವು 
ಒಂದು ಇದರ ಅಂಗಗಳೆಂದರೆ ಉಪಾನ, ಜಗತಿ, 
ತ್ರಿಪಟ್ಟ ಕುಮುದ, ಗಳ ಮತ್ತು ಮಹಾಪಟ್ಟಿಕೆಗಳನ್ನು 
ಹೊಂದಿರಬೇಕು ಎಂದು ಶಾಸ್ತ್ರ ಗ್ರಂಥಗಳು 
ತಿಳಿಸುತ್ತವೆ. ಈ ಅಧಿಷ್ಠಾನದ 3 ಅಂಗಗಳು 


ದೇಹದಿಂದ ಹೇಗೆ ಪಾದಗಳು 
ಮುಂಚಾಚಿರುತ್ತವೆಯೋ ಹಾಗೇ ದೇವಾಲಯದ 
ಏರುವಿನ್ಯಾಸದಿಂದ ಮುಂಚಾಚಿದಂತಿರುವುದರಿಂದ 
ಇದಕ್ಕೆ ಪಾದಬಂಧ ಅಧಿಷ್ಠಾನವೆಂದು ಹೆಸರು. ಭಿತ್ತಿ 
ಭಾಗದಲ್ಲಿ ಯಾವುದೇ ಅಲಂಕರಣೆಗಳು 
ಕಂಡುಬರುವುದಿಲ್ಲ. ಆದರೆ. ಈ ಭಾಗದಲ್ಲಿ 
ಅರ್ಧಗಂಬಗಳ ರಚನೆಯು ಕಂಡುಬರುತ್ತವೆ. 
ಭಿತ್ತಿಯ ಮಧ್ಯಭಾಗದಲ್ಲಿ ಹೊರಚಾಚಿದಂತೆ 


ನಿರ್ಮಿಸಲಾಗಿದ್ದು ಅವುಗಳ ಮಧ್ಯದಲ್ಲಿ ಕೋಷ್ಠಗಳ 
ರಚನೆಯನ್ನು ಮಾಡಿದ್ದಾರೆ. ಪ್ರಸ್ತರ ಭಾಗದಲ್ಲಿ 
ಕಪೋತ ನಿರ್ಮಾಣವಾಗಿದ್ದು ಕಪೋತದಲ್ಲಿ ನಾಸಿಗಳ 
ರಚನೆ ಮಾಡಲಾಗಿದೆ. ಈ ನಾಸಿಗಳ ಸುತ್ತಲೂ 
ಹೂವಿನ ಅಲಂಕರಣೆಗಳು, ಮಧ್ಯದಲ್ಲಿ ಮನುಷ್ಯ, 
ಆನೆ, ಸಿಂಹ, ಕೆತ್ತನೆಗಳಿದ್ದು ಇದರ ಮೇಲ್ಭಾಗದಲ್ಲಿ 
ಕೀರ್ತಿಮುಖಗಳನ್ನು ರಚಿಸಲಾಗಿದೆ. 

ದಿನ್ನೆಯ ಮೇಲೆ ಇರುವಂತಹ ಈ ದೇಗುಲಗಳು 
ಕೆಲವು ಮಾತ್ರ ಉಳಿದುಕೊಂಡಿದ್ದು ಉಳಿದ 
ದೇಗುಲಗಳು ನಾಶವಾಗಿವೆ. ಅಲ್ಲಿ ಕೆಲವು ಅಧಿಷ್ಠಾನ 
ಭಾಗಗಳು ನಶಿಸಿ ಹೋಗಿವೆ. ಆದರೆ ಇಲ್ಲಿ ಕೇವಲ 
ಏಳು ದೇಗುಲಗಳು ಅಷ್ಟೇ ಅಲ್ಲದೇ ಇನ್ನೂ ಹೆಚ್ಚಿನ 
ಸಂಖ್ಯೆಯಲ್ಲಿ ದೇಗುಲಗಳು ನಿರ್ಮಾಣವಾಗಿದ್ದವು 
ಎಂದು ಅಲ್ಲಿನ ಕುರುಹುಗಳಿಂದ ತಿಳಿದು ಬರುತ್ತದೆ. 
ಹಾಗೆಯೇ ಪ್ರಸ್ತುತದಲ್ಲಿ ಅಲ್ಲಿ ಮುಳ್ಳಿನ ಗಿಡಗಳು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 14 


This article available at: www.srujani.in 


SRUJANI: Indian Journal of Innovative Research and Development 


ಬೆಳೆದಿರುವುದರಿಂದ ಉಳಿದ ದೇಗುಲಗಳ 
ಕುರುಹುಗಳು ಸಹ ಮರೆಮಾಚಿರುವಂಹ ಸಂಗತಿಗಳು 
ಕಾಣಬಹುದು. ಪಾಟೀಲ್‌ ಮತ್ತು 


ಬಾಲಸುಬ್ರಮಣ್ಯ ಆ.  “ಐ£ ಜು. 


ಅವರ 


Monuments, Sculptures and Inscriptions) 
ಎಂಬ ಪುಸ್ತಕದಲ್ಲಿ ಇಲ್ಲಿ 12 ದೇಗುಲಗಳ 


ಸಮೂಹಗಳಿದ್ದವು ಎಂದು ತಿಳಿಸಿದ್ದಾರೆ. ನಾನು 
ಕ್ಷೇತಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ನನಗೆ 
7 ದೇಗುಲ ಕುರುಹುಗಳು ಮಾತ್ರ ಕಂಡುಬಂದಿದ್ದು, 
ಉಳಿದ ದೇಗುಲಗಳು ಪ್ರಾಕೃತಿಕ ವಿಕೋಪ ಅಥವಾ 


ಅಲ್ಲಿನ ಜನರ ವ್ಯವಸಾಯ, ಉಳುಮೆಯಿಂದ 
ನಾಶವಾಗಿರುವಂತೆ ಕಂಡುಬರುತ್ತದೆ. 

ದೇಗುಲ-5 

ಶಿರವಾಳ ಗ್ರಾಮದಿಂದ ಅಣಬಿ ರಸ್ತೆಯ 
ಬಲಭಾಗದಲ್ಲಿ ಕಂಡುಬರುತ್ತವೆ. ಇಲ್ಲಿ ಮೂರು 
ದೇಗುಲಗಳಿದ್ದು, ಇದರಲ್ಲಿ ಒಂದು ದೇಗುಲವು 


ಮಠದ ರೀತಿಯಲ್ಲಿ ಕಂಡುಬರುತ್ತದೆ. ರಸ್ತೆಯಿಂದ 
ಮೊದಲನೇ ದೇಗುಲವು ಗರ್ಭಗೃಹವನ್ನು ಮಾತ್ರ 
ಹೊಂದಿದ್ದು, ಗರ್ಭಗೃಹದಲ್ಲಿ ಯಾವುದೇ ರೀತಿಯ 


ಮೂರ್ತಿಶಿಲ್ಲ ಹಾಗೂ ಬಾಗಿಲವಾಡಗಳು 
ಕಂಡುಬರುವುದಿಲ್ಲ. ದೇಗುಲದ ತಳಪಾಯವನ್ನು 
ಗಮನಿಸಿದಾಗ ತಿಕೂಟ ದೇಗುಲವೆಂದು 


ತಿಳಿದುಬರುತ್ತದೆ. ಉತ್ತರಕ್ಕೆ ಮುಖ ಮಾಡಿರುವ ಈ 


ಜಗತಿ, ತ್ರಿಪ್ಟ ಕುಮುದ, ಕಂಪ, ಗಳ, ಕಂಪ 
ಅ೦ಗಗಳು ಇರುತ್ತದೆ. ಕೆಲವು ಗ್ರಂಥಗಳ ಪ್ರಕಾರ 
ತ್ರಿಪಟ ಕುಮುದ ಬದಲು ವೃತ್ತ ಕುಮುದವು 
ಇರುವುದಂಟು. ಭಿತ್ತಿ ಭಾಗದಲ್ಲಿ ಯವುದೇ 
ಅಲಂಕರಣೆವಿಲ್ಲದೆ ಅರ್ಧಗಂಬಗಳ ಕೆತ್ತನೆಯ 
ಮೂಲಕ ನಿರ್ಮಿಸಲಾಗಿದೆ. ಇಲ್ಲಿಯೂ ಸಹ ಮಧ್ಯದ 
ಭಾಗ ಹೊರಚಾಚಿದಂತೆ ಭಿತ್ತಿಯನ್ನು 
ನಿರ್ಮಿಸಲಾಗಿದೆ. ಪ್ರಸ್ತರ ಭಾಗದಲ್ಲಿ ಕಪೋತವನ್ನು 
ಹೊಂದಿದ್ದು  ಕಪೋತದಲ್ಲಿ  ನಿರಲಂಕೃತವಾದ 
ನಾಸಿಗಳ ರಚನೆ ಮಾಡಲಾಗಿದೆ. 
ದೇಗುಲ-ಮಠ 

ಈ ದೇಗುಲವು ಉತ್ತರಭಿಮುಖವಾಗಿದ್ದು, ಎರಡು 
ಕೋಣೆಗಳನ್ನು ಆಯತಾಕಾರದಲ್ಲಿ ರಚಿಸಲಾಗಿದೆ. 
ಮಧ್ಯದಲ್ಲಿ ತ್ರಿಪಟ್ಟಿಕೆಯನ್ನು ಹೊಂದಿರುವ ದ್ವಾರವನ್ನು 
ನಿರ್ಮಿಸಿ, ಕುಬ್ಬ ಗೋಡೆಯ ಮೂಲಕ ಎರಡು 


ಭಾಗಗಳನಾಗಿ ಮಾಡಲಾಗಿದೆ. ಈ ದ್ವಾರದಲ್ಲಿ 
ಯಾವುದೇ ಅಲಂಕರಣೆ ಮತ್ತು ಶಿಲ್ಪಗಳ 
ರಚನೆಗಳಿರುವುದಿಲ್ಲ. ಆದರೆ ಇದರ ಮುಂದಿನ 
ಕೋಣೆಯ ದ್ವಾರದ ಲಲಾಟದಲ್ಲಿ ಗಜಲಕ್ಷ್ಮಿ 
ಶಿಲ್ಪವನ್ನು ಕಾಣಬಹುದು. ಅಧಿಷ್ಠಾನ ಭಾಗದಲ್ಲಿ 


ಉಪಾನ, ಜಗತಿ, ಖುರಕುಂಭ ಉಪಅಂಗಗಳಿಂದ 
ಕೂಡಿದ್ದು, ಭಿತ್ತಿ ಭಾಗದಲ್ಲಿ ಯಾವುದೇ 
ಅಲಂಕರಣೆವಿಲ್ಲದೆ ಸರಳ ರಚನೆಯಿಂದ ಕೂಡಿದೆ. 


ದೇಗುಲವು ಬಲಭಾಗ ಮತ್ತು ಮುಂದಿನ ಭಾಗಗಳು ಪ್ರಸ್ತರ ಭಾಗದಲ್ಲಿ ಕಪೋತವನ್ನು ನಿರ್ಮಿಸಿದ್ದು 
ನಾಶಗೊಂಡಿದೆ. ಎಡಭಾಗ ಮತ್ತು ಹಿಂದಿನ ಇದರಲ್ಲಿ ನಾಸಿ ಕೋಷ್ಠಗಳ ರಚನೆಯನ್ನು 
ಭಾಗಗಳು ಸ್ವಲ್ಪ ಪ್ರಮಾಣದಲ್ಲಿ ಉಳಿದುಕೊಂಡಿದ್ದು ಮಾಡಲಾಗಿದೆ. ಈ ದೇಗುಲವನ್ನು ಗಮನಿಸಿದಾಗ 
ಇವು ಅಧಿಷ್ಠಾನ, ಭಿತ್ತಿ, ಪ್ರಸ್ತರ ಭಾಗಗಳನ್ನು ಇದು ದೇಗುಲವಾಗದೆ ಮಠ ಅಥವಾ ಭಕ್ತರಿಗೆ 
ಹೊಂದಿದೆ. ಇರಲು ವಿಶ್ರಾಂತಿ ಮಂಟಪ ಎಂದು 
ಅಧಿಷ್ಠಾನ ಭಾಗದಲ್ಲಿ ಉಪಾನ, ಜಗತಿ, ಪದ್ಯ ಊಹಿಸಬಹುದು. 

ಕಂಪ, ಗಳ, ಕಂಪ, ಧಾರವೃತ್ತ ಕುಮುದ, ಕಂಪ, ದೇಗುಲ-6 

ಗಳ, ಕಂಪ, ಕಪೋತ ಭಾಗಗಳನ್ನು ಹೊಂದಿದೆ. ಈ ಈ ದೇಗುಲವು ಹಿಂದೆ ಹೇಳಿದ ದೇಗುಲಗಳ 
ಅಧಿಷ್ಠಾನ ಭಾಗವನ್ನು ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಪೂರ್ವಕ್ಕೆ ಸ್ವಲ್ಪ ದೂರದ ಹೊಲದಲ್ಲಿ 
ಪದ್ಮಬ೦ಧ ಅಧಿಷ್ಠಾನ ಎಂದು ಕರೆಯಬಹುದು. ಈ ಕಂಡುಬರುತ್ತದೆ. ಈ ದೇಗುಲವು ಸಂಪೂರ್ಣವಾಗಿ 
ಪ್ರಕಾರದ ಅಧಿಷ್ಠಾನದಲ್ಲಿ ಉಪಾನ, ಪದ್ಯ ಕಂಪ, ನಾಶವಾಗಿದ್ದು, ಇದರ ರಚನವಿನ್ಯಾಸವನ್ನು 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 15 


This article available at: www.srujani.in 


SRUJANI: Indian Journal of Innovative Research and Development 


ಗುರುತಿಸಲು ಕಷ್ಟವಾಗಿದೆ. ಇದರ ಅಧಿಷ್ಠಾನ ಭಾಗವು 
ಉಪಾನ, ಜಗತಿ, ಪದ್ಮ ಕಂಪ, ಗಳ, ಕಂಪ, ತ್ರಿಪಟ್ಟ 
ಕುಮುದ ಈ ಕುಮುದ ಮಧ್ಯಪಟ್ಟಿಕೆಯಲ್ಲಿ ಹೂ-ಬಳ್ಳಿ 
ಚಿತ್ರಗಳ ಅಲಂಕರಣೆಯನ್ನು ಮಾಡಲಾಗಿದೆ. ಕಂಪ, 
ಗಳ, ಕಂಪ, ಕಪೋತವನ್ನು ಹೊಂದಿದೆ. ಈ 
ಭಾಗಗಳ ಲಕ್ಷಣದಿಂದ ಈ ಅಧಿಷ್ಠಾನವನ್ನು ಪದ್ಮ 
ಪುಷ್ಕಳ ಅದಿಷ್ಠಾನ ಎ೦ದು ಗುರುತಿಸಬಹುದು. ಈ 
ಅಧಿಷ್ಠಾನದ ಅಂಗಗಳು ಉಪಾನ, ಮಹಾಪದ್ಮ 
ಜಗತಿ, ಕುಮುದ, ಗಳ, ಮತ್ತು ಪ್ರತಿ. ಈ ಅದಿಷ್ಠಾನಕ್ಕೆ 
ಹೆಸರು ಬರಲು ಇದರಲ್ಲಿರುವ 
“ಮಹಾಪದ್ಮದ' ಅಲಂಕರಣೆ. ಇನ್ನೂ ಕಪೋತ 
ಭಾಗದಲ್ಲಿ ನಾಸಿಗಳ ಅಲಂಕರಣೆಯನ್ನು ಸಹ ಇಲ್ಲಿ 
ಗುರುತಿಸಬಹುದು. ಇನ್ನೂ ದೇಗುಲಗಳ 
ಅವಶೇಷಗಳು ಅಲ್ಲಿಯೇ ಬಿದ್ದಿದ್ದು ಅವುಗಳಲ್ಲಿ ಸರಳ 
ರಚನೆಯಿಂದ ಕೂಡಿದ ಕಂಬಗಳು ಮತ್ತು 
ಬಾಗಿಲವಾಡಗಳನ್ನು ಗಮನಿಸಿದಾಗ ಈ ದೇಗುಲವು 
ಸಹ ಗರ್ಭಗೃಹ, ಅಂತರಾಳ, ನವರಂಗವನ್ನು 
ಹೊಂದಿರುವಂತೆ ಕಾಣುತ್ತದೆ. 
ದೇಗುಲ-7 

ಗ್ರಾಮದ ಮಧ್ಯದಲ್ಲಿ ಇರುವ ಈ ದೇಗುಲವು 
ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ಅಂತರಾಳ 


ಕಾರಣ 


ನವರಂಗವನ್ನು ಹೊಂದಿದೆ. ಗರ್ಭಗೃಹವು 
ಖಾಲಿಯಾಗಿದ್ದು ಅದರಲ್ಲಿ ಪ್ರಸ್ತುತ ಯಾವುದೇ 
ಮೂರ್ತಿಶಿಲ್ಪವು ಇರುವುದಿಲ್ಲ. ಈ ಗರ್ಭಗೃಹದ 
ಬಾಗಿಲವಾಡವು ಸರಳ ರಚನೆಯಿಂದ ಕೂಡಿದ್ದು 


ಲಲಾಟದಲ್ಲಿ ಗಜಲಕ್ಷ್ಮಿ ಶಿಲ್ಲವನ್ನು ಕಾಣಬಹುದು. 
ಗರ್ಭಗೃಹದ ಮುಂದೆ ತೆರೆದ ಅಂತರಾಳವಿದ್ದು 
ಇದರಲ್ಲಿ ಯಾವುದೇ ಅಲಂಕಾರಣ ಭಾಗಗಳು 
ಕಂಡು ಬರುವುದಿಲ್ಲ. ನವರಂಗದಲ್ಲಿ ನಾಲ್ಕು 
ಕಂಬಗಳಿಂದ ಕೂಡಿದ್ದು, ಮಧ್ಯದ ಅಂಕಣದಲ್ಲಿ 
ಪದ್ಮದಳ ಅಲಂಕರಣೆಯನ್ನು ಮಾಡಲಾಗಿದೆ. ಇನ್ನು 


ನವರಂಗದಲ್ಲಿ ಕಂಬಗಳು ಒಂದೇ ರೀತಿಯಾಗಿದ್ದು 


ಚತುರಶ್ರ ತಾಟಿಕ, ಕುಂಭ, ಮಂಡಿ, ಫಲಕ 
ಬೋಧಿಗೆಯನ್ನು ಹೊಂದಿವೆ. ಈ ಕಂಬಗಳನ್ನು 
ಮಿಶ್ರಕ ಸ್ತಂಭಗಳು ಎಂದು ಕರೆಯಬಹುದು. 

ಈ ಬಗೆಯ ಸ್ತಂಭಗಳನ್ನು ಮಯಮತ ಗಂಥವು 
ಹೆಸರಿಸಿದ್ದು, ಸ್ತಂಭದಲ್ಲಿ ಎರಡು ಭಾಗಗಳಿದ್ದು, 
ಅದರಲ್ಲಿ ಕೆಳಭಾಗವು ಚೌಕಾಕಾರವಾಗಿದ್ದು ಅದರ 
ಮೇಲಿನ ಅಂಗಗಳು ಎಂಟು ಮುಖ, ಹದಿನಾರು 
ಮುಖ ಅಥವಾ ವೃತ್ತಾಕಾವಗಿದ್ದರೆ ಅದು 
“ಪೂರ್ವಾಶ್ರ] ಅದರ ಕುಂಭ, ಮಂಡಿಗಳಿದ್ದು ಅವು 
ಪೂರ್ತಿ ವೃತ್ತಾಕಾರವಾಗಿದ್ದರೆ ಅದು ರುದ್ರಕಾಂತ 
ಎಂದು ಹೇಳಬಹುದು. ಇನ್ನೂ ಈ ಸ್ತಂಭಗಳು ಈ 


ಎರಡು ಲಕ್ಷಣವನ್ನು ಹೊಂದಿರುವುದರಿಂದ 
ಇವುಗಳನ್ನು  ಮಿಶ್ರಕ ಸ್ತಂಭಗಳು ಎಂದು 
ಹೇಳಬಹುದು. 


ನವರಂಗದಲ್ಲಿ ಇರುವ ಈ ಸ್ತಂಭಗಳ ಮಧ್ಯಪಟ್ಟ 
ಅಥವಾ ದಂಡದಲ್ಲಿ ಹದಿನಾರು ಪಟ್ಟಕೆಗಳಿ೦ದ 
ಕೂಡಿವೆ. ನವರಂಗಕ್ಕೆ ಪೂರ್ವ, ಹಾಗೂ ದಕ್ಷಿಣ 
ಭಾಗಕ್ಕೆ ದ್ವಾರಗಳನ್ನು ಮಾಡಲಾಗಿದ್ದು, ಪೂರ್ವ 
ದ್ವಾರ ಬಾಗಿಲವಾಡವು ಲತಾ ಪಟ್ಟಿಕೆ ವಜ ಪಟ್ಟಿಕೆ, 
ಸಂಭ ಪಟ್ಟಿಕೆ ಅರ್ಧವೃತ್ತ ಪಟ್ಟಿಕೆ ಇದ್ದು 
ಪೇದ್ಯಾಭಾಗದಲ್ಲಿ ದ್ವಾರಪಾಲಕ ಶಿಲ್ಪಗಳಿವೆ. ಪ್ರಸ್ತುತ 
ಪೇದ್ಯಾಭಾಗದಲ್ಲಿನ ಶಿಲ್ಪಗಳು ನೆಲದಲ್ಲಿ ಮುಚ್ಚಿಹೋಗಿ 
ತಲೆಯಭಾಗ ಮಾತ್ರ ಕಾಣುತ್ತವೆ. ಇನ್ನು 
ಉತ್ತರಾಂಗದಲ್ಲಿ ಚಿತ್ರಗಳ ಅಲಂಕರಣೆ, ಲಲಾಟದಲ್ಲಿ 
ಗಜಲಕ್ಷ್ಮಿ ಶಿಲ್ಪವನ್ನು ಕಾಣಬಹುದು. ದಕ್ಷಿಣ ದ್ವಾರವು 
ಸಹ ಪೂರ್ವ ಬಾಗಿಲವಾಡದ ರಚನೆಯ 
ಲಕ್ಷಣಗಳನೇ ಹೊಂದಿದ್ದು ಉತ್ತರಾಂಗದಲ್ಲಿ ಮಾತ್ರ 
ಕೀರ್ತಿಮುಖಗಳ ರಚನೆಯನ್ನು ಮಾಡಲಾಗಿದೆ. 

ಅಧಿಷ್ಠಾನ ಭಾಗವು ಉಪಾನ, ಜಗತಿ, ಕಂಪ, 
ಗಳ, ಕಂಪ, ತ್ರಿಪಟ್ಟ ಕುಮುದ, ಕಂಪ, ಗಳ ಕಂಪ, 
ಕಪೋತವನ್ನು ಹೊಂದಿದೆ. ಅದರಿಂದ ಇದನ್ನು 
ಕಪೋತಬಂಧ ಅಧಿಷ್ಠಾನ ಎಂದು ಕರೆಯಬಹುದು. 


ಯಾವುದೇ ಉಬ್ಬುಶಿಲ್ಪಗಳ ಅಲಂಕರಣೆವಿಲ್ಲದೆ, ಈ ಕಪೋತಬಂಧ ಅಧಿಷ್ಠಾನವನ್ನು  ಮಯಮತವು 
ಕಂಬಗಳು ಪೀಠ, ಪಾದ, ದಂಡ/ಮಧ್ಯಪಟ್ಟ, ಗಂಥ ಇದನ್ನು ಹೆಸರಿಸುತ್ತದೆ. ಇದು ಒಂದು 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 16 


This article available at: www.srujani.in 


SRUJANI: Indian Journal of Innovative Research and Development 


ರೀತಿಯ ಪಾದಬಂಧದ ಪ್ರಭೇದವೆನ್ನಬಹುದು. 
ಇದರ ಅಂಗಗಳೆಂದರೆ ಉಪಾನ, ಜಗತಿ, ತ್ರಿಪಟ್ಟ 
ಕುಮುದ, ಗಳ ಮತ್ತು ಪ್ರತಿ. ಭಿತ್ತಿ ಭಾಗದಲ್ಲಿ 
ಯಾವುದೇ ಶಿಲ್ಪಗಳ ಅಲಂಕರಣವಿಲ್ಲದೆ 
ಅರ್ಧಕಂಬಗಳ ಕೆತ್ತನೆಯನ್ನು ಕಾಣಬಹುದು. ಈ 
ರಚನೆಯು ದೇವಾಲಯದ ಸುತ್ತಲೂ ಕೂಡಿದೆ. 
ಇನ್ನೂ ಪ್ರಸ್ತರ ಭಾಗದಲ್ಲಿ ಕಪೋತ ಕಂಡುಬಂದಿದ್ದು 
ಕಪೋತದಲ್ಲಿ ನಾಸಿಗಳ ರಚನೆ ಕಂಡುಬರುತ್ತವೆ. 
ಶಿರಿವಾಳದ ದೇಗುಲಗಳನ್ನು ಗಮನಿಸಿದಾಗ ಈ 
ಗ್ರಾಮವು ಒಂದು ದೇವಾಲಯಗಳ ರಚನೆಯ 
ಪಾಠಶಾಲೆ ಎಂದರೆ ತಪ್ಪಾಗಲಾರದು. ಅಷ್ಟೇ ಅಲ್ಲದೇ 
ಈ ಗ್ರಾಮದಲ್ಲಿ ಇನ್ನು ಹಲವು ದೇಗುಲಗಳಿದ್ದು 
ಪ್ರಸ್ತುತ ಅವುಗಳ ಅವಶೇಷಗಳು ಮಾತ್ರ 
ಉಳಿದುಕೊಂದಿವೆ. ಉಳಿದ ಕೆಲವು ಸಂಪೂರ್ಣವಾಗಿ 
ನಾಶವಾಗಿವೆ. ಈ ಮೊದಲೇ ಶಾಸನದಲ್ಲಿ 
ಉಲ್ಲೇಖವಿರುವ ಎರೆಹೇಶ್ವರ, ಚಟ್ಟೇಶ್ವರ, ಅಲ್ಲೇಶ್ವರ, 


ಮಹಾದೇವ, ಸೋಮೇಶ್ವರ, ಶಾಂತೀಶ್ವರ 
ದೇವಾಲಯಗಳು ಈ ದೇಗುಲಗಳೇ ಆಗಿರುವ 
ಸಾಧ್ಯಗಳಿವೆ. ಆದರೆ ಅವುಗಳಿಗೆ ಸರಿಯಾದ 


ಪುರಾವೆಗಳು ದೊರಕದ ಕಾರಣ ಈ ದೇಗುಲಗಳನ್ನು 
ನಿಕರವಾದ ಹೆಸರುಗಳಿಂದ ಗುರುತಿಸಲು 
ಸಾಧ್ಯವಾಗುತ್ತಿಲ್ಲ. ಇನ್ನು ಕೆಲವು ದೇಗುಲಗಳನ್ನು 
ಮನೆಗಳಾಗಿ, ದನಗಳ ಮೇವು ಸಂಗಹಣೆಗಾಗಿ, ಕೃಷಿ 
ಸಲಕರಣೆ ಉತ್ಪನಗಳ ಶೇಖರಣೆಗೆ ಮತ್ತು ಪ್ರಾಣಿಗಳ 
ವಾಸಸ್ಥಾನವಾಗಿರುವುದು ದುರಂತವೇ ಸರಿ ಎಂದು 
ಹೇಳಬಹುದು. 
ಪರಾಮರ್ಶನ/ಆಕರ ಗ್ರಂಥಗಳು 
* ಅಪರ್ಣ ಕೂ ಸ. (202). ದೇವಾಲಯ 
ವಾಸ್ತುಶಿಲ್ಪ ಪರಿಚಯ. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 
* ಹನುಮಾಕ್ಷಿ ಗೋಗಿ. (2002). ಕಲಬುರ್ಗಿ 
ಜಿಲ್ಲೆಯ ಶಾಸನಗಳು. ಶಿವಚ೦ದ್ರ ಪ್ರಕಾಶನ. 


* ಮನೋಜ್‌ ಜಿ. (2013). ದೇವಾಲಯ ವಾಸ್ತು 
ವಿಜ್ಞಾನ: ಸಂಭೋದಿನಿ ಪಬ್ಲಿಷರ್ಸ್‌ ಮತ್ತು 
ನಾಲೆಡ್ಡ ಅಕಾಡೆಮಿ. 

* ಪಾಟೀಲ. ಎಂ. ಬಿ. (1997). ಗುಲಬರ್ಗಾ 
ಜಿಲ್ಲೆಯ ಗ್ಯಾಜೆಟಿಯರ್‌. ಗೀತಾಂಜಲಿ ಪ್ರಕಾಶನ. 

* ಪ್ರಭಾಕರ್‌. ಎ೦. ಎನ್‌. (2011). ದೇವಾಲಯ 

ಸ್ತು. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 

* ರಮೇಶ ನಾಯಕ. (2023)... ಕರ್ನಾಟಕ 


ದೇವಾಲಯ ಕೋಶ ಯಾದಗಿರಿ ಜಿಲ್ಲೆ 
ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ. 


ಧ್ರ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 11-17 17 


This article available at: www.srujani.in 


165% 2583-3510 


ಸೃಜನ 


SRUJANI: Indian Journal of Innovative Research and 5 ] R D F 
Development (SUIRD) 
Volume-2 Issue 6, January-February 2024, Pp. 18-21 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 
ಬೀದರ್‌ನ ಬರೀದ್‌ ಶಾಹಿ ಕಾಲದ ಉದ್ಯಾನವನಗಳು 
ಗಂಗಮ್ಮ ವೈ ಸಿ 
ಸಂಶೋಧನಾ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ 


Abstract: 
ಬೀದರ್‌ ಜಿಲ್ಲೆಯು ಭೌಗೋಳಿಕ ಮತ್ತು ಚಾರಿತ್ರಿಕ ಮಹತ್ವವನ್ನು ಹೊಂದಿದೆ. ಈ ಜಿಲ್ಲೆಯು ಬಾದಾಮಿ 


ಚಾಲುಕ್ಕ, ರಾಷ್ಟ್ರಕೂಟರು ಮತ್ತು ಕಲಚೂರಿಗಳ ರಾಜಧಾನಿಯಾಗಿತ್ತು ಬೀದರ್‌ ಬಹಮನಿ ಮತ್ತು ಬರೀದ್‌ ಶಾಹಿ 
ಸುಲ್ಲಾನರ ಪಸಿದ್ಧ ರಾಜಧಾನಿಯಾಗಿತ್ತು ಮುಂದೆ ಬಿಜಾಪುರ ಹಾಗೂ ಮೊಘಲ್‌ ಸುಲ್ವಾನರ ಆಳ್ವಿಕೆಯ 
ಪದೇಶವೂ ಆಗಿತ್ತು ಬಹಮನಿ ಮತ್ತು ಬರೀದ್‌ ಶಾಹಿ ಸುಲ್ದಾನರ ಕಾಲದಲ್ಲಿ ಇಲ್ಲಿ ಅನೇಕ ಸ್ಥಾರಕ ಕೋಟೆ 
ಕೊತ್ತಲಗಳು, ಅರಮನೆಗಳು ಉದ್ಯಾನವನಗಳು ನಿರ್ಮಾಣಗೊಂಡಿದ್ದು, ಇವು ತನ್ನದೇ ಆದ ಮಹತ್ವವನ್ನು 
ಹೊಂದಿದೆ. ಈ ಲೇಖನದಲ್ಲಿ ಬೀದರ್‌ನ ಬರೀದ್‌ ಶಾಹಿ ಕಾಲದ ಉದ್ಯಾನವನಗಳ ಕುರಿತು ಅಧ್ಯಯನ 
ಮಾಡಲಾಗಿದೆ. 


Keywords: ಬರೀದ್‌ ಶಾಹಿ, ಆದಿಲ್‌ ಶಾಹಿ, ಬಹಮನಿ ಸುಲ್ತಾನರು, ಬೀದರ್‌ ಕೋಟೆಗಳು, ಉದ್ಯಾನವನಗಳು. 
ಏತಿಹಾಸಿಕ ಸ್ಥಳಗಳು. 


ಪೀಠಿಕೆ 
ಬೀದರ್‌ ಮತು ಅದರ ಸುತಮುತಲಿನ ಮಾದರಿಗಳು ಭಾರತದಲ್ಲೇ ವಿಶಿಷ್ಠವಾದವು. ಕೋಟಿ 
ಐತಿಹಾಸಿಕ ಸ್ಮಾರಕಗಳು ಪೂರ್ವ ಕಾಕತೀಯ, ಹಿಳಗೆ ಜನರಿಗೆ ಮತ್ತು ಸೈನಿಕರಿಗೆ ಕೊಳವೆಯ 


ತುಘಲಕ್‌, ಬಹಮನಿ ಸುಲ್ತಾನರು, ಬರೀದ್‌ ಶಾಹಿ, 
ಮೊಘಲ್‌ ಮತ್ತು ನಿಜಾಮರ 
ನಿರ್ಮಿತವಾದವುಗಳಾಗಿವೆ. ಇಲ್ಲಿನ 
ವಾಸ್ತುಶಿಲವು ಹಿಂದೂ, ಟರ್ಕಿಷ್‌ ಮತ್ತು 
ಪರ್ಶಿಯನ್‌ ಶೈಲಿಗಳ ಮಿಶ್ರಣವಾಗಿದೆ. ಬೀದರ್‌ 
ಸ್ಮಾರಕಗಳು ಬೀದರ್‌ ಜಿಲ್ಲೆಯ ಭೌಗೋಳಿಕ ಮತ್ತು 
ಚಾರಿತ್ರಿಕ ಮಹತ್ವವನ್ನು ಸಾರುತ್ತವೆ. ಇಲ್ಲಿ ಅನೇಕ 
ಐತಿಹಾಸಿಕ ತಾಣಗಳಿದ್ದು, ತನ್ನದೇ ಆದ 
ಮಹತ್ವವನ್ನು ಹೊಂದಿವೆ. ಬೀದರ್‌ನಲ್ಲಿ ಕಾಣಸಿಗುವ 
ಕೆಲವು ವಿನ್ಯಾಸಗಳು ಮತ್ತು ಅಲಂಕಾರಿಕ 


ಆದಿಲ್‌ ಶಾಹಿ, 
ಕಾಲದಲ್ಲಿ 


ಮೂಲಕ ಕೋಟೆಯ ಒಳಭಾಗಕ್ಕೆ ನೀರು ಹರಿದು 
ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. 


ಈ ಕೋಟೆಯು ಅಂದಿನ ಕಾಲದ ಭಾರತದ 
ಭದ್ರಕೋಟೆಗಳಲ್ಲಿ ಉತ್ತಮವಾದುದೆಂದು 
ಪರಿಗಣಿಸಲಾಗಿದೆ. ಕೋಟೆಯ ಒಳಗಿರುವ 
ಅರಮನೆಯ ಆವರಣಕ್ಕೆ ಎರಡು ಪ್ರವೇಶ ದ್ವಾರಗಳ 
ಮೂಲಕ ಪ್ರವೇಶಿಸಬಹುದಾಗಿದೆ. ಅವುಗಳೆಂದರೆ 
ಪೂರ್ವ ದಿಕ್ಕಿನ ಶಾರ್ಜಾ ದರ್ವಾಜ ಮತ್ತು 
ಗುಂಬಜ್‌ ದರ್ವಾಜ. ಈ ಎರಡು ಬಾಗಿಲುಗಳ 
ಬೃಹದಾಕಾರವಾಗಿವೆ. ಆಳವಾದ ಕಂದಕ ಬುರುಜು 


Please cite this article as: ಗ೦ಗಮ್ಮ ವೈ.ಸಿ. (2024). ಬೀದರ್‌ನ ಬರೀದ್‌ ಶಾಹಿ ಕಾಲದ ಉದ್ಯಾನವನಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ 


ಆಫ್‌ ಇನ್ಫೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 18-21. 


SRUJANI: Indian Journal of Innovative Research and Development 


ಬತೇರಿ ಅಲಂಕೃತ ತೆನೆ, ಕಾವಲು ಗೋಪುರ, 
ಮುಳ್ಳಗಸಿಯ ಮಹದ್ದಾರಗಳಿಂದ ಶೋಭಿತವಾಗಿದೆ. 
ಸೈನಿಕ ವಸತಿಗೃಹ, ಮಸೀದಿ, ಗೋರಿ ಮೊದಲಾದ 
ಸ್ಮಾರಕ ಅವಶೇಷಗಳು ಇಂದಿಗೂ ಬೀದರ್‌ನ 
ಪ್ರಾಚೀನತೆಯನ್ನು ಸಾರುತ್ತವೆ. ಇಂತಹ ಸ್ಥಳಗಳ 
ಮುಂದೆ ಉದ್ಯಾನವನ ಮತ್ತು ಹೂದೋಟಗಳನ್ನು 


ನಿರ್ಮಾಣ ಮಾಡಿರುವುದು ಕಂಡುಬರುತ್ತದೆ. 
ಬೀದರ್‌ ಯೋಜನಾಬದ್ಧ ನಗರವಾಗಿದ್ದು, ಇಲ್ಲಿನನ 
ಕೋಟೆಗಳ ಮುಖ್ಯ ಪ್ರಾಂಗಣವು ಅರಮನೆ 


ಮಹಲ್‌ಗಳು ಮತ್ತು ಮಸೀದಿಗಳಿಂದ ಕೂಡಿದೆ. 


ಇದಕ್ಕೆ ಹೊಂದಿಕೊಂಡಂತೆ ದಕ್ಷಿಣ ಭಾಗದಲ್ಲಿ 
ಜನವಸತಿಗಾಗಿ ನಗರ ನಿರ್ಮಾಣವಾಗಿದೆ. ಕೋಟೆಯ 
ರಾಜಪ್ರಾಂಗಣ ಮತ್ತು ನಗರಗಳು ರಕ್ಷಣೆಗಾಗಿ ಪ್ರತ್ಯೇಕ 
ಕಿಲ್ಲೆಗಳನ್ನು ಹೊಂದಿವೆ. ಬೀದರ್‌ ನಗರದ 
ಕೋಟೆಯ ತಳವಿನ್ಯಾಸ ಪಂಚಕೋನಾಕೃತಿಯಿಂದ 
ಕೂಡಿದೆ. ನಗರದ ಕೋಟೆಯನ್ನು ಪ್ರವೇಶಿಸಲು ಐದು 
ದ್ವಾರಗಳಿವೆ. ರಾಜಪ್ರಾಂಗಣ ಅತ್ಯಂತ ಸುಭದ್ರವಾದ 
ಕೋಟೆಯ ಭಾಗವಾಗಿದೆ. 
ಲಾಲ್‌ಬಾಗ್‌ ಉದ್ಯಾನವನ 


ಸೋಲಾಕ೦ಬ ಮಸೀದಿಯ ಮುಂಭಾಗದಲ್ಲಿ ಈ 
ಉದ್ಯಾನವನವು ಕಂಡುಬರುತ್ತದೆ. ಗುಂಬಜ್‌ 
ದರ್ವಜಾದ ಪಶ್ಚಿಮದಲ್ಲಿ ಈ ಉದ್ಯಾನವನವಿದೆ. ಈ 
ಭಾಗದಲ್ಲಿ ತರ್ಕಾಷ್‌ ಮಹಲ್‌, ಸೋಲಾಕಂಬ, 
ಮಸೀದಿ ನ್ಯಾಯಾಲಯಾಡಳಿತ, ಷಾ ಹಮಾಮ್‌ 
(ಅರಸರ ಸ್ನಾನಗೃಹ) ಇವುಗಳ ಮಧ್ಯ ಭಾಗದಲ್ಲಿ 
ಲಾಲ್‌ಬಾಗ್‌ ಉದ್ಯಾನವನ ಕಂಡುಬರುತ್ತದೆ. ಸ್ನಾನ 
ಗೃಹದ ಮುಂದೆ ಇರುವ ಉದ್ಯಾನವನವು ಎತ್ತರದ 


ಉದ್ಯಾನವನ ಕಂಡುಬರುತ್ತದೆ. ಇದರ 
ಮಧ್ಯಭಾಗದಲ್ಲಿ ಕಾರಂಜಿ ಸಹ ಇದೆ. ಒಟ್ಟು 
ಉದ್ಯಾನವನದ ಉದ್ದ 136 ಗಜಗಳು ಮತ್ತು ಅಗಲ 
70 ಗಜಗಳು. ಉದ್ಯಾನವನ ಸುತ್ತಲೂ ಇರುವ 
ಸ್ಥಳವು ಆಯತಾಕಾರದಲ್ಲಿದೆ. ಉದ್ಯಾನವನಕ್ಕೆ ನೀರು 
ಪೂರೈಕೆ ಮಾಡಲು ಅಲ್ಲಲ್ಲಿ ನೀರಿನ ತೊಟ್ಟಿಗಳು 
ಬಾವಿಗಳು ಕಂಡುಬರುತ್ತವೆ. 


ಮೊಘಲರ ಶೈಲಿಯನ್ನು ಒಳಗೊಂಡಿರುವ ಈ 
ಉದ್ಯಾನವನವು ಯೋಜನಾಬದ್ಧವಾಗಿ 
ನಿರ್ಮಾಣಗೊಂಡಿದೆ. ಹಿಂದೆ ಈ ಉದ್ಯಾನವನವು 
ಕೆಂಪು ಹೂಗಳಿಂದ ಕಂಗೊಳಿಸುತ್ತಿತ್ತು. ಈ 
ಉದ್ಯಾನವನದಲ್ಲಿ ಬಾವಿಗಳ ನೀರನ್ನು ಕೊಳವೆಗಳ 
ಮೂಲಕ ತೊಟ್ಟಿಗಳಲ್ಲಿ ಸಂಗಹಿಸಿ ಆ ತೊಟ್ಟಿಗಳಿಂದ 
ಉದ್ಯಾನವನಕ್ಕೆ ಶಿಸ್ತುಬದ್ಧವಾಗಿ ಆಯಕಟ್ಟಿನಲ್ಲಿರುವ 
ಕೊಳವೆಗಳ ಮೂಲಕ ಹರಿಸಲಾಗುತಿತ್ತು ಇಲ್ಲಿ 
ಒಂದು ಕಾರಂಜಿಯಿದ್ದು, ಈ ಕಾರಂಜಿಯಿಂದ 
ತರ್ಕಷ್‌ ಮಹಲ್‌ವರೆಗೆ ಕಾಲುವೆ ಇದೆ. ಈ ಕಾಲುವೆ 
ಪಕ್ಕದಲ್ಲಿ ಉದ್ಯಾನವನವನ್ನು ವೀಕ್ಷಣೆ ಮಾಡಲು 
ಕಾಲುದಾರಿಯಿದೆ. 

ಉದ್ಯಾನವನದಲ್ಲಿ 41 ಅಡಿ ಅಗಲ ಮತ್ತು 4 
ಅಡಿ ಎತ್ತರದ ವೇದಿಕೆಯಿದ್ದು, ಈ ವೇದಿಕೆಯ 
ಮಧ್ಯಭಾಗದಲ್ಲಿ 3 ಅಡಿ 4 ಇಂಚು ಆಳವನ್ನು 
ಹೊಂದಿರುವ ಕಾರಂಜಿಯಿದೆ. ಈ ಕಾರಂಜಿಯು ಕಪ್ಪು 
ಶಿಲೆಯಿಂದ ಅಲಂಕಾರಗೊಂಡಿದ್ದು, ಆಂಡಾಕೃತಿಯ 
ಆಕಾರದಲ್ಲಿದೆ. ಕಾರಂಜಿಯ ದಕ್ಷಿಣಕ್ಕೆ ಇರುವ 
ಕಟ್ಟಡದ ಒಳಗೆ ಬಾವಿ ಇದ್ದು, ಇದರ ಮೂಲಕ 
ಮಣ್ಣಿನ ತೊಟ್ಟಿಗೆ ನೀರು ಬರುತ್ತದೆ. ತೊಟ್ಟಿಗೆ ಬಂದ 


ವೇದಿಕೆ ಮೇಲೆ ನಿರ್ಮಿಸಲಾಗಿದೆ. ಈ ನೀರು ಮಣ್ಣಿನ ಪೈಪುಗಳ ಮೂಲಕ ಕಾರಂಜಿಗೆ 
ಉದ್ಯಾನವನವು ಚೌಕಾಕಾರವಾಗಿದ್ದು, ಮಧ್ಯಭಾಗದಲ್ಲಿ ಬಂದು ಸೇರುತ್ತದೆ. 

ಕಟ್ಟಡಕ್ಕೆ ಹೋಗಲು ಕಾಲುದಾರಿಯಿದೆ. ಇದರ ತಖ್ತ್‌ ಮಹಲ್‌ ಅಂಗಳದ ಉದ್ಯಾನವನ 
ಕೆಳಭಾಗದಲ್ಲಿ. ಕೋಟೆಯ ಪ್ರವೇಶದ್ವಾರದಿಂದ ಈ ಅರಮನೆ ಒಂದನೇ ಶಿಹಾಬುದ್ದೀನ್‌ 
ಪಶ್ಚಿಮಕ್ಕೆ. ಇರುವ ಕಣಿವೆ ಪ್ರದೇಶದ ಅಹಮದ್‌ನ ಅರಮನೆಯಾಗಿತ್ತು. ಆವೃತ ಅಂಗಳಲ್ಲಿ 
ಉದ್ಯಾನವನದವರೆಗೆ ರಸ್ತೆ ಇದೆ. ಇದೆ ಭಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿದ ಸ್ವಾಗತ ವಿಭಾಗವಿದೆ. 
ಸೋಲಾ ಕಂಬ ಮಸೀದಿಯ ಮುಂದಿನ 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 18-21 ಕ್‌ 


This article available at: www.srujani.in 


SRUJANI: Indian Journal of Innovative Research and Development 


ಣ್ಣ ಸಣ್ಣ ಕೊಠಡಿಗಳ ಸಾಲುಗಳಿವೆ. ಅಂಗಳದ 
ಸಶ್ಲಿಮ ದಿಕ್ಕಿನಲ್ಲಿ ವಿಶಾಲವಾದ ಮಹಾದ್ವಾರ ಇನ್ನೂ 
ಉಳಿದುಕೊಂಡಿದೆ. ಇದು ಸುಲ್ತಾನರ 
ವಾಸಗೃಹವಾಗಿದ್ದು, ಈ ಕಟ್ಟಡವು ರಾಜ ವೈಭವಕ್ಕೆ 
ತಕ್ಕ ಪ್ರಮಾಣವನ್ನು ಹಾಗೂ ಸಿ೦ಂಗಾರಿಸಲ್ಪಟ್ಟ ವಿಶೇಷ 
ಅಲಂಕಾರಗಳಿಂದ ಕೂಡಿದೆ. ಮನೆಯ ಹಿಂಭಾಗದ 
ರಾಜ ಮಂಟಪದಿಂದ ಕಣಿವೆ ಮತ್ತು ತಗ್ಗು ಪ್ರದೇಶದ 
ಉದ್ಯಾನವನವನ್ನು ವೀಕ್ಷಣೆ ಮಾಡಬಹುದುದಾಗಿದೆ. 
ಈ ಅರಮನೆಯ ಪ್ರತಿಯೊಂದು ಸಂಕೀರ್ಣವು 
ಆಯತಾಕಾರದ ಗೋಡೆ ಅ೦ಗಳವನ್ನು 
ಒಳಗೊಂಡಿದೆ. ಅರಮನೆಯಲ್ಲಿ ಸುಲ್ತಾನರ ವಾಸದ 
ಕೇಂದ್ರ ಕೊಠಡಿಯ ಆಕರ್ಷಕ ಮತ್ತು ತಂಪಾಗಿಸುವ 
ವ್ಯವಸ್ಥೆಯ ಕುರುಹುಗಳನ್ನು ಸಂರಕ್ಷಿಸುತ್ತದೆ. ರಾಜ 
ಮನೆತನದ ಕ್ವಾರ್ಟರ್ಸ್‌ಗೆ ಹೊಂದಿಕೊಂಡಂತೆ 
ಬಾದಾಮಿ ಆಕಾರದ ಕಮಲದ ಕಾರಂಜಿಯನ್ನು 
ಹೊಂದಿರುವ ಪ್ರಾಂಗಾಣವಿದೆ. ಈ ತರಹದ ಕೊಳವು 


ಲಾಲ್‌ಬಾಗ್‌ ಉದ್ಯಾನವನದಲ್ಲಿರುವ ಕಾರಂಜಿಯನ್ನು 


ಹೋಲುತ್ತದೆ. ಇದು 14 ದಳಗಳ ಕಮಲದ 
ಕಾರಂಜಿಯನ್ನು ಒಳಗೊಂಡಿದೆ. 
ಈ ಅಂಗಳವನ್ನು ಎತ್ತರ ಕಮಾನಿನ 


ಗೂಡುಗಳಿಂದ ರಚಿಸಲಾಗಿದೆ. ಇಲ್ಲಿಂದ ಮೆಟ್ಟಿಲುಗಳ 
ಸಂಕೀರ್ಣದ ನೈರುತ್ಯದ ಮೂಲೆಯಲ್ಲಿ ಒಂದು 
ಘೂಲ್‌ಹೌಸ್‌ ಇದೆ. ಗೋಡೆಗಳ ಅವಶೇಷಗಳ 
ತಖ್ತ್‌ಮಹಲ್‌ ಪೂರ್ವ ಭಾಗವು ವಿಭಿನ್ನ ಆಂತರಿಕ 
ವಿನ್ಯಾಸವನ್ನು ಹೊಂದಿದೆ. ಕೊಳವನ್ನು ಹೊಂದಿರುವ 
ಮತ್ತೊಂದು ಪ್ರಾಂಗಣವಿದೆ. ಎರಡು ಅಂಗಳಗಳ 
ನಡುವಿನ ಅಂತರವು ಪ್ರತಿಯೊಂದು ವಿಭಿನ್ನಾಕಾರದ 
ಜಲಮೂಲವನ್ನು ಹೊಂದಿದೆ. ಏಕೆಂದರೆ ಇಲ್ಲಿ 
ಸುಲ್ತಾನರ ಸಿಂಹಾಸನದ ಕೋಣೆಯಿದೆ. ಸಿಂಹಾಸನದ 


ಒ೦ದುದೊಡ್ಡ ಹಾಲ್‌ನಲ್ಲಿ ದಕ್ಷಿಣಕ್ಕೆ ಕಂಡುಬರುತ್ತದೆ. 
ಇದರ ಪಶ್ಚಿಮಕ್ಕೆ ಎತ್ತರವಾದ ವೇದಿಕೆಯ ಮೇಲೆ 


ಕಮಾನುಗಳನ್ನು ಹೊಂದಿದ್ದು ಕೆಳಗಡೆ ಕೊಳ 
ಕಂಡುಬರುತ್ತದೆ. 
ಅರಮನೆಯ ಹೊರಾಂಗಣ ಅಂಗಳದಲ್ಲಿ 


ಉದ್ಯಾನವನ ಸ್ಥಳವನ್ನು ಹೊಂದಿದೆ. ಸುಲ್ತಾನರು 
ಬಹುಶಃ ಬೇಸಿಗೆಯ ತಿಂಗಳಲ್ಲಿ 
ವಾತಾವರಣಕ್ಕಾಗಿ ಬಳಸುತ್ತಿದ್ದರು. ಈ ಉದ್ಯಾನವು 
ಚೌಕಕಾರವಾಗಿದೆ. ಇದರಿಂದ ಅರಮನೆಯ ಪ್ರದೇಶ 


ತಂಪಾದ 


ತಂಪಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. 
ಉದ್ಯಾನವನ ಯೋಜನಾ ಬದ್ಧವಾಗಿ 
ನಿರ್ಮಿತವಾಗಿದೆ. ಈ ಉದ್ಯಾನವನವನ್ನು ಅರಮನೆ 
ನಿರ್ಮಿಸಿದ ಸಂದರ್ಭದಲ್ಲಿಯೇ ನಿರ್ಮಾಣ 
ಮಾಡಲಾಗಿದೆ. ಈ ಉದ್ಯಾನವನದಲ್ಲಿ ಒಂದು 


ಕಾಲುವೆ ಸಹ ಕಂಡುಬರುತ್ತದೆ. ಈ ಸ್ಥಳವು ಪ್ರಸ್ತುತ 
ಗಾರೆಯಿಂದ ಒಳಗೊಂಡಿದೆ. ಅರಮನೆಯು 
ಶಿಥಿಲಾವ್ಯವಸ್ಥೆಯಲ್ಲಿದೆ. 
ಕೋಟೆಯ ಪಶ್ಚಿಮ ಭಾಗದಲ್ಲಿನ ಉದ್ಯಾನವನ 
ಕೋಟೆಯ ಪಶ್ಚಿಮಕ್ಕೆ ದಿವಾನ್‌-ಏ-ಆಮ್‌ತಾಖ್ರ್‌ 
ಮಹಲ್‌ ಎಂದು ಕರೆಯುವ ಎರಡು ಸಂಕೀರ್ಣಗಳ 
ಕೆಳಭಾಗದಲ್ಲಿ ಉದ್ಯಾನವನವಿದೆ. ಈ ಪರಿಸರವು 
ವಿಶಾಲವಾದ ಪ್ರದೇಶವನ್ನು ಆವರಿಸಿದೆ. ಇದರ 
ಸುತ್ತಲೂ ಕೋಟೆ ಗೋಡೆ ಸುತ್ತುವರೆಯಲ್ಪಟ್ಟದೆ. ಈ 
ಉದ್ಯಾನವನ ರಾಜ ಮನೆತನದವರಿಗೆ 
ನಿರ್ಮಿಸಿರುವಂತದ್ದಾಗಿದೆ. ಉದ್ಯಾನವನದಲ್ಲಿ ಅಲ್ಲಲ್ಲಿ 
ಕಲ್ಲು ಮತ್ತು ಮಣ್ಣಿನಿಂದ ಒಡ್ಡುಗಳನ್ನು ನಿರ್ಮಾಣ 
ಮಾಡಿದ್ದು, ಅದರ ಮೇಲೆ ಓಡಾಡಲು ಕಾಲು 
ದಾರಿಯನ್ನು ಮಾಡಲಾಗಿದೆ. 


ಅರಮನೆಯ ಪಶ್ಚಿಮ ಭಾಗದಿಂದ ಉದ್ಯಾನವನಕ್ಕೆ 


ಕೋಣೆಯಿಂದ ಸಂದರ್ಶಕರ ಕಮಲ್‌ಫೂಲ್‌ 
ಬರಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದ್ದು, ಪ್ರಸ್ತುತ 
ಅಂಗಳಕ್ಕೆ. ಹೋಗಬಹುದು... ಅದರ ದಕ್ಷಿಣ ಲ 4 ಬ ಎ 
ತ ಜಃ ಅವುಗಳ ಅವಶೇಷಗಳು ಉಳಿದುಕೊಂಡಿವೆ. 
ಗೋಡೆಯ ಉದ್ದಕ್ಕೂ ಆಯತಾಕಾರದ ತೆರೆದ ಸವರು eT AE 
ಉದಾ ಅ e ೦ 
ಗಾಳಿಯ ಕೊಳಕ್ಕೆ ಹೋಗಬಹುದು. ಇದು 5 ಬ ಳ್ಳ fs 
ತಖ್‌ಮಹಲ್‌ ಮತು ದಿವಾನ್‌-ಏ-ಆಮ್‌ 
ಅಷ್ಟಾಭುಜಾಕೃತಿ ಪುಷ್ಕರಣಿಯಾಗಿದೆ. ಇದು ತತ 3 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 18-21 20 


This article available at: www.srujani.in 


SRUJANI: Indian Journal of Innovative Research and Development 


ಅರಮನೆಯ ಹಿಂಭಾಗದ ಕೋಣೆಯ ಕಮಾನುಗಳ 
ಮೂಲಕ ವೀಕ್ಷಣೆ ಮಾಡಬಹುದು. ಈ ಅರಮನೆಯ 
ದಕ್ಷಿಣಕ್ಕೆ ಮತ್ತೊಂದು ಎತ್ತರವಾದ ಮಂಟಪ 
ಕಂಡುಬರುತ್ತದೆ. ಈ ಮಂಟಪ ಮೂರು 
ಕಮಾನುಗಳನ್ನು ಹೊಂದಿದೆ. ಈ ಉದ್ಯಾನವನವು 
ರಾಜ ಪರಿವಾರದವರಿಗೆ ಮಾತ್ರ ಸೀಮಿತವಾಗಿತ್ತು 


ಈ ಉದ್ಯಾನವನದಲ್ಲಿ ಒಟ್ಟು ಐದು ಬಾವಿಗಳಿದ್ದು, 
ಈ ಬಾವಿಗಳ ಮೂಲಕ ಉದ್ಯಾನವನಕ್ಕೆ ನೀರು 
ಸರಬರಾಜು ಮಾಡಲಾಗುತ್ತದೆ. ಇದೇ ನೀರನ್ನು 
ಬಳಸಿಕೊಂಡು ವಿವಿಧ ರೀತಿಯ ತರಕಾರಿ, ಹೂ 
ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ಇದರ ಪಕ್ಕದಲ್ಲಿ 
ಗೊಮ್ಮಟೇಶ್ವರ ಕೆರೆಯಿದ್ದು, ಈ ಕೆರೆಯಿಂದಲೂ 
ಉದ್ಯಾನವನಕ್ಕೆ ನೀರು ಸರಬರಾಜಾಗುತ್ತಿತ್ತು. 


ಬರೀದ್‌ ಸಮಾಧಿಗಳ ಉದ್ಯಾನವನ 


ಬೀದರ್‌ ನಗರದ ಪಶ್ಚಿಮಕ್ಕೆ ಎರಡು ಕಿ.ಮೀ 
ದೂರದಲ್ಲಿ ಬರೀದ್‌ ಷಾ ಕಟ್ಟಡಗಳಿವೆ. ಈ 
ಸಮಾಧಿಗಳು ನಯವಾದ ಮೆಟ್ಟಿಲುಗಳಿಂದ ಕೂಡಿದ 
ಸುಂದರವಾದ ಜಗತಿಯ ಮೇಲೆ ನೀರ್ಮಿಸಲಾಗಿದೆ. 
ಇವುಗಳ ಸುತ್ತ ಉದ್ಯಾನವನಗಳು ಕಂಡುಬರುತ್ತವೆ. 
ಮೊದಲನೆ ಖಾಸಿಂ ಬರೀದ್‌ ಮತ್ತು ಎರಡನೆ ಖಾಸಿ 
ಬರೀದ್‌ ಷಾ ಅವರ ಸಮಾಧಿಯ ಸುತ್ತಲೂ 
ಉದ್ಯಾನವನ ಕಂಡುಬರುತ್ತದೆ. ಅಲೀ ಬರೀದ್‌ ತನ್ನ 
ಸಮಾಧಿಯನ್ನು ನಿರ್ಮಿಸಿದ್ದು, ಇದು ಬಹಮನಿಗಳ 
ಸಮಾಧಿಗಳಿಗಿಂತ ಸುಧಾರಿತವಾದದ್ದು. ಇದರ 
ಜಗತಿಯು ಚೌಕಾಕಾರವಾಗಿದ್ದು, ಇದಕ್ಕೆ ವಿಶಾಲವಾದ 
ಗುಮ್ಮಟವಿದೆ. ಇದರ ವೃತ್ತಾಕಾರದ ಕೆಳಭಾಗವು 
ಗೂಡುಗಳಿಂದ ಅಲಂ೦ಕರಿಸಲ್ಪಟ್ಟದೆ. ಈ ಸಮಾಧಿಗೆ 
ಹೊಂದಿಕೊಂಡಂತೆ ತೆರದ ಅ೦ಗಳ, ನೀರಿನ ತೊಟ್ಟ, 
ಪ್ರಾರ್ಥನಸ್ಥಳ ಮತ್ತು ಕಮಾನು ಸಾಲಿನಿಂದ ಕೂಡಿದ 
ಮಸೀದಿಯಿದೆ. ಇದರ ಸುತ್ತಲೂ ಉದ್ಯಾನವನ 
ಹೊಂದಿದ್ದು. ರಕ್ಷಣಾ ವ್ಯವಸ್ಥೆಯಿದೆ. ಈ ರಕ್ಷಣಾ 
ವೈವಸ್ಥೆಗೆ ಹೊಂದಿಕೊಂಡಂತೆ ನಾಲ್ಕು ಪ್ರವೇಶದ್ವಾರವು 
ಕಂಡುಬರುತ್ತದೆ. ಈ ಬಾಗಿಲುಗಳಿಂದ ಅಲೀ 
ಬರೀದ್‌ ಸಮಾಧಿಯನ್ನು ಪ್ರವೇಶಿಸಲಾಗುತ್ತದೆ. ಈ 


ಸಮಾಧಿಯ ಸುತ್ತಲೂ ಇರುವ ಉದ್ಯಾನವನ 
ಚೌಕಾಕರವಾಗಿದೆ. ಇವುಗಳ ಸುತ್ತಲೂ ಓಡಾಡಲು 
ಗಾರೆಗಚ್ಚುನಿಂದ ನಿರ್ಮಿಸಿದ ದಾರಿಯ ಕುರುಹು 
ಕಂಡುಬರುತ್ತದೆ. ಈ ಉದ್ಯಾನವನದಲ್ಲಿ ಒಂದು 
ಬಾವಿ ಮತ್ತು ತೊಟ್ಟಿಯಿದ್ದು ಈ ತೊಟ್ಟಿಯಿಂದ 
ಮಣ್ಣಿನ ಪೈಪುಗಳ ಮೂಲಕ ಉದ್ಯಾನವನಕ್ಕೆ ನೀರು 
ಸರಬರಾಜು ಆಗುವುದು ಕಂಡುಬರುತ್ತದೆ. 


ಪರಾಮರ್ಶನ/ಆಕರ ಗ್ರಂಥಗಳು 
* ಬೀದರ್‌ನ ಐತಿಹಾಸಿಕ ತಾಣಗಳು. (2023, 
ಅಕ್ಟೋಬರ್‌ 20). 


https://savaltv.com/historical-sites- 
of-bidar/ 


ಐತಿಹಾಸಿಕ ಸ್ಥಾರಕಗಳು, ಬೀದರ್‌ ಜಿಲ್ಲೆ 
ಕರ್ನಾಟಕ ಸರ್ಕಾರದ ಅಂತರ್ಜಾಲ 


https://bidar.nic.in/ 


ನಂಜುಂಡಸ್ವಾಮಿ ಎಸ್‌. (2014). ಕರ್ನಾಟಕದ 
ಇತಿಹಾಸ ಮತ್ತು ಸಂಸ್ಕೃತಿ. ಹೇಮಂತ ಸಾಹಿತ್ಯ. 


ಸೂರ್ಯನಾಥ್‌ ಕಾಮತ್‌. (2021). 
ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ. ಸಪ್ನ 
ಬುಕ್‌ಹೌಸ್‌. 


Bidar Fort Gardens. (2023, August 26). 
https://cpreecenvis.nic.in/Database/Bida 
rFortGardens_3765.aspx 


* Monuments and Forts of the Deccan 
Sultanate. (n.d.). UNESCO World 
Heritage Centre. 
https://whc.unesco.org/en/tentativelists/ 
5887/ 


Venkatesh A. Machakanur and B.R. 
Konda. (2009) Heritage Series Bidar. 
(Second edition). Department of 
Archaeology, Museums & Heritage, 
Karnataka government. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 18-21 21 


This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 1 R D F 
Development (SUIRD) 
Volume-2 Issue 6, January-February 2024, Pp. 22-30 editor @srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಜಮ್ಮು-ಕಾಶ್ಮೀರದ 370ನೇ ವಿಧಿಯಡಿ ವಿಶೇಷ ಸ್ಥಾನಮಾನ ಅಳವಡಿಕೆ, ರದ್ದು ಮತ್ತು 
ಸರ್ವೋಚ್ಚ ನ್ಯಾಯಾಲಯದ ತೀರ್ಪು: ಒಂದು ಅವಲೋಕನ 


ನೌಶಾದ್‌ ಹೆಚ್‌ 
ಸಹಾಯಕ ಪ್ರಾಧ್ಯಾಪಕರು, ಡಿಎಸ್‌ಬಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಮೂಡಿಗೆರೆ. 

Abstract: 

ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು 
ರದ್ದುಪಡಿಸಿ ಆ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಕ್‌ ಎಂಬ ಎರಡು ಕೇಂದ್ರಾಡಳಿತ 
ಪ್ರದೇಶಗಳಾಗಿ ರಾಷ್ಟ್ರಪತಿಯವರು ಸಂವಿಧಾನಿಕ ಆದೇಶಗಳನ್ನು ಹೊರಡಿಸಿರುತ್ತಾರೆ. ಈ ಬಗ್ಗೆ ಸಲ್ಲಿಸಲಾಗಿದ್ದ 
ಅರ್ಜಿಗಳನ್ನು ವಿಚಾರಣೆ ಕೈಗೊ೦ಡ ಸುಪ್ರೀಂಕೋರ್ಟ್‌ನ ಐವರನ್ನೊಳಗೊ೦ಡ ಸಂವಿಧಾನಿಕ ಪೀಠವು, ಜಮ್ಮು 
ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ್ದ ಕೇಂದ ಸರ್ಕಾರದ ನಿರ್ಧಾರವನ್ನು ಎತ್ತಿ 
ಹಿಡಿದಿದೆ ಈ ಲೇಖನವು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ಅದರ ಹಿನ್ನೆಲೆ ಕೇಂದ ಸರ್ಕಾರದ 
ಹೊಸ ಆದೇಶ ಮತ್ತು ಸುಪ್ರೀಂಕೋರ್ಟನ (ಸರ್ವೋಚ್ಚ ನ್ಯಾಯಾಲಯ) ತೀರ್ಪುಗಳನ್ನು ವಿವರವಾಗಿ 
ಚರ್ಚಿಸುವ ಪ್ರಯತ್ನ ಮಾಡಲಾಗಿದೆ. 


Keywords: 370ನೇ ವಿಧಿ, ಜಮ್ಮು-ಕಾಶ್ಮೀರ, ವಿಶೇಷ ಸ್ಥಾನಮಾನ, ಸುಪ್ರೀಂ ಕೋರ್ಟ್‌ ತೀರ್ಪು. 


ಪೀಠಿಕೆ 

ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ 370 ನೇ ವರ್ಗಗಳ ರಾಜಕೀಯ ಘಟಕಗಳನ್ನು ಒಳಗೊಂಡಿತ್ತು. 
ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ಅವುಗಳೆಂದರೆ ಬ್ರಿಟಿಷ್‌ ಪ್ರಾಂತ್ಯಗಳು (ಬ್ರಿಟಿಷ್‌ 
ರದ್ದುಪಡಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸರ್ಕಾರದ ನೇರ ಆಳ್ವಕಯಲ್ಲಿ) ಮತ್ತು ರಾಜಪ್ರಭುತ್ವ 


¥ | ಸಂಸ್ಥಾನಗಳು (ಸ್ಥಳೀಯ ರಾಜಕುಮಾರರ 
ಸರ್ವೋಚ್ಛ ನ್ಯಾಯಾಲಯ ಎತ್ತಿ ಹಿಡಿಯಿತು. ಆಳ್ವಿಕೆಯಲ್ಲಿ ಆದರೆ ಬಿಟಿಷ್‌ ಕಣಯ 


ರಾಷ್ಟಪತಿಗಳು ಕೈಗೊಂಡ ನಿರ್ಧಾರದ ಮೇಲೆ ಪರಮಾಧಿಕಾರಕ್ಕೆ ಒಳಪಟ್ಟು. ಭಾರತದ ಸ್ವಾತಂತ್ರ್ಯ 
ಸುಪ್ರೀಂ ಕೋರ್ಟ್‌ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕಾಯ್ದೆ-1947 ರಲ್ಲಿ ಭಾರತ ಮತ್ತು ಪಾಕಿಸ್ತಾನ 
ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಜಮ್ಮು ಮತ್ತು ಎ೦ಬ ಎರಡು ಸ್ಥಾತಂತ್ರ್ಯ ರಾಷ್ಟ್ರಗಳನ್ನು ಸ್ಥಾಪಿಸಿದವು. 
ಕಾಶ್ಮೀರದಲ್ಲಿ 370 ನೇ ವಿಧಿಯ ರದ್ದು ಮಾಡುವ ಜೊತೆಗೆ ಇಲ್ಲಿದ್ದ 552 ಸಂಸ್ಕಾನಗಳಿಗೂ 
ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್‌ ಎತ್ತಿಹಿಡಿದಿದೆ. ಸ್ವಾತಂತ್ರ್ಯವನ್ನು ನೀಡಿದ್ದರು. ಈ ಜಾ 
ಮ್ಮು- ಕಾಶ್ಮೀರದ ವಿಶೇಷ ಸ್ಥಾನಮಾನದ ಹಿನ್ನೆಲೆ. *ರಸ್ಕ್‌ನಗಳಿಗೂ ತಾವು ಇಚ್ಛಿಸಿದ ರೌಷ್ಟ್ರ ಸೇರುವ 
Ry ವಿ sig at ಬಿಟಿಷರು ಧಾನ ಸ ಕಾನಾ ಎ 

ದು ಹ ಸ ತ ಬ ಸ್ನಾತಂತ್ರವಾಗಿ ಉಳಿಯುವ ಆಯ್ಕೆಯನು 
ಭಾರತವನ್ನು ತೊರೆಯುವಾಗ ಭಾರತವು ಎರಡು ಪ" ಕ 
Please cite this article as: ನೌಶಾದ್‌ ಹೆಚ್‌. (2024). ಜಮ್ಮು-ಕಾಶ್ಮೀರದ 370ನೇ ವಿಧಿಯಡಿ ವಿಶೇಷ ಸ್ಥಾನಮಾನ ಅಳವಡಿಕೆ, ರದ್ದು ಮತ್ತು 
ಸರ್ವೋಚ್ಚ ನ್ಯಾಯಾಲಯದ ತೀರ್ಪು: ಒಂದು ಅವಲೋಕನ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ 
ಡೆವೆಲಪ್‌ಮೆಂಟ್‌, 2(6), 22-30. 


SRUJANI: Indian Journal of Innovative Research and Development 


ನೀಡಲಾಗಿತ್ತು. 
ಮಹರಾಜ 


ಆಗ ಜಮ್ಮು ಮತ್ತು ಕಾಶ್ಮೀರದ 

ಹರಿಸಿಂಗ್‌ ಸ್ವಾತಂತ್ಯವಾಗಿ 
ಉಳಿಯುವುದನ್ನು ಆಯ್ಕೆ ಮಾಡಿಕೊಂಡಿದ್ದರು. 
ಹೀಗಾಗಿ 1947ರ ಆಗಸ್ಟ್‌ನಲ್ಲಿ ಕಾಶ್ಮೀರವು 
ಭಾರತದೊಂದಿಗೆ ವಿಲೀನ ವಾಗಿರಲಿಲ್ಲ. ಆದರೆ 
ಸ್ಥಾತಂತ್ರವಾಗಿ ಉಳಿಯುವ ಅವರ ಆಯ್ಕೆ 
ದುಬಾರಿಯಾಗಿ ಪರಿಣಮಿಸಿತು. 1947ರ ಅಕ್ಟೋಬರ್‌ 
ನಲ್ಲಿ ಕಾಶ್ಮೀರವನ್ನು ಪಾಕಿಸ್ತಾನದ ಸೇನೆ ಅಕ್ರಮಿಸಿತು 
ಈ ದಾಳಿಯನ್ನು ಎದುರಿಸಲಾಗದೆ ಮಹರಾಜ 
ಹರಿಸಿಂಗ್‌ ಭಾರತದ ನೆರವನ್ನು ಕೇಳಿತು ಆಗ ಜಮ್ಮು 
ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನ ಮಾಡಿದರೆ 
ಮಾತ್ರ ಪಾಕಿಸ್ತಾನವನ್ನು ಎದುರಿಸಲು ನೆರವು 
ನೀಡುವುದಾಗಿ ಭಾರತ ಷರತ್ತು ಹಾಕಿತ್ತು ಈ ಷರತ್ತಿಗೆ 
(Instrument of Accession) ಮಹಾರಾಜ 
ಹರಿಸಿಂಗ್‌ ಒಪ್ಪಿಗೆ ಕೊಟ್ಟಿದ್ದರು. ಹೀಗೆ ಷರತ್ತುಗಳ 
ಮೂಲಕವೇ ಜಮ್ಮು ಕಾಶ್ಮೀರವನ್ನು ಭಾರತದೊಂದಿಗೆ 
ವಿಲೀನ ಮಾಡಲಾಗಿತ್ತು. ನಂತರ ಭಾರತ ಸೇನೆ 
ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸಲು 
ಕಾರ್ಯಾಚರಣೆಯನ್ನು ಆರಂಭಿಸಿತು ಕಾರ್ಯಾಚರಣೆ 
ಆರಂಭವಾದ ಕೆಲವೇ ದಿನಗಳಲ್ಲಿ ವಿಶ್ವಸಂಸ್ಥೆಯು 
ಕದನ ವಿರಾಮ ಘೋಷಿಸಿತು. ಕಾಶ್ಮೀರವನ್ನು 
ವಿವಾದಿತ ಪ್ರದೇಶ ಎಂದು ಹೆಸರಿಸಿ ಆಯಾ ದೇಶದ 
ಸೇನೆಗಳ ಹದ್ದುಬಸ್ತಿನಲ್ಲಿರುವ ಪ್ರದೇಶ ಆಯಾ 
ದೇಶಗಳ ಬಳಿಯೇ ಇರಲಿ ಎಂದು ವಿಶ್ವಸಂಸ್ಥೆ 
ಹೇಳಿತು ಹೀಗಾಗಿ ಅಕ್ರಮಿತ ಕಾಶ್ಮೀರವು ಪಾಕಿಸ್ತಾನದ 
ಒಳಗೆ ಉಳಿಯಿತು ಈಗಲೂ ಆ ವಿವಾದ ಹಾಗೆಯೇ 
ಉಳಿದಿದೆ. ಜಮ್ಮು ಕಾಶ್ಮೀರವನ್ನು ಭಾರತದೊಂದಿಗೆ 
ವಿಲೀನ ಮಾಡಲಾಗಿ ಸಂವಿಧಾನವನ್ನು ರಚಿಸುವಾಗ 


ಆ ಷರತ್ತುಗಳನ್ನು 370ನೇ ವಿಧಿ (ಕರಡು 
ಸಂವಿಧಾನದಲ್ಲಿ 306ಎ) ಅಡಿ ಸಂವಿಧಾನಕ್ಕೆ 
ಸೇರಿಸಲಾಯಿತು. 


ಜಮ್ಮು-ಕಾಶ್ಮೀರ ಮತ್ತು ಭಾರತ ಸರ್ಕಾರದೊಂದಿಗಿನ 
ಒಪ್ಪಂದ (Instrument of accession) 
ಭಾರತದೊಂದಿಗೆ ವಿಲೀನವಾಗುವಾಗ ಕೆಲವೊಂದು 
ಷರತ್ತುಗಳಿಗೆ 1947ರ ಅಕ್ಟೋಬರ್‌ 26 ರಂದು 
ಭಾರತದ ಪ್ರಧಾನ ಮಂತ್ರಿಯಾಗಿದ್ದ ಪಂಡಿತ್‌ 
ಜವಾಹರ್‌ಲಾಲ್‌ ನೆಹರು ಮತ್ತು ಜಮ್ಮು ಕಾಶ್ಮೀರದ 
ಮಹಾರಾಜ ಹರಿಸಿಂಗ್‌ ಸಹಿ ಹಾಕಿದರು. 


ಭಾರತದೊಂದಿಗೆ ವಿಲೀನವಾದರೂ ಜಮ್ಮು 
ಕಾಶ್ಮೀರದ ವಿದೇಶಾಂಗ ವ್ಯವಹಾರ, ರಕ್ಷಣೆ, ಮತ್ತು 


ಸಂವಹನ ವಿಚಾರಗಳಲ್ಲಿ ಮಾತ್ರ ಕೇಂದ್ರ ಸರ್ಕಾರಕ್ಕೆ 


ಅಧಿಕಾರವಿತ್ತು... ಉಳಿದ ಎಲ್ಲಾ ವಿಚಾರಗಳಲ್ಲಿ 
ಮಹಾರಾಜ ಹರಿಸಿಂಗ್‌ ಸ್ವಾತಂತ್ರ್ಯ ಅಧಿಕಾರ 
ಹೊಂದಿದ್ದರು. ಭಾರತದ ಸಂವಿಧಾನ 
ಅಂಗೀಕಾರವಾದರೂ ಈ ಷರತ್ತುಗಳ 
ಕಾರಣದಿಂದಾಗಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ 
ಸಂವಿಧಾನವನ್ನು ರಚಿಸಲಾಗಿತ್ತು ಭಾರತದ 


ಸಂವಿಧಾನವನ್ನೇ ಹೋಲುವ ಅದರ ನಕಲಿನಂತಿದ್ದ 
ಕಾಯ್ದೆಗಳನ್ನು ಒಳಗೊಂಡಿದ್ದ ಚಿಕ್ಕ ಸಂವಿಧಾನವನ್ನು 
ಜಮ್ಮು ಕಾಶ್ಮೀರಕ್ಕೆ ರಚಿಸಲಾಗುತ್ತದೆ. 

ಜಮ್ಮು-ಕಾಶ್ಮೀರದ ವಿಶೇಷ ಸ್ಥಾನಮಾನದ ಕುರಿತು 
ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದ 

ಚರ್ಚೆ 

1949ರ ಅಕ್ಟೋಬರ್‌ 17ರಂದು ಸಂವಿಧಾನ 
ಕರಡು ರಚನಾ ಸಭೆಯಲ್ಲಿ 306ಎ ಕುರಿತು ಚರ್ಚೆ 
ನಡೆದಿತ್ತು (ನಂತರ ಅದು 370ನೇ ವಿಧಿಯಾಯಿತು). 
ಎನ್‌ ಗೋಪಾಲಸ್ವಾಮಿ ಅಯ್ಯಂಗಾರ್‌ ಅವರು 
ಸಭೆಯಲ್ಲಿ ಈ ವಿಧಿಯನ್ನು ಮಂಡಿಸಿದರು. ಜಮ್ಮು 
ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿ ಆ ರಾಜ್ಯವು 
ಭಾರತದ ಡೋಮಿನಿಯನ್‌ ಗೆ ಸಮ್ಮತಿಸಿ ಸೇರಿದೆ. 
ಈ ಸೇರ್ಪಡೆ 1947ರ ಅಕ್ಟೋಬರ್‌ 26 ರಂದು 
ನಡೆಯಿತು. ರಾಷ್ಟಪತಿಯು ಆದೇಶದ ಮೂಲಕ 
ನಿರ್ಧಿಷ್ಟಪಡಿಸಬಹುದಾದಂತ ವಿನಾಯಿತಿಗಳಿಗೆ ಮತ್ತು 
ಮಾರ್ಪಾಡುಗಳಿಗೆ ಒಳಪಟ್ಟು ಈ ಸಂವಿಧಾನದ 
ಅಂಥ ಇತರ ಉಪಬಂದಗಳು ರಾಜ್ಯಕ್ಕೆ 
ಸಂಭಂದಿಸಿದಂತೆ ಅನ್ವಯಿಸತಕ್ಕದ್ದು. ಪರಂತು ಆ 
ರಾಜ್ಯದ ಸೇರ್ಪಡೆ ದಾಸ್ತಾವೇಜಿನಲ್ಲಿ ಯಾವ 
ವಿಷಯಗಳನ್ನು ನಿರ್ದಿಷ್ಟಪಡಿಸಲಾಗಿದೆಯೋ ಆ 
ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ 
ಆದೇಶವನ್ನು ಆ ರಾಜ್ಯ ಸರ್ಕಾರದೊಂದಿಗೆ 
ಸಮಾಲೋಚಿಸದ ಹೊರತು ಹೊರಡಿಸತಕ್ಕದ್ದಲ್ಲ 
ಎಂದರು. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 23 


This article available at: www.srujani.in 


SRUJANI: Indian Journal of Innovative Research and Development 


ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ 
ನೀಡುವುದರ ಬಗ್ಗೆ ಮೌಲಾನ ಹಸ್ತತ್‌ ಮೋಹಾನಿ 


ಆಕ್ಷೇಪ ವ್ಯಕ್ತಪಡಿಸಿದರು. ಯಾಕಾಗಿ ಇಂತಹ 
ತಾರತಮ್ಯವನ್ನು ಮಾಡಲಾಗುತ್ತಿದೆ? ಎಂದು 
ಪ್ರಶ್ನಿಸಿದ್ದರು. ಈ ಪ್ರಶ್ನೆಗೆ. ಗೋಪಾಲಸ್ವಾಮಿ 


ಅಯ್ಯಂಗಾರ್‌ ಅವರು ಎಸ್ಶತವಾಗಿಯೇ ಉತ್ತರ 
ನೀಡಿದ್ದರು ಆ ಉತ್ತರದ ಸಂಕ್ಷಿಪ್ತ ರೂಪವನ್ನು ಇಲ್ಲಿ 
ನೀಡಲಾಗಿದೆ. 

ಕಾಶ್ಮೀರದ ಸ್ಥಿತಿಗೂ ಭಾರತದ ಇತರ ರಾಜ್ಯಗಳ 
ಸ್ಥಿತಿಗೂ ಬಹಳ ಅಂತರವಿದೆ ಭಾರತದೊಂದಿಗೆ 
ಸೇರಿಕೊಳ್ಳುವುದಕ್ಕೆ ಕಾಶ್ಮೀರ ಇನ್ನೂ ಸಿದ್ಧವಾಗಿಲ್ಲ 
ಆದ್ದರಿ೦ದ ಕಾಶ್ಮೀರದ ವಿಚಾರಗಳಿಗೆ 
ಸಂಬಂಧಿಸಿದಂತೆ ಯಾಕಾಗಿ ಮುತುವರ್ಜಿ 
ವಹಿಸಬೇಕು ಎನ್ನುವುದಕ್ಕೆ ಹಲವು ಕಾರಣಗಳಿವೆ 
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಂತರಿಕ ಯುದ್ಧ 
ನಡೆಯುತ್ತಿದೆ ಇದೇ ವರ್ಷದ ಪ್ರಾರಂಭದಲ್ಲಿ ಕದನ 
ವಿರಾಮ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅದು 
ಜಾರಿಯಲ್ಲಿಯೂ ಇದೆ ಆದರೂ ರಾಜ್ಯದಲ್ಲಿ 
ಸಾಮಾನ್ಯ ಸ್ಥಿತಿ ನಿರ್ಮಾಣವಾಗಿಲ್ಲ ರಾಜ್ಯದ ಕೆಲವು 
ಭಾಗಗಳು ಇದುವರೆಗೂ ಕೆಲವು ಬಂಡುಕೋರ 
ಶತ್ರುಗಳ ಕೈಯಲ್ಲಿದೆ ರಾಜ್ಯದ ಸಮಸ್ಯೆಗಳ 
ಪರಿಹಾರಕ್ಕಾಗಿ ವಿಶ್ವಸಂಸ್ಥೆಯ ಮೆಟ್ಟಲೇರಿಯಾಗಿದೆ. 
ಆದರೆ ಅದು ಇನ್ನೂ ಇತ್ಯರ್ಥವಾಗಿಲ್ಲ ಈಗ ಭಾರತ 
ಸರ್ಕಾರವು ಕಾಶ್ಮೀರದ ಜನರೊಂದಿಗೆ ಕೆಲವು 
ಒಪ್ಪಂದಗಳನ್ನು ಮಾಡಿಕೊಂಡಿದೆ ಭಾರತದೊಂದೀಗೆ 
ಸೇರಬೇಕೆ ಬೇಡವೇ ಎಂದು ನಿರ್ಧರಿಸುವ ಹಕ್ಕನ್ನು 
ಕಾಶ್ಮೀರದ ಜನರಿಗೆ ನೀಡಲಾಗಿದೆ ಜನಮತ 
ಗಣನೆಯಲ್ಲಿ ಜನರು ಕೈಗೊಳ್ಳುವ ನಿರ್ಧಾರಕ್ಕೆ ನಾವು 
ಬದ್ದರಾಗಬೇಕು. ಜನರ ಇಚ್ಛೆಯ ಅನುಸಾರವೇ 
ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ 
ರಚನೆಯಾಗಲಿದೆ. ಜೊತೆಗೆ ಈ ರಾಜ್ಯದ ಮೇಲೆ 
ಕೇಂದ್ರ ಸರಕಾರಕ್ಕೆ ಎಷ್ಟರಮಟ್ಟಿಗೆ ಅಧಿಕಾರವಿದೆ 
ಎನ್ನುವುದು ಕೂಡ ಇಲ್ಲಿನ ಜನರ ಇಚ್ಛೆಯಂತೆಯೇ 
ನಡೆಯುತ್ತದೆ ಎಂಬ ಒಪ್ಪಂದವನ್ನು ನಾವು ಕಾಶ್ಮೀರದ 


ಜನರೊಂದಿಗೆ ಮಾಡಿಕೊಂಡಿದ್ದೇವೆ ಮತ್ತು ನಾವು 
ಒಪ್ಪಂದಕ್ಕೆ ಬದ್ದರಾಗಿರಬೇಕು ಎಂದು ಎನ್‌ 
ಗೋಪಾಲಸ್ವಾಮಿ ಅಯ್ಯಂಗಾರ್‌ ಉತ್ತರಿಸಿದರು. 
ಜಮ್ಮು-ಕಾಶ್ಮೀರದ ಪ್ರತ್ಯೇಕ ಸಂವಿಧಾನ ರಚನಾ ಸಭೆ 
ಭಾರತ ಸಂವಿಧಾನವನ್ನು ಅಂಗೀಕರಿಸಿಕೊಂಡ 
ನಂತರ ಪ್ರತ್ಯೇಕ ಸಂವಿಧಾನವನ್ನು ರಚಿಸಿಕೊಳ್ಳುವ 
ಅಧಿಕಾರವು ಜಮ್ಮು ಮತ್ತು ಕಾಶ್ಮೀರಕ್ಕೆ ದತ್ತವಾಯಿತು. 
ಈ ಪ್ರಕಾರ ಚುನಾವಣೆ ನಡೆದು ಆಯ್ಕೆಯಾದ 75 
ಸದಸ್ಯರ ಜಮ್ಮು-ಕಾಶ್ಮೀರ ಸಂವಿಧಾನ ರಚನಾ 
ಸಭೆಯು 1951ರ ಸೆಪ್ಟೆಂಬರ್‌ ನಲ್ಲಿ ರಚನೆಯಾಯಿತು. 
ಐದು ವರ್ಷಗಳ ಅವಧಿಯಲ್ಲಿ 56 ಕಲಾಪಗಳನ್ನು 
ಸಂವಿಧಾನ ರಚನಾ ಸಭೆ ನಡೆಸಿದ್ದು ನಂತರ 1956 
ರ ನವಂಬರ್‌ 17ರಂದು ಜಮ್ಮು ಮತ್ತು ಕಾಶ್ಮೀರದ 
ಸಂವಿಧಾನವನ್ನು ಅಂಗೀಕರಿಸಲಾಗಿತ್ತು. ಜಮ್ಮು ಮತ್ತು 
ಕಾಶ್ಮೀರ ರಾಜ್ಯವು ಭಾರತ ಒಕ್ಕೂಟದ ಅವಿಭಾಜ್ಯ 
ಅಂಗ ಎಂದು ಆ ಸಂವಿಧಾನದಲ್ಲಿ ಘೋಷಿಸಲಾಗಿತ್ತು 
ಸಂವಿಧಾನ ರಚನಾ ಕಾರ್ಯ ಮುಗಿದ ಕಾರಣ 
ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ರಚನಾ 


ಸಭೆಯನ್ನು 1957ರಲ್ಲಿ ಬರಖಾಸ್ತು (ವಿಸರ್ಜನೆ) 
ಮಾಡಲಾಯಿತು. 
ಸಂವಿಧಾನದ ವಿಧಿ 370 

ಭಾರತದ ಸಂವಿಧಾನದ ಅನುಚ್ಛೇದ 1 ರ 


ಅಡಿಯಲ್ಲಿ, ಜಮ್ಮು ಮತ್ತು ಕಾಶ್ಮೀರ ಭಾರತದ 
ಒಕ್ಕೂಟದ ಒಂದು ಘಟಕ ರಾಜ್ಯವಾಗಿದೆ ಮತ್ತು 
ಅದರ ಪ್ರದೇಶವು ಭಾರತದ ಭೂಪದೇಶದ ಒಂದು 
ಭಾಗವಾಗಿದೆ ಎಂದಿದೆ. ಮತ್ತೊಂದೆಡೆ, 
ಸಂವಿಧಾನದ ಭಾಗ 21 ರಲ್ಲಿ 370ನೇ ವಿಧಿಯು 
ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನವನ್ನು 
ನೀಡುತ್ತದೆ ಉಳಿದ ಯಾವುದೇ ವಿಧಿಗಳು ಕೂಡ 
ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸುತ್ತಿರಲಿಲ್ಲ ಅದೇ 
ರೀತಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ 
ವಿಷಯಗಳಲ್ಲಿ ಕಾನೂನು ಮಾಡುವ ಸಂಪೂರ್ಣ 
ಅಧಿಕಾರ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸರ್ಕಾರಕ್ಕೆ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 24 


This article available at: www.srujani.in 


SRUJANI: Indian Journal of Innovative Research and Development 


ಇತ್ತು ಇನ್ನೂ ಕೇಂದ್ರ ಪಟ್ಟಿಯಲ್ಲಿನ ರಕ್ಷಣೆ, 
ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ಕ್ಷೇತ್ರಗಳಲ್ಲಿ 
ಮಾತ್ರ ಕೇಂದ್ರ ಸರ್ಕಾರವು ಕಾನೂನು ಮಾಡುವ 
ಅಧಿಕಾರವಿತ್ತು. ಉಳಿದ ಯಾವುದೇ ವಿಷಯಗಳಲ್ಲಿ 
ಕೇಂದ್ರ ಸರ್ಕಾರವು ಕಾನೂನು ಮಾಡಬೇಕಾದರೆ 
ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಒಪ್ಪಿಗೆಯೊಂದಿಗೆ 
ರಾಷ್ಟ್ರಪತಿಯವರು ಆದೇಶವನ್ನು ಹೊರಡಿಸಬೇಕು. 
ಸಂವಿಧಾನದ 370ನೇ ವಿಧಿಯು ಜಮ್ಮು ಕಾಶ್ಮೀರ 
ರಾಜ್ಯದ ಕುರಿತು ವಿವರಿಸುತ್ತದೆ ಕಾಶ್ಮೀರದಲ್ಲಿ ಪ್ರತ್ಯೇಕ 
ಸಂವಿಧಾನವು ಅಸ್ತಿತ್ವದಲ್ಲಿದೆ 1956ರ ನವಂಬರ್‌ 
17ರಂದು ರಾಜ್ಯದ ವಿಧಾನಸಭೆಯು 
ಸರ್ವಾನುಮತದಿಂದ ಇದನ್ನು ಅಂಗೀಕರಿಸಿದೆ ಈ 
ಸಂವಿಧಾನದ ಒಂದರಿಂದ ಎಂಟು ಮತ್ತು 158ನೇ 


ವಿಧಿಗಳು ಅಂದೇ ಜಾರಿಗೆ ಬಂದಿದೆ ಉಳಿದೆಲ್ಲ 
ವಿಧಿಗಳು ಜಾರಿಗೆ ಬಂದದ್ದು 1957ರ ಜನವರಿ 
26ರಂದು ಇದರಿಂದಾಗಿಯೇ ಜಮ್ಮು ಕಾಶ್ಮೀರದ 


ಸಂವಿಧಾನವು ದೇಶದಲ್ಲಿ ಜಾರಿಯಲ್ಲಿರುವ ಎರಡನೇ 
ಸಂವಿಧಾನ ಎಂದು ಹೇಳಲಾಗುತ್ತದೆ. ಕಾಶ್ಮೀರದ 
ಸಂವಿಧಾನವು ತಿದ್ದುಪಡಿಕೊಳ್ಳುವುದು ಅಲ್ಲಿನ 
ವಿಧಾನಸಭೆಯಲ್ಲಿ. 

ಈ ರಾಜ್ಯದಲ್ಲಿ ಆಸ್ತಿ ಹೊಂದಿರುವವರು ಪ್ರತ್ಯೇಕ 
ಕಾನೂನು ಪಾಲಿಸಬೇಕು ಹಾಗೂ ಪ್ರತ್ಯೇಕ ನಾಗರಿಕತೆ 
ಹೊಂದಿರಬೇಕು ಎನ್ನುತ್ತದೆ ಈ ವಿಧಿ. ರಾಜ್ಯದ ಜನರ 
ಮೂಲಭೂತ ಹಕ್ಕುಗಳು ಕೂಡ ಇತರ 
ರಾಜ್ಯಗಳಿಗಿಂತ ಭಿನ್ನವಾಗಿದೆ 
ಸಂವಿಧಾನದ 370ನೇ ವಿಧಿ ಬದಲಾವಣೆ ಮಾಡಲು 


ರಚನಾ ಸಭೆಯಲ್ಲಿ ಚರ್ಚೆಯಾಗಿ ಅನುಮತಿ 
ಪಡೆಯಬೇಕಾಗುತ್ತದೆ ಎಂಬ ನಿಯಮವಿದೆ. 


1954ರ ರಾಷ್ಟ್ರಪತಿಯವರ ಆದೇಶ ಮತ್ತು 35ಎ 
ವಿಧಿಯ ಸೇರ್ಪಡೆ 

ಪ್ರಾರಂಭದಲ್ಲಿ ಒಕ್ಕೂಟ ಸರಕಾರಕ್ಕೆ ರಕ್ಷಣೆ, 
ವಿದೇಶಾಂಗ ಮತ್ತು ಸಂವಹನಕ್ಕೆ ಸಂಬಂಧಿಸಿದ 
ಸೀಮಿತ ಅಧಿಕಾರ ವ್ಯಾಪ್ತಿಯಿತ್ತು. 370 ನೇ ವಿಧಿಯ 
ನಿಬಂಧನೆಗಳ ಅನುಸಾರವಾಗಿ, ರಾಷ್ಟಪತಿಗಳು 
ಸಂವಿಧಾನ (ಜಮ್ಮು ಮತ್ತು "ಕಾಶ್ಮೀರಕ್ಕೆ 
ಅನ್ವಯಿಸುವಿಕೆ) ಆದೇಶ, 1950, ರಾಜ್ಯದ ಮೇಲೆ 
ಕೇಂದ್ರದ ಅಧಿಕಾರ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸಲು 
ಆದೇಶವನ್ನು ಹೊರಡಿಸಿದರು. 1952 ರಲ್ಲಿ, ಭಾರತ 
ಸರ್ಕಾರ ಮತ್ತು ಜಮ್ಮು ಕಾಶ್ಮೀರ ರಾಜ್ಯವು ತಮ್ಮ 


ಭವಿಷ್ಯದ ಸಂಬಂಧದ ಕುರಿತು ದೆಹಲಿಯಲ್ಲಿ 
ಒಪ್ಪಂದವನ್ನು ಮಾಡಿಕೊಂಡವು. 1954 ರ 
ಸಂವಿಧಾನ ಸಭೆ, ದೆಹಲಿ ಒಪ್ಪಂದವನ್ನು 
ಅನುಮೋದಿಸಿತು. ನಂತರ, ರಾಷ್ಟ್ರಪತಿಗಳು ಅದೇ 
ಶೀರ್ಷಿಕೆಯೊಂದಿಗೆ ಮತ್ತೊಂದು ಆದೇಶವನ್ನು 


ನೀಡಿದರು, ಅಂದರೆ ಸಂವಿಧಾನ (ಜಮ್ಮು ಮತ್ತು 
ಕಾಶ್ಮೀರಕ್ಕೆ ಅನ್ವಯಿಸುವಿಕೆ) ಆದೇಶ, 1954. ಈ 
ಆದೇಶವು 1950 ರ ಹಿಂದಿನ ಆದೇಶವನ್ನು 
ರದ್ದುಗೊಳಿಸಿತು ಮತ್ತು ರಾಜ್ಯದ ಮೇಲೆ ಕೇಂದದ 
ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿತು. ತಿದ್ದುಪಡಿ 
ಮತ್ತು ಮಾರ್ಪಡಿಸಿದಂತೆ ಇದು ಮೂಲಭೂತ 
ಆದೇಶವಾಗಿದೆ 


ಈ ರಾಷ್ಟಪತಿಯವರ ಆದೇಶದಲ್ಲಿ ಸುಪ್ರೀಂ 


ಅವಕಾಶವಿದೆಯೇ? ಕೋರ್ಟ್‌, ಚುನಾವಣಾ ಆಯೋಗ, ಸಂವಿಧಾನದ 
ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು 356ನೇ ವಿಧಿ, ಕೆಲವು ಮಾರ್ಪಾಡುಗಳೊಂದೀಗೆ 
ನೀಡಿದ ಸಂವಿಧಾನದ 370ನೇ ವಿಧಿಯಲ್ಲಿ. ಮೂಲಭೂತ ಹಕ್ಕುಗಳು, ರಾಷ್ಟಪತಿ ಆಡಳಿತ 
ಬದಲಾವಣೆಯಾಗಬೇಕಾದರೆ ರಾಷ್ಟ್ರಪತಿಯವರ ಮುಂತಾದ ಕೇ೦ದ್ರ ಸರ್ಕಾರದ ಕಾರ್ಯವ್ಯಾಪ್ತಿಯನ್ನು 
ಆದೇಶ ಹೊರಡಿಸಬೇಕಾಗುವುದು ಹಾಗೆಯೇ ವಿಸ್ತರಿಸಲಾಯಿತು. ಇದರ ಜೊತೆಗೆ ಸಂವಿಧಾನದ 
ರಾಷ್ಟ್ರಪತಿಯವರು ಆದೇಶ ಹೊರಡಿಸುವುದಕ್ಕಿಂತ 35ಎ ಎಂಬ ಹೊಸ ಕಲಂ ಭಾರತದ ಸಂವಿಧಾನಕ್ಕೆ 
ಮುಂಚಿತವಾಗಿ ಜಮ್ಮು ಕಾಶ್ಮೀರದ ಸಂವಿಧಾನ ಸೇರಿಸಲಾಯಿತು. ಜಮ್ಮು ಮತ್ತು ಕಾಶ್ಮೀರದ 
ನಾಗರಿಕರಿಗೆ ಮಾತ್ರ ಆಸ್ತಿ, ಶಿಕ್ಷಣ, ಉದ್ಯೋಗದಲ್ಲಿ 

VOLUME-2, ISSUE-6, JANUARY-FEBRUARY 2024 ISSN: 2583-3510, ೫7. 22-30 25 


This article available at: www.srujani.in 


58014711: Indian Journal of Innovative Research and Development 


ವಿಶೇಷ ಅಧಿಕಾರ ನೀಡುವುದಕ್ಕೆ ಸಂಬಂಧಿಸಿದ 35ಎ 
ಕಲಂ ಪ್ರಕಾರ ಆ ರಾಜ್ಯದ ಕಾಯಂ ನಿವಾಸಿಗಳನ್ನು 
ಅಂದರೆ ಸ್ಥಳೀಯರನ್ನು ಬಿಟ್ಟು ಹೊರಗಿನವರು 
ಯಾರು ಈ ರಾಜ್ಯದಲ್ಲಿ ಸ್ಥಿರ ಆಸ್ತಿ ಹೊಂದುವಂತಿಲ್ಲ 
ಅಲ್ಲದೆ ಶಿಕ್ಷಣ, ವಿದ್ಯಾರ್ಥಿ ವೇತನ, ಮತ್ತು 
ಉದ್ಯೋಗಕ್ಕೆ ಸ್ಥಳೀಯರಷ್ಟೇ ಅರ್ಹರು. ಅಲ್ಲಿನ 
ಮಹಿಳೆಯರು ರಾಜ್ಯದ ಹೊರಗಿನವರನ್ನು 
ಮದುವೆಯಾದರೆ ಈ ವಿಶೇಷ ಸೌಲಭ್ಯಗಳಿಂದ 
ವಂಚಿತರಾಗುತ್ತಾಳೆ. ಆದರೆ ಅಲ್ಲಿನ ಪುರುಷರು ಹೊರ 
ರಾಜ್ಯದ ಮಹಿಳೆಯನ್ನು ಮದುವೆಯಾದರೆ ಆತನ 
ಹಕ್ಕಿಗೆ ಧಕ್ಕೆ ಬರುವುದಿಲ್ಲ ಜೊತೆಗೆ ಆತನ ಪತ್ನಿಗೂ 
ಈ ಎಲ್ಲಾ ಹಕ್ಕುಗಳು ಪ್ರಾಪ್ತವಾಗುತ್ತವೆ. ಸಂವಿಧಾನಕ್ಕೆ 
ಈ ಕಲಂ ಸೇರ್ಪಡೆಯಾಗಿದ್ದು ಕೂಡ ಸಂಸತ್ತಿನ 
ನಿರ್ಣಯದ ಮೂಲಕ ಅಲ್ಲ ಬದಲಿಗೆ ಕಾಶ್ಮೀರಕ್ಕೆ 
ಸಂಬಂಧಿಸಿದಂತೆ ಇರುವ ವಿಶೇಷ ಅಧಿಕಾರ ಬಳಸಿ 
ರಾಷ್ಟ್ರಪತಿ ಹೊರಡಿಸಿದ ಆದೇಶದ ಮೂಲಕ. 

ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ ವಿಶೇಷ 
ಸ್ಥಾನಮಾನದ ರದ್ಧತಿ (2019ರ ರಾಷ್ಟ್ರಪತಿ ಆದೇಶ) 

ಜಮ್ಮು ಕಾಶ್ಮೀರ ರಾಜ್ಯವು ಸ್ವಾತಂತ್ರ್ಯ ನಂತರದಿಂದ 
ಅನುಭವಿಸಿಕೊಂಡು ಬಂದಿದ್ದ ವಿಶೇಷ ಅಧಿಕಾರ 
ಮತ್ತು ಸೌಲಭ್ಯಗಳನ್ನು ರದ್ದು ಮಾಡಲಾಗಿದೆ. ಈ 
ವಿಧಿಯನ್ನು ನಿಷ್ಕ್ರಿಯಗೊಳಿಸಲು ಕೇಂದ್ರ ಸರಕಾರವು 
ಕೆಲವು ಸಾಂವಿಧಾನಿಕ ಆದೇಶಗಳ ಮೊರೆಹೋಗಿದೆ 
370ನೇ ವಿಧಿಯಲ್ಲಿ ಇರುವ ಸಂವಿಧಾನ ರಚನಾ 
ಸಮಿತಿ ಎಂಬ ಪದಗಳನ್ನು ಶಾಸನಸಭೆ ಎಂದು 
ಓದಿಕೊಳ್ಳಬೇಕು ಎಂದು 2019 ರ ಆಗಸ್ಟ್‌ 5 ರಂದು 
ಸಂವಿಧಾನದ ಆದೇಶವನ್ನು ಹೊರಡಿಸಿದೆ. ಆದರೆ 


2019ರ ಆಗಸ್ಟ್‌ನಲ್ಲಿ ಜಮ್ಮು-ಕಾಶ್ಮೀರದಲ್ಲಿ 
ವಿಧಾನಸಭೆ ಇರಲಿಲ್ಲ ವರ್ಷದ ಹಿಂದೆಯೇ 
ವಿಧಾನಸಭೆಯನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆ 
ಹೇರಲಾಗಿತ್ತು ಹೀಗಾಗಿ ವಿಶೇಷ ಸ್ಥಾನವನ್ನು 


ತೆಗೆದುಹಾಕಿ ಎ೦ದು ಶಿಫಾರಸ್ಸು ಮಾಡಲು ವಿಧಾನ 
ಸಭೆಯು ಅಸ್ತಿತ್ವದಲ್ಲಿ ಇರಲಿಲ್ಲ ಈ ತೊಡಕನ್ನು 
ನಿವಾರಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಇನ್ನೊಂದು 


ಸಾಂವಿಧಾನಿಕ ಆದೇಶವನ್ನು ಹೊರಡಿಸಿತು. 2019ರ 
ಆಗಸ್ಟ್‌ ಐದರಂದು ಹೊರಡಿಸಿದ್ದ ಈ ಆದೇಶದಲ್ಲಿ 


370ನೇ ವಿಧಿಯು ಜಮ್ಮು ಮತ್ತು ಕಾಶ್ಮೀರಕ್ಕೆ 
ನೀಡಲಾಗಿದ್ದ ವಿಶೇಷ ಅಧಿಕಾರವನ್ನು ಸಂಸತ್ತಿನ 
ಶಿಫಾರಸ್ಸಿನ ಆಧಾರದ ಮೇಲೆ ರಾಷ್ಟಪತಿ 


ನಿಷ್ಠಿಯಗೊಳಿಸಿದ್ದಾರೆ ಎಂದು ಘೋಷಿಸಿತು. ಈ 
ಮೂಲಕ ವಿಶೇಷ ಸ್ಥಾನವನ್ನು ವಾಪಸ್‌ ಪಡೆಯಿತು 
ಮತ್ತು ಇನ್ನು ಜಮ್ಮು-ಕಾಶ್ಮೀರದ ಪ್ರತ್ಯೇಕ ಸಂವಿಧಾನ 
ಅನ್ವಯವಾಗುವುದಿಲ್ಲ ಎಂದು ಘೋಷಿಸಿತು ಆದರೆ 


370ನೇ ವಿಧಿಯನ್ನು ಭಾರತದ ಸಂವಿಧಾನದಲ್ಲಿ 
ಉಳಿಸಿಕೊಳ್ಳಲಾಗಿದೆ. 
ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು-ಕಾಶ್ಮೀರ ಮತ್ತು 


ಲಡಾಕ್‌ 
2019ರ ರಾಷ್ಟ್ರಪತಿಯ ಆದೇಶದ ಮೂಲಕ 
ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ನೀಡಿದ್ದ ವಿಶೇಷ ಅಧಿಕಾರ 
ಮತ್ತು ಸೌಲಭ್ಯಗಳನ್ನು ರದ್ದು ಮಾಡಿ ಜಮ್ಮು ಮತ್ತು 
ಕಾಶ್ಮೀರ ಹಾಗೂ ಲಡಾಕ್‌ ಎಂಬ ಎರಡು 
ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ. 


ಕೇಂದ್ರಡಳಿತ ಪ್ರದೇಶ ಅಂದರೆ ಸರಳವಾಗಿ 
ಹೇಳುವುದಾದರೆ ಇಲ್ಲಿನ ಆಡಳಿತಾತ್ಮಕ ವಿಭಾಗ 
ಕೇಂದ್ರದ ನಿಯಂತ್ರಣದಲ್ಲಿರುತ್ತವೆ ಮತ್ತು ಇಲ್ಲಿ ಕೇಂದ್ರ 
ಸರ್ಕಾರದ್ದೇ ಆಡಳಿತ. ಪುದುಚೆರಿ, ದೆಹಲಿ, 
ಚಂಡಿಗಡ, ದಾದ್ರಾ-ನಾಗರಹವೇಲಿ, ದಾಮನ್‌- 
ದಿಯು, ಲಕ್ಷದ್ವೀಪ ಮತ್ತು ಅಂಡಮಾನ್‌ 
ನಿಕೋಬಾರ್‌ಗಳು. ದೇಶದಲ್ಲಿರುವ ಕೇಂದ್ರಾಡಳಿತ 
ಪ್ರದೇಶಗಳ ಪೈಕಿ ದೆಹಲಿ ಮತ್ತು ಪುದುಚೇರಿಯಲ್ಲಿ 
ಮಾತ್ರ ಪ್ರತ್ಯೇಕ ವಿಧಾನಸಭೆಗಳಿವೆ. ಅಲ್ಲಿ 
ಸರ್ಕಾರಗಳು ಇವೆ, ಮುಖ್ಯಮಂತ್ರಿಗಳು ಇದ್ದಾರೆ. 
ಇನ್ನುಳಿದ ಪ್ರದೇಶಗಳಲ್ಲಿ ಕೇಂದ್ರವೇ ನೇರವಾಗಿ 
ಆಡಳಿತ ನಡೆಸುತ್ತದೆ ಸದ್ಯ ಜಮ್ಮ ಕಾಶ್ಮೀರಕ್ಕೆ 
ವಿಧಾನಸಭೆ ಪ್ರಾಪ್ತವಾಗುತ್ತಿದೆ. ಆದರೆ ಅಡಾಕಿಗೆ 
ಗು 


ವಿಧಾನಸಭೆ ಇಲ್ಲ. 
ವಿಧಾನಸಭೆಯುಳ್ಳ ಕೇಂದ್ರಾಡಳಿತ ಪ್ರದೇಶ 
ಎಂದರೆ ಈ ಪ್ರದೇಶವು ಬಹುಪಾಲು ರಾಜ್ಯದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 26 


This article available at: www.srujani.in 


SRUJANI: Indian Journal of Innovative Research and Development 


ಸ್ಥಾನಮಾನವನ್ನು ಹೊಂದಿರುತ್ತದೆ ಇಲ್ಲಿ ವಿಧಾನಸಭೆ 
ಮತ್ತು ಲೆಪ್ಟಿನೆಂಟ್‌ ಗವರ್ನರ್‌ ಇರುತ್ತಾರೆ 
ಚುನಾಯಿತ ಶಾಸಕರು, ಮುಖ್ಯಮಂತ್ರಿ, 
ಮಂತ್ರಿಮಂಡಲವು ಇರುತ್ತದೆ. ಲೆಪ್ಟಿನೆಂಟ್‌ ಗವರ್ನರ್‌ 


ಅವರು ರಾಷ್ಟಪತಿಗಳ ಪ್ರತಿನಿಧಿಗಳಾಗಿ ಇಲ್ಲಿ 
ಕಾರ್ಯನಿರ್ವಹಿಸುತ್ತಾರೆ. ಮಂತ್ರಿಮಂಡಲದ 


ಶಿಫಾರಸುಗಳು ಅಧಿಕಾರಿಗಳ ಸಲಹೆಗಳ ಆಧಾರದಲ್ಲಿ 
ಇವರು ಕಾರ್ಯ ನಿರ್ವಹಿಸುತ್ತಾರೆ ಆದರೆ ಪ್ರತಿ 
ವಿಷಯಗಳಲ್ಲೂ ಇವರು ಕ್ಯಾಬಿನೆಟ್‌ನ ಸಮತಿ 
ಪಡೆಯಲೇಬೇಕು ಎಂಬ ಅನಿವಾರ್ಯತೆಗಳೇನು 
ಇಲ್ಲ ಇದಕ್ಕೆ ಸೂಕ್ತ ಉದಾಹರಣೆ ಎಂದರೆ ದೆಹಲಿ. 
ರಾಷ್ಟ್ರ ರಾಜಧಾನಿಯಲ್ಲಿರುವ ಸರ್ಕಾರಕ್ಕೆ ಭೂಮಿ, 
ಕಾನೂನು, ಪೊಲೀಸ್‌ ವಿಚಾರದಲ್ಲಿ ಅಧಿಕಾರ ಇಲ್ಲ 
ಈ ವಿಚಾರಗಳಲ್ಲಿ ಲೆಫ್ಟಿನೆಂಟ್‌ ಗವರ್ನರ್‌ ಅವರದೇ 
ಅಂತಿಮ ತೀರ್ಮಾನ. ದೆಹಲಿ ಪುದುಚೆರಿಗಳ 
ಜೊತೆಗೆ ಈಗ ಜಮ್ಮು-ಕಾಶ್ಮೀರವು ಈ ಪಟ್ಟಿ 
ಸೇರಿಕೊಳ್ಳಲಿದೆ. 

ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ 
ಪ್ರದೇಶವೆಂದರೆ, ಈ ಪ್ರದೇಶಗಳಿಗೆ ವಿಧಾನಸಭೆ 
ಮುಖ್ಯಮಂತ್ರಿಗಳು ಇರಲಾರರು. ಕೇಂದ್ರ ಸರ್ಕಾರವೇ 
ಇಲ್ಲಿ ನೇರವಾಗಿ ಆಡಳಿತ ನಡೆಸುತ್ತದೆ ಇಲ್ಲಿರುವ 
ಲೆಪ್ಟಿನೆಂಟ್‌ ಗವರ್ನರ್‌ ಅವರು ನಿತ್ಯದ ಆಡಳಿತ 
ಉಸ್ತುವಾರಿ ವಹಿಸಿರುತ್ತಾರೆ. ಇವರಿಗೆ ಸಲಹೆ 
ಸೂಚನೆಗಳನ್ನು ನೀಡಲು ಅಧಿಕಾರಿಗಳ ತಂಡವು 
ಇರುತ್ತದೆ ಕೇಂದ್ರ ಸರ್ಕಾರದ ಪ್ರಸ್ತಾವದೊಂದಿಗೆ 
ಲಡಾಕ್‌ ಕೂಡ ಈಗ ಕೇಂದ್ರಾಡಳಿತ ಪ್ರದೇಶವಾಗಿದೆ. 
ಜಮ್ಮು-ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದತಿಯ 

ಕುರಿತ ಸುಪ್ರೀಂ ಕೋರ್ಟಿನ ತೀರ್ಪು 

ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ 370ನೇ 
ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ 
ರದ್ದುಪಡಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು 
ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿಗಳನ್ನು 
ಸಲ್ಲಿಸಲಾಗಿತ್ತು ಈ ಅರ್ಜಿಗಳನ್ನು ಪರಿಶೀಲಿಸಿದ 
ಸುಪ್ರೀಂಕೋರ್ಟ್‌ನ ಮುಖ್ಯನ್ಯಾಯಮೂರ್ತಿ ಡಿ ವೈ 


(€L 
ಎ9. 


L 


ಶಿ 
ಪ 


೬ 


ಚಂದ್ರಚೂಡ್‌, ನ್ಯಾಯಮೂರ್ತಿಗಳಾದ 
ಬಿ.ಆರ್‌.ಗವಾಯಿ, ಸೂರ್ಯಕಾಂತ್‌, ಕಿಶನ್‌ ಕೌಲ್‌ 
ಮತ್ತು ಸಂಜೀವ್‌ ಕನ್ನ ಎಂಬ ಐವರನ್ನು ಒಳಗೊಂಡ 
ಸಂವಿಧಾನಿಕ ಪೀಠವು ತೀರ್ಪು ನೀಡಿದವು. ಆ 
ತೀರ್ಪಿನ ಸಂಕ್ಷಿಪ್ತ ರೂಪವನ್ನು ಇಲ್ಲಿ ನೀಡಲಾಗಿದೆ. 

ನ್ಯಾಯಮೂರ್ತಿಗಳಾದ ಬಿ.ಆರ್‌ ಗವಾಯಿ ಮತ್ತು 
ಸೂರ್ಯಕಾಂತ ಅವರ 
ಬರೆದಿರುವ ಸುಪ್ರೀಂಕೋರ್ಟಿನ ಮುಖ್ಯ 
ನ್ಯಾಯಮೂರ್ತಿ ಚಂದ್ರಚೂಡ್‌, 370ನೆಯ ವಿಧಿಯ 
ಅಡಿಯಲ್ಲಿನ ವಿಶೇಷ ಸ್ಥಾನಮಾನವೂ ಶಾಶ್ವತವಾಗಿ 
ಇರುವಂತದ್ದಾಗಿರಲಿಲ್ಲ ಜಮ್ಮು ಮತ್ತು ಕಾಶ್ಮೀರದ 
ಸಂವಿಧಾನ ರಚನಾ ಸಭೆಯ ಅನುಪಸ್ಥಿತಿಯಲ್ಲಿ 
ವಿಶೇಷ ಸ್ಥಾನಮಾನವನ್ನು ಹಿಂಪಡೆಯುವ ಅಧಿಕಾರ 
ದೇಶದ ರಾಷ್ಟ್ರಪತಿಗೆ ಇದೆ ಎಂದಿದ್ದಾರೆ. 

370ನೇ ವಿಧಿ ಹಾಗೂ ಒಂದನೇ ವಿಧಿಯನ್ನು 
ಒಟ್ಟಾಗಿ ಓದಿದಾಗ ಜಮ್ಮು ಮತ್ತು ಕಾಶ್ಮೀರವನ್ನು 
ದೇಶದ ಒಂದು ಭಾಗವನ್ನಾಗಿ ವಿಲೀನಗೊಳಿಸಿದ್ದು 
ಪರಿಪೂರ್ಣವಾಗಿತ್ತು ಎಂಬುವುದರಲ್ಲಿ. ಯಾವ 
ಅನುಮಾನವೂ ಉಳಿಯುವುದಿಲ್ಲ. ಜಮ್ಮು ಮತ್ತು 
ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸಿದ್ದು 
ತಾತ್ವಾಲಿಕವಾಗಿತ್ತು ಎಂಬುವುದನ್ನು 370ನೆಯ 
ವಿಧಿಯ ಯಾವ ವ್ಯಾಖ್ಯಾನವು ಹೇಳುವುದಿಲ್ಲ ಎಂದು 
ಸಿಜೆಐ ಅಭಿಪ್ರಾಯ ಪಟ್ಟರು. 


ಪರವಾಗಿ ತೀರ್ಪು 


ನ್ಯಾಯಮೂರ್ತಿಗಳಾದ ಕಿಶನ್‌ಕೌಲ್‌ ಮತ್ತು 
ಸಂಜೀವ್‌ ಕನ್ನ ಅವರು ಸಹಮತದ ಪ್ರತ್ಯೇಕ 
ತೀರ್ಪುಗಳನ್ನು ಬರೆದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ 
ರಾಜ್ಯದಿಂದ. ಲಡಾಖನ್ನು ಪ್ರತ್ಯೇಕಿಸಿ ಅದನ್ನು 


ಕೇಂದ್ರಾಡಳಿತ ಪ್ರದೇಶವಾಗಿಸಿದ ಕೇಂದ್ರ ಸರ್ಕಾರದ 
ತೀರ್ಮಾನವನ್ನು ಕೋರ್ಟ್‌ ಎತ್ತಿ ಹಿಡಿದಿದೆ. ಜಮ್ಮು 
ಮತ್ತು ಕಾಶ್ಮೀರದ ವಿಧಾನಸಭೆಗೆ 2024ರ ಸೆಪ್ಟೆಂಬರ್‌ 
30ಕ್ಕೆ ಮೊದಲು ಚುನಾವಣೆ ನಡೆಸಬೇಕು ಎಂದು 
ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿದೆ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 27 


This article available at: www.srujani.in 


SRUJANI: Indian Journal of Innovative Research and Development 


370ನೆಯ ವಿಧಿಯ ಕಾರಣದಿಂದಾಗಿ ಜಮ್ಮು 
ಮತ್ತು ಕಾಶ್ಮೀರಕ್ಕೆ ಸಾರ್ವಭೌಮ ಸ್ಥಾನ ಇತ್ತು 
ಎಂಬುದನ್ನು ಒಪ್ಪುವುದಾದರೆ ಒಕ್ಕೂಟದ ಜೊತೆ 
ವಿಶೇಷ ಒಪ್ಪಂದ ಹೊಂದಿರುವ ಇತರ ರಾಜ್ಯಗಳಿಗೂ 
ಇಂಥದ್ದೇ ಸಾರ್ವಭೌಮ ಇರುತ್ತದೆ ಎಂಬ ವಾದ 
ಎದುರಾಗುತ್ತದೆ. ಆದರೆ ವಾಸ್ತವ ಹೀಗಿಲ್ಲ ಜಮ್ಮು 
ಮತ್ತು ಕಾಶ್ಮೀರದ ವಿಶೇಷ ಸಂದರ್ಭ ವಿಶೇಷ 
ಕಾನೂನಿನ ಅಂದರೆ 370ನೆಯ ವಿಧಿಯ ಅಗತ್ಯವನ್ನು 
ಸೃಷ್ಟಿಸಿತ್ತು 370ನೇ ವಿಧಿಯು ಅಸಮ ಒಕ್ಕೂಟ 
ವ್ಯವಸ್ಥೆಯ ಒಂದು ನಿದರ್ಶನ. ಇತರ ಪಣೆಗಳಿಗೆ 
ಇರುವುದಕ್ಕಿಂತ ಭಿನ್ನವಾದ ಸಾರ್ವಭೌಮ 
ಸ್ಥಾನಮಾನವು ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ 
ಇಲ್ಲ ಎಂದು ಸಂವಿಧಾನ ಪೀಠವು ಸ್ಪಷ್ಟಪಡಿಸಿದೆ. 

ತೀರ್ಪಿನ ಪ್ರಮುಖ ಅಂಶಗಳು ಈ ರೀತಿ ಇವೆ 

ದೇಶದ ಸಂವಿಧಾನವು ಜಮ್ಮು ಮತ್ತು ಕಾಶ್ಮೀರಕ್ಕೆ 
ಪರಿಪೂರ್ಣವಾಗಿ ಅನ್ವಯವಾಗುತ್ತದೆ ಎಂದು 
ಹೇಳುವ ಸಂವಿಧಾನಿಕ ಆದೇಶ 272 
ಸಿಂಧುವಾಗಿದೆಯೇ ಎಂಬ ಪ್ರಶ್ನೆಯನ್ನು ಸಂವಿಧಾನ 
ಪೀಠವು ಪರಿಶೀಲನೆಗೆ ಒಳಪಡಿಸಿದೆ. ದೇಶದ 
ಸಂವಿಧಾನವು ಜಮ್ಮು ಮತ್ತು ಕಾಶ್ಮೀರಕ್ಕೆ 
ಪರಿಪೂರ್ಣವಾಗಿ ಅನ್ವಯವಾಗುತ್ತದೆ ಎಂಬ ಆದೇಶ 
ಹೊರಡಿಸಲು ರಾಷ್ಟ್ರಪತಿಯವರಿಗೆ ರಾಜ್ಯ ಸರಕಾರದ 
ಸಹಮತ ಪಡೆಯುವ ಅಗತ್ಯ ಇಲ್ಲ 
ರಾಷ್ಟ್ರಪತಿಯವರು ಇಂತಹ ಆದೇಶ ಸಿ ಓ 272 
ಹೊರಡಿಸಿದ್ದು ಯಾವುದೇ ಕೆಟ್ಟ ಉದ್ದೇಶದಿಂದ ಅಲ್ಲ 
ಹೀಗಾಗಿ ದೇಶದ ಸಂವಿಧಾನವು ಜಮ್ಮು ಮತ್ತು 
ಕಾಶ್ಮೀರಕ್ಕೆ ಪರಿಪೂರ್ಣವಾಗಿ ಅನ್ವಯವಾಗುತ್ತದೆ 
ಎಂದು ಹೇಳುವಷ್ಟರ ಮಟ್ಟಗೆ ಅವರ ಆದೇಶವು 
ಸಿಂಧುವಾಗಿದೆ ಎ೦ದು ಕೋರ್ಟ್‌ ಹೇಳಿದೆ. 

ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿ ರಾಷ್ಟ್ರಪತಿ 
ಹೊರಡಿಸಿದ ಆದೇಶವು ಸಿ ಓ 273 
ಸಿಂಧುವಾಗುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರ 
ನೀಡಿರುವ ಪೀಠವು ರಾಷ್ಟಪತಿ ಹೊರಡಿಸಿದ ಈ 
ಆದೇಶವು ಜಮ್ಮು ಮತ್ತು ಕಾಶ್ಮೀರವನ್ನು ದೇಶದಲ್ಲಿ 


ವಿಲೀನಗೊಳಿಸುವ ಪ್ರಕ್ರಿಯೆಯ ಅಂತಿಮ ಹಂತದ 
ರೂಪದಲ್ಲಿದೆ ಹೀಗಾಗಿ ಈ ಆದೇಶವು 
ಸಿಂಧುವಾಗುತ್ತದೆ ಎಂದು ಸಾರಿದೆ. 

ಹಿಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ 
ಸಂವಿಧಾನ ರಚನಾ ಸಭೆಯ ಸಹಮತ ಇಲ್ಲದೆ 
370ನೆಯ ವಿಧಿಗೆ ತಿದ್ದುಪಡಿ ತರಲು ಅವಕಾಶ ಇಲ್ಲ 


ಎಂದು ಕೇಂದ್ರದ ಕ್ರಮವನ್ನು ಪ್ರಶ್ನಿಸಿದ 
ಅರ್ಜಿದಾರರು ವಾದಿಸಿದರು ಸಂವಿಧಾನ ರಚನಾ 
ಸಭೆಯು ಅಂತ್ಯ ಕಂಡಿದೆ ಸಂವಿಧಾನ ರಚನಾ 
ಸಭೆಯೇ ಇಲ್ಲದಿದ್ದ ಸಂದರ್ಭದಲ್ಲಿ 370ನೆಯ 
ವಿಧಿಯು ಶಾಶ್ಚತವಾಗುತ್ತದೆ ಎಂದು ಅವರು 
ವಾದಿಸಿದ್ದರು. 


ಇದಕ್ಕೆ ಸಂಬಂಧಿಸಿ ಹೊರಡಿಸಿರುವ ತೀರ್ಪಿನಲ್ಲಿ 
ಸಂವಿಧಾನದ 370ನೆಯ ವಿಧಿ ಅಡಿಯಲ್ಲಿ ವಿಶೇಷ 
ಸ್ಥಾನಮಾನವನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ 
ಐತಿಹಾಸಿಕ ಸಂದರ್ಭವನ್ನು ಪರಿಗಣಿಸಿದರೆ ಅದು 
ತಾತ್ಕಾಲಿಕ ಅವಧಿಗೆ ಮಾತ್ರವೇ ಆಗಿತ್ತು ಎಂಬ 
ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಎಂದು ಸಿಜೆಐ 
ಬರೆದ ತೀರ್ಪಿನಲ್ಲಿ ಹೇಳಲಾಗಿದೆ. 


370ನೇ ವಿಧಿಯನ್ನು ಯಥಾವತ್ತಾಗಿ ಓದಿದಾಗ 
ಕೂಡ ಇದು ತಾತ್ಕಾಲಿಕ ಉದ್ದೇಶಕ್ಕಾಗಿ 
ಜಾರಿಯಾಗಿತ್ತು ಎಂಬುದು ಗೊತ್ತಾಗುತ್ತದೆ ಈ 
ವಿಧಿಯನ್ನು ಸಂವಿಧಾನದಲ್ಲಿನ ತಾತ್ಕಾಲಿಕ ಹಾಗೂ 
ಪರಿವರ್ತನೆಯ ಅವಧಿಯ ಕೆಲವು ಉದ್ದೇಶಗಳಿಗೆ 
ಸಂಬಂಧಿಸಿದ ಭಾಗದಲ್ಲಿ ಸೇರಿಸಲಾಗಿದೆ 370ನೆಯ 
ವಿಧಿ ಬದಿಯಲ್ಲಿ ನೀಡಿರುವ ಟಿಪ್ಪಣಿ ಕೂಡ ಇದು 
ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಿಸಿದ 
ತಾತ್ಕಾಲಿಕ ಉದ್ದೇಶ ಎಂದು ಪೀಠ ವಿವರಿಸಿದೆ. 

ಪ್ರತ್ಯೇಕವಾದ ತೀರ್ಪು ಬರೆದಿರುವ 
ನ್ಯಾಯಮೂರ್ತಿ ಸಂಜೆ ಕಿಶನ್‌ ಕೌಲ್‌ ಅವರು ಈ 
ವಿಚಾರವಾಗಿ 370ನೆಯ ವಿಧಿಯ ಉದ್ದೇಶವು 
ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ನಿಧಾನವಾಗಿ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 28 


This article available at: www.srujani.in 


SRUJANI: Indian Journal of Innovative Research and Development 


ಇತರ ರಾಜ್ಯಗಳಿಗೆ ಸರಿ ಸಮಾನವಾಗಿಸುವುದು 


ಎಂದು ಹೇಳಿದ್ದಾರೆ. 


ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದತಿ 
ಪರಿಣಾಮಗಳೇನು? 

ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ 
ನೀಡುವ ಸಂವಿಧಾನದ 370ನೇ ವಿಧಿ ರದ್ದತಿಯ 
ಪರಿಣಾಮಗಳೇನು ಎಂಬ ಬಗ್ಗೆ ವಿವರಣೆ 
ನೀಡುವುದಾದರೆ ಈವರೆಗೆ ಜಮ್ಮು ಕಾಶ್ಮೀರದ ರಕ್ಷಣೆ, 
ವಿದೇಶಾಂಗ ವ್ಯವಹಾರ, ಸಂಪರ್ಕ ಕ್ಷೇತ್ರಗಳ ಬಗ್ಗೆ 
ಮಾತ್ರ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಕೇಂದ್ರ 
ಸರ್ಕಾರಕ್ಕೆ ಇತ್ತು. ಇನ್ನು ಮುಂದೆ ದೇಶದ ಎಲ್ಲಾ 
ರಾಜ್ಯಗಳಂತೆ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೇಂದದ 
ಎಲ್ಲಾ ನಿಯಮ ಕಾನೂನುಗಳು ಅನ್ವಯವಾಗಲಿದೆ. 
ಸಂವಿಧಾನದ 370ನೇ ವಿಧಿಯ ಜೊತೆಗೆ 35ಎ 
ಕಲಂ ಸಹ ರದ್ದಾಗಲಿದೆ ಇದರಿಂದ ಜಮ್ಮು ಮತ್ತು 
ಕಾಶ್ಮೀರದವರಿಗೆ ಪ್ರತ್ಯೇಕ ನಾಗರಿಕತೆ ಇಲ್ಲವಾಗಲಿದೆ 


ಪ್ರತ್ಯೇಕ ಧ್ವಜವು ಇಲ್ಲವಾಗಲಿದೆ. ಕೇಂದ್ರಾಡಳಿತ 
ಪ್ರದೇಶವಾಗಿ ಘೋಷಣೆ ಮಾಡಿರುವುದರಿಂದ ಜಮ್ಮು 
ಮತ್ತು ಕಾಶ್ಮೀರದ ಕಾನೂನು ಸುವ್ಯವಸ್ಥೆಯ 


ಜವಾಬ್ದಾರಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿರಲಿದೆ 
ಕೇಂದ್ರಾಡಳಿತ ಪ್ರದೇಶವಾದರೂ ಜಮ್ಮು ಮತ್ತು 
ಕಾಶ್ಮೀರದಲ್ಲಿ ದೆಹಲಿಯಂತೆ ಪ್ರತ್ಯೇಕ ಶಾಸಕಾಂಗ 
ವಿಧಾನಸಭೆ ಮತ್ತು ಸರಕಾರ ಇರಲಿದೆ. ಲಡಾಕ್‌ 
ಕೂಡ ಕೇಂದ್ರಾಡಳಿತ ಪ್ರದೇಶವಾಗಲಿದೆ. ಆದರೆ ಇಲ್ಲಿ 
ಪ್ರತ್ಯೇಕ ಶಾಸಕಾಂಗ ಇರದೆ ನೇರ ಕೇಂದ್ರದ 
ಅಧೀನದಲ್ಲೇ ಇರಲಿದೆ. ಜಮ್ಮು ಮತ್ತು ಕಾಶ್ಮೀರದ 
ಯುವತಿಯರು ಇತರ ರಾಜ್ಯದವರನ್ನು 
ಮದುವೆಯಾದರೂ ಯಾವುದೇ ಹಕ್ಕುಗಳನ್ನು 
ಕಳೆದುಕೊಳ್ಳುವುದಿಲ್ಲ ಈವರೆಗೆ ಅವರು ರಾಜ್ಯದ 
ಹೊರಗಿನವರನ್ನು ವಿವಾಹವಾದರೆ ವಿಶೇಷ 
ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದರು. ಜಮ್ಮು ಮತ್ತು 
ಕಾಶ್ಮೀರದಲ್ಲಿ ನೆಲೆಸುವ ಬೇರೆ ರಾಜ್ಯದವರಿಗೂ ಅಲ್ಲಿ 
ಮತದಾನ ಹಕ್ಕಿಗೆ ಅವಕಾಶ ದೊರೆಯಲಿದೆ ಜಮ್ಮು 
ಮತ್ತು ಕಾಶ್ಮೀರದಲ್ಲಿ ಹೂಡಿಕೆ ಮಾಡಲು ಉದ್ಯಮ 


ಸ್ಥಾಪಿಸಲು ಬೇರೆ ರಾಜ್ಯದವರಿಗೂ ಅವಕಾಶ 
ದೊರೆಯಲ್ಲಿದೆ. 
360 ನೇ ವಿಧಿಯ ಅಡಿಯಲ್ಲಿ ಯಾವುದೇ 


ರಾಜ್ಯದ ಮೇಲೆ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರುವ 
ಅಧಿಕಾರ ಕೇಂದಕ್ಕೆ ಇದೆ ಆದರೆ ಜಮ್ಮು ಮತ್ತು 
ಕಾಶ್ಮೀರದ ವಿಚಾರದಲ್ಲಿ ಯುದ್ಧ ಅಥವಾ ಬಾಹ್ಯ 
ಅಕ್ರಮದ ಸಂದರ್ಭದಲ್ಲಿ ಮಾತ್ರ ತುರ್ತು ಸ್ಥಿತಿ ಇತ್ತು 
ಇನ್ನು ಮುಂದೆ 360 ನೇ ವಿಧಿಯು ಈ ರಾಜ್ಯಕ್ಕೆ 
ಅನ್ವಯವಾಗಲಿದೆ. 


ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ 
ಆಗುತ್ತಿರಲಿಲ್ಲ ಮುಂದೆ ಈ ರಾಜ್ಯವು ಆರ್‌ಟಐ ಅಡಿ 
ಬರಲಿದೆ. ವಿಧಾನಸಭೆಯ ಅವಧಿ ಆರು ವರ್ಷ 
ಇತ್ತು ಇನ್ನು ಮುಂದೆ ಇತರ ರಾಜ್ಯಗಳಂತೆ ಐದು 
ವರ್ಷ ಆಗಿರುತ್ತವೆ. 


ಕೊನೆಯದಾಗಿ 

ಭಾರತವು ಪ್ರಜಾಪ್ರಭುತ್ವದ ಮೌಲ್ಯವನ್ನು 
ಎದೆಗಪ್ಪಿಕೊಂಡ ದೇಶ ಎಂಬ 
ಕಾರಣಕ್ಕಾಗಿಯಾದರೂ ಕಾಶ್ಮೀರದವರಿಗೆ ತಾವು 


ಭಾರತೀಯರು ಎನ್ನಲು ಹೆಮ್ಮೆ ಎನಿಸಬೇಕು. ಅದಕ್ಕೆ 
ಪೂರಕವಾದ ವಾತವರಣವನ್ನು ಸೃಷ್ಟಿಸುವ 
ಅವಶ್ಯಕತೆ ಇದೆ. ಜಮ್ಮು-ಕಾಶ್ಮೀರದ ವಿಚಾರದಲ್ಲಿ 
ಹಿಂದಿನ ಸರ್ಕಾರಗಳು ಚಾರಿತ್ರಿಕ ಪ್ರಮಾದ ಎಸಗಿವೆ 
ಎಂಬುವುದೇ ಪ್ರಸ್ಥುತ ಸರ್ಕಾರದ ವಾದವಾದರೆ 
ಅದನ್ನು ಸರಿಪಡಿಸುವ ದಿಸೆಯಲ್ಲಿ ಈಗಿನ ಕೇಂದ್ರ 
ಸರ್ಕಾರ ಕೆಲಸ ಮಾಡಬೇಕಾಗುತ್ತವೆ. ಒಂದು 
ಪ್ರಮಾದವನ್ನು ಸರಿಪಡಿಸುವುದಕ್ಕಾಗಿ ಇನ್ನೊಂದು 
ಪ್ರಮಾದ ಎಸಗುವುದು ಪರಿಹಾರ ಆಗಲಾರದು. 
ಭೌಗೋಳಿಕವಾಗಿ ಅತೀ ಸೂಕ್ಷ್ಮ ಪ್ರದೇಶದಲ್ಲಿ ಇರುವ 
ಸ್ಥಳ ಜಮ್ಮು ಮತ್ತು ಕಾಶ್ಮೀರ.ಪಾಕಿಸ್ತಾನ ಮತ್ತು ಚೈನಾ 
ಜೊತೆ ಗಡಿ ಪ್ರದೇಶವನ್ನು ಹಂಚಿಕೊಂಡಿರುವ 
ಪ್ರದೇಶ. ಈಗಾಗಲೇ ಪಾಕಿಸ್ತಾನವು ಒಂದು 
ಭಾಗವನ್ನು ಅಕ್ರಮಿಸಿಕೊಂಡಿವೆ ವಿಶ್ವಸಂಸ್ಥೆಯು ಕೂಡ 
ಪ್ರಾರಂಭದಲ್ಲಿ ಅಲ್ಲಿ ಜನಮತಗಣನೆ ನಡೆಸಲು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 29 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಸ್ಥಾಪಿಸಿದ್ದವು ನಂತರ ವಿಶೇಷ ಸ್ಥಾನಮಾನ 
ನೀಡಿಕೆಯು ಅದರ ಪ್ರಾಮುಖ್ಯತೆಯನ್ನು 
ಕಡಿಮೆಗೊಳಿಸಿದವು.ಮುಂದಿನ ದಿನಗಳಲ್ಲಿ ಜಮ್ಮು 
ಕಾಶ್ಮೀರದಲ್ಲಿ ಶಾಂತಿ ನೆಲಸಬೇಕಾದ ನಿಟ್ಟಿನಲ್ಲಿ 
ಸರ್ಕಾರ ಕೆಲಸ ನಿರ್ವಹಿಸಬೇಕಾಗಿದೆ ಅದಕ್ಕೆ ಅಲ್ಲಿಯ 
ಜನರ ವಿಶ್ವಾಸಗಳಿಸುವ ಪ್ರಯತ್ನಗಳು ನಡೆಯಬೇಕು. 
2024ರ ಸೆಪ್ಟೆಂಬರ್‌. ಮುಂಚಿತವಾಗಿ ಅಲ್ಲಿ 
ಚುನಾವಣೆ ನಡೆಸಲು ಸುಪ್ರಿಂ ಕೋರ್ಟ್‌ ತೀರ್ಪಿನಲ್ಲಿ 
ಹೇಳಿದೆ ಮತ್ತು ನ್ಯಾಯಮೂರ್ತಿ ಸಂಜೆ ಕಿಶನ್‌ 
ಕೌಲ್‌ ಅವರು ತಮ್ಮ ಪ್ರತೇಕ ತೀರ್ಪಿನಲ್ಲಿ ಈ ರೀತಿ 
ಅಭಿಪ್ರಾಯಪಟ್ಟಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ 1980 
ರ ನಂತರದಲ್ಲಿ ಸರಕಾರದ ಕಡೆಯಿಂದ ಹಾಗೂ 
ಸರಕಾರೇತರ ಇತರ ಶಕ್ತಿಗಳಿಂದ ನಡೆದಿರುವ 
ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ 
ಪ್ರಕರಣಗಳ ತನಿಖೆಗೆ ನಿಷಕ್ಷಪಾತದ ಸತ್ಯಸೋಧನೆ 
ನಡೆಯಬೇಕು ಮತ್ತು ಸಾಮರಸ್ಯ ಆಯೋಗ 
ರಚಿಸಬೇಕು ಎಂದಿವೆ.ಶಾಂತಿ ನೆಮ್ಮದಿಯ ಮತ್ತು 
ಅಭಿವೃದ್ಧಿಯ ನಾಳೆಯ ಕಾಶ್ಮೀರಕ್ಕೆ ಸರ್ಕಾರಗಳು 
ಹೆಚ್ಚು ಗಮನಹರಿಸಬೇಕಾಗಿದೆ. 


ಪರಾಮರ್ಶನ ಗ್ರಂಥಗಳ 


* ಭಾರತದ ಸಂವಿಧಾನ ರಚನಾಸಭೆಯ 
ಚರ್ಚೆಗಳು (ನಡಾವಳಿಗಳು). ಸಂಪುಟ-10, 
ಕುವೆಂಪು ಭಾಷಾ ಪ್ರಾಧಿಕಾರ. 

* ಲಕ್ಷ್ಮಿಕಾಂತ್‌, ಎಂ. (2012). ಇಂಡಿಯನ್‌ 


ಪಾಲಿಟಿ ಟಾಟ ಮೆಗ್ರೋಹಿಲ್ಸ್‌ ಪಬ್ಲಿಕೇಶನ್‌. 


* Durgadasbasu. (2012). Introduction 
to the of India. 
LexisNexis publication. 

eIN RE: Article 370 Of The 
Constitution 
(n,d.) 
https://main.sci.gov.in/pdf/LU/articl 
e_370.pdf 

* Raj Bhavan, Government of Jammu 
& Kashmir. (n.d.). 
https://jkrajbhawan.nic.in/constitutio 
nal-position.html 


constitution 


Today in history: Maharaja Hari 
Singh signed instrument of accession 
making Kashmir part of India (2023, 
October 26). The Times of India. 
https://timesofindia.indiatimes.com/i 
ndia/today-in-history-maharaja-hari- 
singh-signed-instrument-of- 
accession-making-kashmir-part-of- 
india/articleshow/104727961.cms?fr 
om=mdr 

Wikipedia contributors. (2024, 
January 12). Article 370 of the 
Constitution of India. Wikipedia. 
https://en. wikipedia.org/wiki/Article 
370 of the Constitution_of _India 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.22-30 30 


This article available at: www.srujani.in 


ಸೃಜನ 


58111/4711: Indian Journal of Innovative Research and 
Development (SUIRD) 

Volume-2 Issue 6, January-February 2024, Pp. 31-34 
Bi-Monthly, Peer-Reviewed, Open Access, Indexed Journal 


ISSN: 2583-3510 


SIRDF 


editor@srujani.in 
www.srujani.in 


ಶಾಸನಗಳಲ್ಲಿ ಸಂಪ್ರದಾಯ ಮತ್ತು ಆಚರಣೆಗಳು 


ಮುಮ್ತಾಜ್‌ ಬೇಗಂ ಕನಕಗಿರಿ 
ಸಂಶೋಧನಾ ವಿದ್ಯಾರ್ಥಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ, ವಿಜಯಪುರ. 


Abstract: 


ಜನಪದ ಸಂಸ್ಕೃತಿಯು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದ ರೂಢಿಯಾಗಿದೆ ಜನಪದ 
ಸಂಸ್ಕೃತಿಯಲ್ಲಿ ಹಲವಾರು ಸಂಪ್ರದಾಯ ಮತ್ತು ಆಚರಣೆಗಳನ್ನು ಕಾಣುತ್ತೇವೆ. ಈ ಸಂಸ್ಕೃತಿಯು ತನ್ನದೇ ಆದ 
ಆಯಾಮವನ್ನು ಹೊಂದಿದೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಜನಪದರು ನಡೆಸಿಕೊಂಡು ಬಂದ 
ಸಂಪ್ರದಾಯಗಳು ಎಂದರೆ ಮನೆಗೆ ಬಂದ ಅತಿಥಿಗಳಿಗೆ ಕಾಲು ತೊಳೆಯಲು ನೀರು ಕೊಡುವುದರಿಂದ ಹಿಡಿದು 
ಅವರಿಗೆ ತಲೆಬಾಗಿ ನಮಸ್ಕರಿಸುವುದರ ಮೂಲಕ ಅವರ ಉಪಚಾರ ಮಾಡುವುದು ನಮ್ಮ ಜನಪದ ಸಂಸ್ಕ್ರತಿಯ 
ಪತಿಬಿಂಬವಾಗಿದೆ. ಪ್ರಸ್ತುತ ಲೇಖನದಲ್ಲಿ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಜನಪದ ಸಂಪ್ರದಾಯ ಮತ್ತು 


ಆಚರಣೆಗಳನ್ನು ಕುರಿತು ಅಧ್ಯಯನ ಮಾಡಲಾಗಿದೆ. 


Keywords: ಜನಪದ ಸಂಸ್ಕೃತಿ, ಶಾಸನಗಳು, ಸಂಪ್ರದಾಯ ಮತ್ತು ಆಚರಣೆಗಳು. 


ಪೀಠಿಕೆ 

ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಹಣೆಗೆ ಬೊಟ್ಟಿಟ್ಟು 
ತಲೆಗೆ ಹೂ ಮುಡಿದು ದೇವರಿಗೆ ಭಕ್ತಿಯಿಂದ ಪೂಜೆ 
ಸಲ್ಲಿಸುವ ತನಕ ನಮ್ಮ ಜನಪದ ಸಂಸ್ಕೃತಿಯು 
ಕಾಣಸಿಗುತ್ತದೆ. ಆದರೆ ಆಧುನಿಕತೆ ಬೆಳೆದಂತೆಲ್ಲ 
ಕೆಲವು ಸಾಂಪ್ರದಾಯಿಕ ಆಚರಣೆಗಳು ಮಾಯವಾಗಿ 
ಪಾಶ್ಚಾತ್ಯ ಸಂಸ್ಕೃತಿಗೆ ಜನರು ವಾಲಿರುವುದು 
ಕಂಡುಬರುತ್ತದೆ. ಜನಪದ ಸಂಪ್ರದಾಯ ಮತ್ತು 
ಆಚರಣೆಗಳು ಎಂದರೆ ಒಂದು ರೀತಿಯ ಸಂಭ್ರಮ. 
ಈ ಆಚರಣೆಗಳು ಜನರ ನಡುವೆ ಖುಷಿಯನ್ನುಂಟು 
ಮಾಡುತ್ತದೆ. ಜಾನಪದ ಎಂಬ ಪದವು 
ಆಂಗ್ರಭಾಷೆಯ Folklore ಎಂಬ ಪದದ 
ಸಂವಾದಿಯಾಗಿದೆ. ಜಾನಪದವು ಜನಪದಗೀತೆ, 
ಜನಪದ ನೃತ್ಯ, ಜನಪದ ಸಂಗೀತ, ಜನಪದ ಆಟ, 
ಜನಪದ ವೈದ್ಯಕೀಯ ಎಲ್ಲವನ್ನು ಒಳಗೊಂಡಿದೆ. 


ಜಿ.ಶಂ.ಪರಮಶಿವಯ್ಯನವರು “ನಾಗರಿಕತೆಗೂ 
ಮೂಲವಾದ, ಶಿಷ್ಟ ಸಂಸ್ಕೃತಿಯಿಂದ ದೂರವಾದ 
ಪರಂಪರಾನುಗತವಾದ ಬೆಳವಣಿಗೆಗಳು ಪಡೆದ ಜನ 
ಸಮುದಾಯದ ವಿಶಿಷ್ಟ ಸಂಸ್ಕೃತಿಯೇ ಜಾನಪದ' 
ಎಂದು ಹೇಳಿದ್ದಾರೆ. “ಜಾನಪದ ಸಂಪ್ರದಾಯ 
ಮತ್ತು ಆಚರಣೆಗಳು ತುಂಬಾ ವೈವಿಧ್ಯತೆಯಿಂದ 
ಕೂಡಿದೆ.ಸಮಾಜದಸಮಷ್ಠಿಯಲ್ಲಿ ಹಿಡಿದುಕೊಂಡಿರುವ 
ಸಂಪತ್ತು ಎನ್ನಬಹುದು. ಜಾನಪದ ಸೊಗಡಿನಲ್ಲಿರುವ 
ಉಗ್ರ ಆಚರಣೆಗಳ ಬಗ್ಗೆ ಹಾಗೂ ಪೂರ್ವ 
ಕೇಂದ್ರ ಹೊಂದಿರುವ ಜಾನಪದ 
ಸಂಪ್ರದಾಯಗಳು ಹಾಗೂ ಆಚರಣೆಗಳ ಬಗ್ಗೆ 
ಶಾಸನಗಳಲ್ಲಿ ತಿಳಿಸಲಾಗಿದೆ. ಅವುಗಳಲ್ಲಿ 
ಕೆಲವೊಂದಿಷ್ಟು ನೋಡುವುದಾದರೆ ಜೋಳವಾಳಿ 
ವೇಳಾಬಾಳಿ ಸೂರ್ಯಗ್ರಹಣದಂದು, ಚಿತ್ತ ಪ್ರವೇಶ 


ಪಾರಂಪರಿಕ 


Please cite this article as: ಮುಮ್ತಾಜ್‌ ಬೇಗಂ ಕನಕಗಿರಿ. (2024). ಶಾಸನಗಳಲ್ಲಿ ಸಂಪ್ರದಾಯ ಮತ್ತು ಆಚರಣೆಗಳು. ಸೃಜನಿ: ಇಂಡಿಯನ್‌ 
ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 31-34. 


SRUJANI: Indian Journal of Innovative Research and Development 


ಬೆರಳುಗಳನ್ನು ಕತ್ತರಿಸುವುದು ಇನ್ನೂ ಅನೇಕ ರೀತಿ 
ಆಚರಣೆಗಳು ಕಂಡುಬರುತ್ತವೆ. ಇಂತಹ ಉಗ್ರ 
ಆಚರಣೆಗಳನ್ನು ಅಂದಿನ ಜನರು ನಿಂತು 
ನೋಡುತ್ತಿದ್ದರು ಅಂದಿನ ಆಚರಣೆಗಳು ಅತ್ಯಂತ 
ಭಯಾನಕವೂ ಹೌದು ಜನರಲ್ಲಿ ಗಾಬರಿ 
ಹುಟ್ಟಿಸುವಂತಹ ನೋಡುವ ಜನರಿಗೆ ಮುಜುಗರ. 
ಆಚರಣೆಗಳನ್ನು ನೋಡಲು ಸಾವಿರಾರು ಜನರು 
ನೆರೆದಿರುತ್ತಿದ್ದರು. ಕೆಲವು ಆಚರಣೆಗಳು 
ಕರ್ನಾಟಕದಲ್ಲಿಯೂ ಬಳಕೆಯಲ್ಲಿದ್ದವು”? 

ಪ್ರಾಚೀನ ಕಾಲದಿಂದಲೂ ಸಹ ಮಾನವನು 
ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಲಯಗಳಲ್ಲಿ 
ನಂಬಿಕೆ, ಹರಕೆ, ಆಚರಣೆ ಸಂಪ್ರದಾಯವಾಗಿ ಮನೆ 
ಮಾಡಿಕೊಂಡಿದ್ದನ್ನು ಹಬ್ಬ ಹರಿದಿನ ಜಾತ್ರೆ ಎಂದು 
ಆಯಾ ದೇವತೆಗಳ ಹೆಸರಿನಲ್ಲಿ ಹರಕೆ ಹೊತ್ತು 
ಕೊಳ್ಳುತ್ತಿದ್ದರು. ಆದರೆ ಶಾಸನಗಳಲ್ಲಿ ಉಲ್ಲೇಖಿಸಿದಂತೆ 
ಒಬ್ಬ ರಾಜನ ಯಣವನ್ನ ಹೇಗೆ ತೀರಿಸಬೇಕು 
ರಾಜನಿಗೆ ನನ್ನಿಂದ ಏನು ಮಾಡಲು ಸಾಧ್ಯ ಎಂದು 
ತಿಳಿದು ರಾಜನಿಗೆ ತನ್ನ ಪ್ರಾಣವನ್ನು ಅರ್ಪಿಸುವುದು. 
ಇದರಿಂದ ರಾಜನ ನಿಷ್ಠೆಯನ್ನು ಆ ಊರಿನ ಜನರು 
ಹೇಗೆ ಪಾಲಿಸುತ್ತಿದ್ದರು ಎಂಬುದನ್ನ ಇಲ್ಲಿ 
ತಿಳಿಯುವುದು ಸಾಧ್ಯವಾಗುತ್ತದೆ. 

ಬರಗಾಲದ ಸಂದರ್ಭದಲ್ಲಿ ಅನೇಕ ಜನಪದರು 
ಆಹಾರ ಸಂಗಹಣ ಕಾರ್ಯವನ್ನು ಮಾಡುತ್ತಿದ್ದರು. 
ಎಂಬುದರ ಉಲ್ಲೇಖವು “ಮೌರ್ಯರ ಕಾಲದ 
ಶಾಸನಗಳಲ್ಲಿ ಉಲ್ಲೇಖಗಳಿವೆ ಎಂಬುದು ತಿಳಿದು 
ಬರುತ್ತದೆ. ಬರಗಾಲ ಬರುವುದಕ್ಕೂ ಮುಂಚೆ 
ಜನಪದರು ಬೇಟೆಯಾಡುವುದು ದವಸ ಧಾನ್ಯಗಳನ್ನ 


ಮುಂಚಿತವಾಗಿ ಸಂಗಹಿಸಿಕೊಳ್ಳುವಂತಹ ರೂಢಿ 
ಅವರಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಊರಿನ 
ಗುಲಾಮಿ ಜನಪದ ವರ್ಗ ಒಂದು 


ರೂಪಗೊಂಡಿರುವುದು ತಿಳಿದು ಬರುತ್ತದ”.” ಕ್ರಿಶ 
1228ರ ಸೌಂದರ್ಥ್ಯ ಶಾಸನದಲ್ಲಿ ಒಬ್ಬ ರಾಣಿಯು 
ಮನೆಗೆ ಬಂದ ಅತಿಥಿಗಳಿಗೆ ಹೇಗೆ ಸತ್ಕಾರ 
ಮಾಡಿದಳು ಎಂಬುದರ ಉಲ್ಲೇಖವಿದೆ. ಹಾಗೂ 


ಗಂಡನು ಚಟಕ್ಕೆ ಒಳಗಾದಾಗ ಅವನನ್ನು ತನ್ನದೇ 
ರೀತಿಯ ಪದ ಔಷಧ ಪದ್ಧತಿಯಿಂದ ಗುಣಮುಖ 


ಮಾಡಿದಳು ಎಂಬುದರ ಉಲ್ಲೇಖ ತಿಳಿದು 
ಬರುತ್ತದೆ.”' ಅಣ್ಣಮೃವೆಗ್ಗೆಡೆಯ ಮಗಳು 
ಹೊನ್ನಿಯವೆ ಎಂಬುವವಳು ಬಡ್ಡಿ ವ್ಯವಹಾರ 


ಮಾಡುವ ರೂಢಿಯನ್ನು ಇಟ್ಟುಕೊಂಡಿದ್ದಳು. ಇವಳು 
ದೇವರಿಗೆ ಒಡವೆ ವಸ್ತ ಕೊಡುವ ಸಂಪ್ರದಾಯವಿತ್ತು 
ಬಡ್ಡಿ ವ್ಯವಹಾರ ಮಾಡಿ ಬಂದ ನಶೆಯಿಂದ ಹರಿಹರ 
ದೇವರಿಗೆ ಗದ್ಯಾನ ಒಂದರ ಬಡ್ಡಿಗೆ ಹೂಮಾಲೆ 
ಮೂರರ ಮಟ್ಟಿಗೆ ನಂದಾದೇವಿಗೆ ಒಟ್ಟು ನಾಲ್ಕು 
ಗದ್ಯಾಣ ಬಿಟ್ಟಿರುವೆಂದು ಕ್ರಿ.ಶ. 1255ರ ಹರಿಹರದ 
ಶಾಸನದಲ್ಲಿ ಉಲ್ಲೇಖವಿದೆ. ಇದೆ ಶಾಸನದಲ್ಲಿ ಆಕೆಯ 
ದಾನಗುಣ ಸಂಪ್ರದಾಯ ಕುರಿತು ಕೊಂಡಾಡಿರುವ 
ಬಗ್ಗೆಯೂ ಕೂಡ ಉಲ್ಲೇಖವಿದೆ. 

ಕ್ರಿಶ. 1228ರ ಚೆನ್ನರಾಯಪಟ್ಟಣದ ಕೆಂಬಾಳು 
ಗ್ರಾಮದಲ್ಲಿ ದೊರೆತ ಶಾಸನದಲ್ಲಿ “ಮಲ್ಲಿಕಾರ್ಜುನ 
ದೇವರಿಗೆ ದಾಸ ತಮ್ಮಡಿಯನೆಂಬವ ದೇವ 
ತೊತ್ತೆಂದು ಉಲ್ಲೇಖವಿದೆ.” ಅಂದರೆ ತನ್ನ ಸ್ವಂತ 
ತಂಗಿಯನ್ನು ದೇವರಿಗೆ ದಾನವನ್ನಾಗಿ ಕೊಟ್ಟ ಎಂಬ 
ಸಂಪ್ರದಾಯದ ಕುರಿತು ತಿಳಿಸಲಾಗಿದೆ. ಊರಿಗೆ 
ಬರುವ ಸಾಂಕ್ರಾಮಿಕ ರೋಗಗಳ ನಿವಾರಣೆಗಾಗಿ 
ಜನರು ದೇವತೆಗಳನ್ನು ಪೂಜಿಸುವುದು ಹಾಗೂ 
ದೇವತೆಗಳು ಮೈ ಮೇಲೆ ಬರುವುದು ಎಲ್ಲಾ 
ಹಳ್ಳಿಗಳಲ್ಲೂ ಸಾಮಾನ್ಯವಾಗಿ ಕಾಣಬಹುದಾಗಿದೆ. 
ಇಂತಹ ನಂಬಿಕೆಗಳು ಇಂದಿಗೂ ಇವೆ ಹಾಗೂ 
ಶತಮಾನಗಳ ಹಿಂದೆಯೂ ಇದ್ದವು. ಈ ಅಂಶವು 
ಕೂಡ ಅನೇಕ ಶಾಸನಗಳಲ್ಲಿ 
ಉಲ್ಲೇಖವಾಗಿರುವುದನ್ನು ಕಾಣಬಹುದಾಗಿದೆ. 
“ಎಷ್ಟುವರ್ಧನನು ತಲಕಾಡಿನ ನದಿಯ ಮೇಲೆ ದಾಳಿ 
ಮಾಡಿದಾಗ ಅವನ ಸಹನೆ ಭಾಷೆಯನ್ನು ನುಗ್ಗಿ 
ಹೋರಾಡಿ ಜೋಳವಾಳಿಯನ್ನು ಮರಳಿ 
ಪಡೆಯುತ್ತಾನೆ. ಶ್ರೀ ನರಸಿಂಗ ದೇವನ ಪಟ್ಟ 
ಧರಿಸಿಯಾದಾಗ ಚೌಕ ಗೌಡ ಎಂಬಾತನು ಜೋಳ 
ಬಾಳಿಗ೦ ವಾ(ವೇ)ಳೇವಾಳಿಗ೦ ಮಡಿದು ಸುರಲುಕ 


VOLUME-2, ISSUE-6, JANUARY-FEBRUARY 2024 ISSN: 2583-3510, ೫/॥. 31-34 32 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಾಕ್ಷನಾಗುತ್ತಾನೆ. ಅವನು ವೇಳಾಬಾಳಿಯ ಆದ್ದರಿಂದ 
ಆತ್ಮಹತ್ಯೆಯನ್ನು ಮಾಡಿಕೊಂಡನು”' ಜೋಳವಾಳಿ 
ಯಲ್ಲಿ ಆತ್ಮಹತ್ಯೆಯ ಪ್ರಶ್ನೆಯೇ ಹೇಳುವುದಿಲ್ಲ ಅನ್ನದ 
ಯಣಕ್ಕಾಗಿ ಯುದ್ಧದಲ್ಲಿ ಹೋರಾಡುವುದು ಮುಖ್ಯ. 
ಯುದ್ಧದಲ್ಲಿ ಮಡಿಯಬಹುದು ಅಥವಾ ಗೆದ್ದು 
ಹಿಂದಕ್ಕೆ ಬರಬಹುದು. ಆತ್ಮಹತ್ಯೆಯ ಪ್ರಶ್ನೆ 
ಬರುವುದು ವೇಳಾವಾಳಿಯಲ್ಲಿ. ಒಡೆಯನಿಗೆ ಅನ್ನದ 
ಯಣವನ್ನು ತೀರಿಸಲು ಅಂದಿನ ಕಾಲದ ಸೇವಕರು 


ರಾಜನಿಗೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು 
ಹೋರಾಡುವುದು ಈ ಸಂಪ್ರದಾಯದ 


ವಿಷ್ಣುವರ್ಧನನ ತಲಕಾಡಿನ ಒಂದು ಶಾಸನದಲ್ಲಿ 
ಉಲ್ಲೇಖವಾಗಿರುವುದು ಕಂಡು ಬರುತ್ತದೆ. 

ಕ್ರಿಶ. 864ರ ಶಾಸನದಲ್ಲಿ ದೇಹ ತ್ಯಾಗವನ್ನು 
ಮಾಡಿದ ವ್ಯಕ್ತಿಯೊಬ್ಬನ ಕುರಿತು 
ಪ್ರಶಂಸೆಯಿರುವುದನ್ನು ಕಾಣಬಹುದಾಗಿದೆ. ಕ್ರಿಶ. 
8655ರ ಮೇವುಂಡ ಶಾಸನವು ವೇಳಾಬಾಳಿತನವನ್ನು 
ಕುರಿತು ಖಚಿತವಾಗಿ ಪ್ರಸ್ತಾಪಿಸುವ ಮೊಟ್ಟಮೊದಲ 
ಶಾಸನವಾಗಿದೆ. ರೆಡ್ಡಿ ಅಣ್ಣ ಎಂಬ ಬೆಳವಾಡಿಚನನ್ನು 


ಕುರಿತು ಶಾಸನವೊಂದರಲ್ಲಿ “ತಂದೆಯತಾಯಿ 
ವಿರಸಂತಾನಮ ಮಳಿದು ಬಿಸುಟೊಂ 
ಮಗುವಾರ್ತೆಗೊಳನ್‌ ತನ್ನನಳ್ಲಾತ ಸಯೆ 


(ಸಾಯಲು) ಬಾರಿನ್‌” ಎಂದರೆ ಅವನ ನಿಜವಾದ 
ತಂದೆ ತಾಯಿ ಅರಸನೇ ಎಂದು ಪ್ರತಿಜ್ಞೆ ಮಾಡಿ 
ಸಾಯುವುದಾಗಿ ಹೇಳಿದ್‌ ಕರ್ನಾಟಕದಲ್ಲಿ ಈ 
ಸಂಪ್ರದಾಯವು ಪ್ರಬಲವಾಗಿತ್ತೆಂದು ಈ ಶಾಸನಗಳ 
ಮೂಲಕ ತಿಳಿದು ಬರುತ್ತದೆ. ವೇಳಾಬಾಳಿ 
ಸಂಪ್ರದಾಯ ಕುರಿತು ಶಾಸನಗಳಲ್ಲಿ 
ಬಹುಮುಖ್ಯವಾದ ಶಾಸನವೆಂದರೆ ದೊಡ್ಡ ಹುಂಡಿ 
ಶಾಸನವಾಗಿದೆ. “ಗರುಡ ಎಂಬ ಸಂಪ್ರದಾಯವನ್ನು 
ನಾವು ಹೊಯ್ದಳರ ಕಾಲದಲ್ಲಿ ಗರುಡ ಎಂಬ ಪದವು 
ಉತ್ಪತ್ತಿಯಾಗಿರುವುದು ಕಂಡು ಬರುತ್ತದೆ.”' ಗರುಡನ 
ಸಂಪ್ರದಾಯವು ತನ್ನ ತುತ್ತ ತುದಿಯನ್ನು ಮುಟ್ಟಿದ್ದು 
13ನೆಯ ಶತಮಾನದಲ್ಲಿ ಎಂದು ತಿಳಿದು ಬರುತ್ತದೆ. 
ಆಗ ಈ ಹೆಸರಿನ ಸಂಪ್ರದಾಯದ ಹುಟ್ಟು ಮತ್ತು 


ಬೆಳವಣಿಗೆಯ ಇತಿಹಾಸವು ಅಧ್ಯಯನಕ್ಕೆ 
ಬಂದಿರುವುದಾಗಿ ತಿಳಿದು ಬರುತ್ತದೆ “ಕ್ರಿಶ. 1040ರ 
ಶಾಸನದಲ್ಲಿ ಜಗದೇಕ ಮಲ್ಲನ ಸಾಮಂತ 
ಆಗಿರುವಂತಹ ಎದೆಯವರಸನನ್ನು ಸಿಂಗನ ಗರುಡಂ 
ಎಂದು ಘಟ್ಟಿಯರಸನನ್ನು ಸಾಮಂತ ಗರುಡ ಎಂದು 
ಶಾಸನದಲ್ಲಿ ಉಲ್ಲೇಖಿಸಿರುವುದು ಕಂಡುಬರುತ್ತದೆ” 
ಈ ಸಂಪ್ರದಾಯ ಯಾವ ರೀತಿಯದ್ದು ಎಂದರೆ 
ರಾಜನು ಸಾವಿನ ಬಳಿಕ ಆ ಧೀಮಂತ ಸೇವಕರು 


ಆತ್ಮಹತ್ಯೆಯನ್ನು ಮಾಡಿಕೊಂಡವರ ವ್ಯಕ್ತಿತ್ವವನ್ನು 
ಸೂಚಿಸುವಂತಹ ಸಂಪ್ರದಾಯವಾಗಿ ಗರುಡ 
ಸಂಪ್ರದಾಯವು ಕಂಡುಬರುತ್ತದೆ. ಗರುಡ 


ಸಂಪ್ರದಾಯದ ಚಿತ್ರವು ಹೊಯ್ದಳರ ಶಾಸನಗಳಲ್ಲಿ 
ಉಲ್ಲೇಖವಾಗಿರುವುದನ್ನು ಕಾಣಬಹುದು. ಗರುಡಕ್ಕೆ 
ಮತ್ತೊಂದು ಹೆಸರು ಎಂದರೆ ಲೆಂಕೆ. ಶಾಸನದಲ್ಲಿ 
“ಕ್ರಿಶ. 1257 ಶಾಸನದಲ್ಲಿ ಹಾಗೂ 1292ರ 
ಶಾಸನದಲ್ಲಿ “ಬೇರೆ ಬೇರೆ ಹೊಯ್ಸಳ ದೊರೆಗಳು 
ಪ್ರಾಣತ್ಯಾಗ ಮಾಡಿದಾಗ ಇಲ್ಲವೇ ಮಡಿದಾಗ ಅವರ 
ಜೊತೆಯಲ್ಲಿಯೇ ಅನೇಕ ಲೆಕ್ಕ ಅಥವಾ ಲೆಂಥಿಯರು 
ಗಜ ಮಸ್ತಕದಲ್ಲಿ ಅನೇಕ ಬಾರಿ ಗರುಡನ ನಪಿ 
ಬಾಸಿಯಂ ಪೊರೈಸದ ಎಂದರೆ ಮಡಿದ ವಿಷಯವು 
ಉಲ್ಲೇಖವಾಗಿರುವುದು ತಿಳಿಯುವುದು.” ಇದು 
ರಾಜನಿಗೋಸ್ಕರ ಅರಮನೆಯ ರಾಣಿಯಿಂದ ಹಿಡಿದು 
ಸೇವಕರು ರಾಜನಿಗೆ ಕೊಡುತ್ತಿದ್ದ ಗೌರವಾರ್ಥವಾಗಿ 
ಈ ಸಂಪ್ರದಾಯವನ್ನು ಮಾಡುತ್ತಿದ್ದರು. ಸೂರ್ಯ 
ಗಹಣದಂದು ಚಿತ್ತ ಪ್ರವೇಶ ಮಾಡುವಂತಹ 
ಸಂಪ್ರದಾಯ ಆಚರಣೆಯು ಸುಮಾರು “ಕ್ರಿ.ಶ.1141ರ 
ಶಾಸನದಲ್ಲಿ. ಸೂರ್ಯಗ್ರಹಣ ದೊರೆಯಾದಂತಹ 
ಕೊಳೆ ತೆಲುಂಗದ ಮಲ್ಲಂ ಸುರಗಣಿಕೆಯ ಸೂರ್ಯ 
ಲೋಕಕ್ಕೆ ಹೋದ ಸೂರ್ಯಾ ಎಂಬ ಉಲ್ಲೇಖವಿದೆ. 
ಇದು ಸೂರ್ಯ ಗ್ರಹಣದ ದಿನ ಜನ ಹೀಗೆ ದೇಹ 
ತ್ಯಾಗ. ಮಾಡುತ್ತಿದ್ದರು. ಎಂಬುದಕ್ಕೆ ಅನೇಕ 
ಉದಾಹರಣೆಗಳುಈ ಶಾಸನದಲ್ಲಿ ತಿಳಿದುಬರುತ್ತದೆ.” 

ಸಿಡಿ ತಲೆ ಎಂಬ ಆಚರಣೆಯನ್ನು ಕುರಿತು ಕ್ರಿ.ಶ. 
1066ರ ಶಾಸನದಲ್ಲಿ ಉಲ್ಲೇಖವಾಗಿದೆ. ಈ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.31-34 33 


This article available at: www.srujani.in 


SRUJANI: Indian Journal of Innovative Research and Development 


ಶಾಸನದಲ್ಲಿ ಸಿಡಿ ಕಲ್ಲನ್ನು ಹೆಸರಿಸಲಾಗಿದೆ ಇದರ 
ಹಿಂದೆ ಒಂದು ಅರಸ ಮನೆತನದ ಕಥೆಯಿದೆ. 
ಮಹಾಸಮಂತ ಅರಸನ ರಾಣಿಯಾದ 
ಮಾಯದೇವಿಯು ಗರ್ಭಿಣಿಯಾಗಿರುತ್ತಾಳೆ. ಆಗ 
ಅವಳು ಗಂಡು ಮಗುವಿಗೆ ಜನನ ನೀಡಬೇಕು 
ಎಂದು ಕೆಲವರ ಇಷ್ಟವಾಗಿರುತ್ತದೆ. 
ಮಾಯಾದೇವಿಯ ಗಂಡನಾದ ಬೊಪ್ಪರಸನ 
ಆಸೆಯೂ ಕೂಡ ಅದೇ ಆಗಿರುವುದರಿಂದ ಅವನು 
ಕೊಂಡಸ ಬಾವಿಯ ಬ್ರಹ್ಮದೇವನಿಗೆ ಸಿಡಿತಲೆಯನ್ನು 
ಕೊಡುವುದಾಗಿ ಬೇಯಕೆಯ ನಾಯಕನು 
ಹರಸಿಕೊಳ್ಳುತ್ತಾನೆ. ಅದೇ ರೀತಿ ರಾಣಿಗೆ ಗಂಡು 
ಮಗು ಜನನವಾಗುತ್ತದೆ. ಹರಕೆಯ ಪ್ರಕಾರ ಸಿಡಿ 
ತಲೆಯನ್ನ ಕೊಡಲು ಸಿದ್ಧನಾಗುತ್ತಾನೆ. ಸಿಡಿ ತಲೆ 


ಎಂದರೆ ಸಿಡಿತಲೆ ಕೊಡಬೇಕಾದ ವ್ಯಕ್ತಿಯು 
ಧ್ಯಾನಭಂಗಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ 
ಜುಟ್ಟಿಗೆ ನೆಲದಲ್ಲಿ ಹೂಳಿದ ಗಳುವೊಂದನ್ನು ಬಾಗಿಸಿ 
ಕಟ್ಟುತ್ತಾರೆ. ಅವನ ತಲೆಯನ್ನು ಇನ್ನೊಬ್ಬನು 
ಕತ್ತಿಯಿಂದ ಹಾರಿಸಿದಾಗ ತಲೆ ಮೇಲಕ್ಕೆ 
ಸಿಡಿಯುತ್ತದೆ. ಇದು ಸಿಡಿತಲೆ ಕೊಡುವ 
ವಿಧಾನವಾಗಿದೆ ಪ್ರಾಣವು ಒಂದೇ ಸಮಯದಲ್ಲಿ 


ಹಾರಿಹೋಗುತ್ತದೆ. ಇವರ ಆ ಭಕ್ತಿಯು ತುಂಬಾ 


ಶ್ರೇಷ್ಠವಾದದ್ದು. 
ಸಮಾರೋಪ 
ಕನಕಗಿರಿ ಪರಿಸರದ ಸಂಪ್ರದಾಯ ಮತ್ತು 
ಆಚರಣೆಗಳ ಹಿನ್ನೆಲೆಯಲ್ಲಿ ಮೇಲಿನ ಎಲ್ಲ 


ಅಂಶಗಳನ್ನು ಗಮನಿಸಿ, ಎಷ್ಟೆಲ್ಲಾ ಸಮಾಜಮುಖಿ 
ಬದಲಾವಣೆಗಳನ್ನು ಗಮನಿಸಬಹುದು. ಧಾರ್ಮಿಕ 
ವಿಧಿ ವಿಧಾನಗಳು ತಮ್ಮ ಮೂಲಸ್ಥಿತಿಯನ್ನು ಬಿಟ್ಟು 


ಬದಲಾದ ವಾತಾವರಣದಲ್ಲಿ ತಮ್ಮ ಮೂಲ 
ಚಿಂತನೆಯಿಂದಲೂ ಕೂಡ ಮಹತ್ತರ 
ಬದಲಾವಣೆಗಳಾಗಿವೆ. ಆಧುನಿಕತೆಯ ಪರಿಣಾಮ 


ದಿಂದ ಮರೆಯಾಗುತ್ತಿರುವ ಸಾಂಸ್ಕೃತಿಕ ಆಚರಣೆಗಳು 
ಮರೆಯಾಗಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಅತಿ 
ಹೆಚ್ಚು ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುತ್ತಿದೆ. 


ಮಹತ್ತರವಾದ ಜನಪದ ನಂಬಿಕೆಗಳು, ಆಚರಣೆಗಳು 


ಮರೆಯಾಗಿ. ಆಧುನಿಕರಣದಿಂದ ಹಲವಾರು 
ತಂತ್ರಜ್ಞಾನಕ್ಕೆ ಬಲಿಯಾಗಿ ಎಲ್ಲವೂ ಕೂಡ 
ಬದಲಾಗುತ್ತಿವೆ. 

ಕೊನೆಟಪ್ಪಣಿ 


ಒಡ 


. ಪರಮಶಿವಯ್ಯ ಜಿ.ಶಂ೦. ಸಮಗ್ರ ಜಾನಪದ ಮತ್ತು 
ಸೃಜನಶೀಲ ಸಾಹಿತ್ಯ ಮಾಲೆ ಪು.ಸಂ.369 


2. ತಾರಿಹಳ್ಳಿ ಹನುಮಂತಪ್ಪ ಕರ್ನಾಟಕದ ಉಗ್ರ 
ಆಚರಣೆಗಳು. ಪು.ಸಂ.63 
3. ಅದೇ. ಪು.ಸಂ. 44 
4. ಅದೇ. ಪು.ಸಂ. 27 
5. ಅದೇ. ಪು.ಸಂ. 28 
6. ಅದೇ. ಪು.ಸಂ. 28 
7. ಅದೇ. ಪು.ಸಂ. 05 
8. ಅದೇ. ಪು.ಸಂ. 07 
9. ರಾಮಚಂದ್ರೇಗೌಡ ಹಶಿ. (1995). ಜಾನಪದ. 


ಪು.ಸಂ. 59 
10. ಅದೇ. ಪು.ಸ೦. 60 
11.ಅದೇ. ಪು.ಸಂ. 63. 
12. ತಾರಿಹಳ್ಳಿ ಹನುಮಂತಪ್ಪ ಪೂರ್ವೋಕ್ತ. ಪು.ಸಂ. 10 
13. ರಾಮಚಂದ್ರೇಗೌಡ ಹಿ.ಶಿ. (1995). ಪೂರ್ವೋಕ್ತ. 
ಪುಟ.ಸ೦ - 36 


ಪರಾಮರ್ಶನ/ಆಕರ ಗ್ರಂಥಗಳು 


* ಹೆಗಡೆ ಎಂ.ಎ. (2016). ಹಿಂದೂ ಸಂಸ್ಕಾರಗಳು. 
ಶಾರದ ಹೆಚ್‌. ವೈ. ಪ್ರಕಾಶನ. 

* ರಾಮಚಂದ್ರೇಗೌಡ ಹಿ.ಶಿ. (1995). 
1995 - ಕುವೆಂಪು ಅಧ್ಯಯನ ಸಂಸ್ಥೆ. 

* ರುದ್ರಮೂರ್ತಿ ಶಾಸ್ತಿ (2012). ಹಿಂದು ರೀತಿ 

ಮೆ 

ನೀತಿಗಳು ಪದ್ಧತಿಗಳು ಮತ್ತು ಆಚರಣೆಗಳು. 
ಐಬಿಎಚ್‌ ಪ್ರಕಾಶನ. 

* ಶಂಕರನಾರಾಯಣ, ತೀ. ನಂ. (1997). 
ಜಾನಪದ ಕೈಪಿಡಿ. ಕನ್ನಡ ಪುಸ್ತಕ ಪ್ರಾಧಿಕಾರ. 

* ವೀರಣ್ಣ ದಂಡೆ. (2004). ಜನಪದ ಕಾವ್ಯ 
ಮೀಮಾಂಸೆ ಹಾಗೂ ವಿಮರ್ಶಾ ಪಸ್ಥಾನಗಳು. 
ಕವಿಮಾರ್ಗ ಪ್ರಕಾಶನ. 


ಜಾನಪದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.31-34 34 


This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 ] R D F 
Development (51118 1)) 
Volume-2 Issue 6, January-February 2024, Pp. 35-38 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಗ್ರಾಮೀಣಾಭಿವೃ ದ್ಧಿಯಲ್ಲಿ ಪುರ (PURA) ಯೋಜನೆಯ ಪಾತ್ರ 


ಡಾ. ಸಂಗನಗೌಡ ಶಿವನಗೌಡ' ಮತ್ತು ವಿಜಯಲಕ್ಷ್ಮೀ ಕಟ್ಟಿ? 
'ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರಕಾರಿ ಪದವಿ ಮಹಾವಿದ್ಯಾಲಯ, ಸಿಂಧನೂರು. 
"ಉಪನ್ಯಾಸಕರು, ಸರಕಾರಿ ಪದವಿ ಮಹಾವಿದ್ಯಾಲಯ, EAS 
Abstract: 
ಪುರ (PRA) ಯೋಜನೆಯು ಭಾರತ ಸರ್ಕಾರವು 2003 ರಲ್ಲಿ ಪ್ರಾರಂಭಿಸಿದ ಸಮಗ ಗ್ರಾಮೀಣ ಅಭಿವೃದ್ಧಿ 
ಕಾರ್ಯಕ್ರಮವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಗ್ರಾಮೀಣ ಪದೇಶಗಳಿಗೆ ನಗರ ಸೌಕರ್ಯಗಳನ್ನು 
ಒದಗಿಸುವುದಾಗಿದೆ. ಪುರ (PURA-Provision of Urban Amenities to Rural Areas) ಯೋಜನೆಯು 
ಗ್ರಾಮೀಣ ಪದೇಶಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಸಲುವಾಗಿ ನಗರ ಪದೇಶದ 
ಮೂಲಸೌಕರ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಗ್ರಾಮೀಣ ಜನರಿಗೆ ಆರ್ಥಿಕ ಅವಕಾಶಗಳನ್ನು 
ಸೃಷ್ಟಿಸಲು ಮತ್ತು ಗಾಮೀಣ-ನಗರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಈ ಕಾರ್ಯಕ್ರಮವನ್ನು 


ಸ್ರ ನಿಸಿ 
ಎನ್ಯಾಸ ಸಗೊಳಿಸಲಾಗಿದೆ. 


Keywords: ಪುರ (PURA), ಗ್ರಾಮೀಣಾಭಿವೃದ್ಧಿ, ಗಾಮೀಣ ಪ್ರದೇಶ, ಮೂಲ ಸೌಕರ್ಯ, ಗುಣಮಟ್ಟದ 
ಜೀವನ. 


ಪೀಠಿಕೆ 

ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾವಲಂಬಿ ಪರಿಸರ ಜ್ಞಾನದ ಮೂಲಸೌಕರ್ಯವು ಶಿಕ್ಷಣ, ಆರೋಗ್ಯ 
ವ್ಯವಸ್ಥೆಯನ್ನು ರೂಪಿಸುವುದು ಪುರ ಯೋಜನೆಯ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಒಳಗೊಂಡಿರುತ್ತದೆ. 
ಮೂಲ ಉದ್ದೇಶವಾಗಿದೆ. ಪ್ರಮುಖವಾಗಿ ಭೌತಿಕ, ಪುರ ಯೋಜನೆಯು 5 ರಿಂದ 1 
ವಿದ್ಯುನ್ಮಾನ ಮತ್ತು ಜ್ಞಾನದ ಮೂಲಸೌಕರ್ಯ- ಈ ಕಿಲೋಮೀಟರ್‌ ವ್ಯಾಪ್ತಿಯಲ್ಲಿರುವ ಗ್ರಾಮ 
ಮೂರು ರೀತಿಯ ಮೂಲಸೌಕರ್ಯಗಳನ್ನು ಸಮೂಹಗಳನ್ನು ಗುರುತಿಸಿ, ಆ ಸಮೂಹಗಳಲ್ಲಿ 
ಒದಗಿಸುವ ಮೂಲಕ ಅಭಿವೃದ್ಧಿ ಸಾಧಿಸಲಾಗುತ್ತದೆ. ಉದ್ಯೋಗವಕಾಶ ಹಾಗೂ ಹೂಡಿಕೆಗಳನ್ನು ಸೃಷ್ಟಿಸುವ 
ಭೌತಿಕ. ಮೂಲಸೌಕರ್ಯವು ರಸ್ತೆಗಳು, ನೀರು ಸಲುವಾಗಿ ಗ್ರಾಮೀಣ ಪ್ರದೇಶಗಳ ಸಮೂಹಗಳನ್ನು 
ಸರಬರಾಜು, ನೈರ್ಮಲ್ಯ ಸೌಲಭ್ಯಗಳು ಮತ್ತು ಗುರುತಿಸಿದೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ 
ವಿದ್ಯುದ್ದೀಕರಣಗಳನ್ನು ಒಳಗೊಂಡಿದೆ. ಎಲೆಕ್ಟ್ರಾನಿಕ್‌ ಮತ್ತು ಹೂಡಿಕೆಯನ್ನು ಆಕರ್ಷಿಸುವ ಉದ್ದೇಶದಿಂದ 
ಮೂಲ ಸೌಕರ್ಯವು ದೂರಸಂಪರ್ಕ ಸೌಲಭ್ಯಗಳು ಈ ಕ್ಷಸ್ಪರ್‌ಗಳನ್ನು ಆರ್ಥಿಕ ಕೇಂದ್ರಗಳಾಗಿ 
ಮತ್ತು ಇಂಟರ್ನೆಟ್‌ ಸಂಪರ್ಕವನ್ನು ಒಳಗೊಂಡಿದೆ. ಅಭಿವೃದ್ಧಿಪಡಿಸಲಾಗುತ್ತದೆ... ಈ  ಕ್ಷಸ್ತರ್‌ಗಳನ್ನು 


Please cite this article as: ಸಂಗನಗೌಡ ಶಿವನಗೌಡ & ವಿಜಯಲಕ್ಷ್ಮೀ ಕಟ್ಟ. (2024). ಗ್ರಾಮೀಣಾಭಿವೃದ್ಧಿಯಲ್ಲಿ ಪುರ (PURA) 
ಯೋಜನೆಯ ಪಾತ್ರ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ೦3 ಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 26 35-38. 


SRUJANI: Indian Journal of Innovative Research and Development 


ಅಭಿವೃದ್ಧಿಪಡಿಸಲು ಖಾಸಗಿ ವಲಯದ ಕಂಪನಿಗಳು, 
ಎನ್‌ಜಿಒಗಳು ಮತ್ತು ಸ್ಥಳೀಯ ಸಮುದಾಯಗಳು 
ಸೇರಿದಂತೆ ವಿವಿಧ ಪಾಲುದಾರರೊಂದಿಗೆ ಸರ್ಕಾರವು 


ಕೆಲಸ ಮಾಡುತ್ತದೆ. 
PURA ಯೋಜನೆಯು ಮೂರು ಘಟಕಗಳನ್ನು 
ಹೊಂದಿದೆ, ಅವುಗಳೆಂದರೆ, ಭೌತಿಕ ಸಂಪರ್ಕ, 
ಸಂಪರ್ಕ. 


ಎಲೆಕ್ಟ್ರಾನಿಕ್‌ ಸಂಪರ್ಕ ಮತ್ತು ಜ್ಞಾನ 
ಭೌತಿಕ ಸಂಪರ್ಕವು ರಸ್ತೆಗಳು, ಸೇತುವೆಗಳು ಮತ್ತು 
ಇತರ ಮೂಲಭೂತ ಮೂಲಸೌಕರ್ಯಗಳ 
ನಿರ್ಮಾಣವನ್ನು ಒಳಗೊಂಡಿದೆ. ಎಲೆಕ್ಟ್ರಾನಿಕ್‌ 
ಸಂಪರ್ಕವು ಇಂಟರ್ನೆಟ್‌ ಸಂಪರ್ಕ ಮತ್ತು 
ದೂರಸಂಪರ್ಕ ಸೌಲಭ್ಯಗಳನ್ನು ಒದಗಿಸುವುದನ್ನು 
ಒಳಗೊಂಡಿರುತ್ತದೆ. ಜ್ಞಾನದ ಸಂಪರ್ಕವು ಶಿಕ್ಷಣ, 
ಆರೋಗ್ಯ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ 
ಗಳನ್ನು ಒಳಗೊಂಡಿದೆ. 

ಈ ಯೋಜನೆಯು ಗ್ರಾಮೀಣ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ 
ಮತ್ತು ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ 
ಯಶಸ್ವಿಯಾಗಿದೆ. ಪುರ ಯೋಜನೆಯಿಂದಾಗಿ ಅನೇಕ 
ಗ್ರಾಮೀಣ ಪ್ರದೇಶಗಳು ತಮ್ಮ ಜೀವನಮಟ್ಟದಲ್ಲಿ 
ಸುಧಾರಣೆ ಕಂಡಿವೆ. ಈ ಕಾರ್ಯಕ್ರಮವು ಗ್ರಾಮೀಣ 
ಪ್ರದೇಶಗಳಲ್ಲಿ ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುವ 
ಮೂಲಕ ಗ್ರಾಮೀಣ-ನಗರ ಪ್ರದೇಶಗಳ ನಡುವಿನ 
ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. 

ಪುರ ಯೋಜನೆಯನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ 


ಪ್ರದೇಶಗಳಿಗೆ 


ಕಾರ್ಯಕ್ರಮದ (UNDP) ಯಶಸ್ವಿ ಗ್ರಾಮೀಣ 
ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ 
ಸೇರಿಸಲಾಗಿದೆ. ಈ ಯೋಜನೆಯು ಚೀನಾ 


ಸೇರಿದಂತೆ ಇತರ ದೇಶಗಳಿಂದ ಮೆಚ್ಚುಗೆ ಪಡೆದಿದೆ. 

ಗ್ರಾಮೀಣಾಭಿವೃದ್ಧಿ ಮತ್ತು ಪುರ ಯೋಜನೆ 
ಗ್ರಾಮೀಣಾಭಿವೃದ್ಧಿ ಎಂದರೆ ಕೇವಲ ಕೃಷಿಯ 

ಅಭಿವೃದ್ಧಿ ಮಾತ್ರವಾಗಿರದೆ ಗ್ರಾಮ ಸಮುದಾಯದ 


ಕೈಗೊಳ್ಳಲಾದ ಯೋಜಿತ ಕಾರ್ಯಕ್ರಮಗಳ 
ಪರಿಕಲ್ಪನೆಯಾಗಿದೆ. ಯಾವುದೇ ದೇಶದ ಸಮಗ್ರ 
ಅಭಿವೃದ್ಧಿಯನ್ನು ಕೇವಲ ರಾಷ್ಟ್ರೀಯ ಆದಾಯ 
ಇಲ್ಲವೇ ವಿಜ್ಞಾನ-ತಂತ್ರಜ್ಞಾನಗಳ ಅಭಿವೃದ್ಧಿಯಿಂದ 
ಮಾತ್ರ ಅಳೆಯಲಾಗದು. ಬದಲಿಗೆ 
ರಾಷ್ಟ್ರವೊಂದರಲ್ಲಿರುವ ಜನರ ಅಭಿವೃದ್ಧಿ ಮಟ್ಟ 
ಮತ್ತು ಜನರ ಜೀವನಮಟ್ಟವನ್ನು ಕೂಡ 
ಪರಿಗಣಿಸಬೇಕಿದೆ. ಭಾರತ ಸರ್ಕಾರ ಮತ್ತು ರಾಜ್ಯ 
ಸರ್ಕಾರಗಳು ಸ್ವಾತಂತ್ರ್ಯ ಬಂದಾಗಿನಿಂದಲೂ ವಿವಧ 
ರೀತಿಯ ನಾವೀನ್ಯ ಗ್ರಾಮೀಣಾಭಿವೃದ್ಧಿ 
ಯೋಜನೆಗಳನ್ನು ಅನಿಷ್ಠಾನಕ್ಕೆ ತರುತ್ತಲಿದ್ದು, 
ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಿರೀಕ್ಷಿಸಿದ ಪ್ರಮಾಣದಲ್ಲಿ 
ಅಲ್ಲದಿದ್ದರೂ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. 
ಗ್ರಾಮೀಣ ಪ್ರದೇಶಗಳಿಗೆ ನಗರ ಸೌಲಭ್ಯ ನೀಡಿಕೆ 
ಯೋಜನೆ (PURA) 

ಪುರ ಯೋಜನೆಯು ಮಾಜಿ ರಾಷ್ಟಪತಿ ಹಾಗೂ 
ಭಾರತೀಯ ಹೆಮ್ಮೆಯ ವಿಜ್ಞಾನಿ ಡಾ. ಎ.ಪಿ.ಜೆ 
ಅಬ್ಬುಲ್‌ ಕಲಾ೦ ಅವರ ಪರಿಕಲ್ಪನೆಯಾಗಿದೆ. ಹಳ್ಳಿಗಳ 
ದೇಶವಾಗಿರುವ ಭಾರತದಲ್ಲಿ ಹಳ್ಳಿಗಳು ಹಾಗೂ 


ನಗರಗಳ ನಡುವೆ ಇರುವ ಅಂತರವನ್ನು 
ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಈ ಯೋಜನೆ 
ಅವಶ್ಯಕವಾಗಿದೆ ಎಂದು ಹೇಳಿದ್ದರು. 
ಡಾ.ಎ.ಪಿ.ಜೆ.ಅಬ್ಬುಲ್‌ ಕಲಾಂ ಅವರು 2003ರ 


ಗಣರಾಜ್ಯೋತ್ಸವದಂದು... ಈ ಯೋಜನೆಯನ್ನು 
ಪ್ರಸ್ತಾಪಿಸಿದರು. ಈ ಯೋಜನೆಯ ಮಹತ್ವವನ್ನು 
ಮನಗಂಡ ಆಗಿನ ಪ್ರಧಾನಿ ಶ್ರೀ ಅಟಲ್‌ ಬಿಹಾರಿ 
ವಾಜಪೇಯಿ ಯವರು 2003ರ ಸ್ವಾತಂತ್ರ್ಯ 
ದಿನಾಚರಣೆಯಂದು ತಮ್ಮ ಭಾಷಣದಲ್ಲಿ ಈ 
ಯೋಜನೆಯನ್ನು ಪ್ರಸ್ತಾಪ ಮಾಡಿ, ದಿನಾಂಕ 1-3- 
2004 ರಂದು ಜಾರಿಗೆ ತಂದರು. ಕೇಂದ್ರ 
ಗ್ರಾಮೀಣಾಭಿವೃದ್ಧಿ ಸಚಿವಾಲಯ (MORD) 
ಮೂರು ವರ್ಷಗಳವರೆಗೆ (2004-05 ರಿಂದ 


ಸರ್ವಾಂಗೀಣ  ಅಭಿವೃದ್ಧಿಯಾಗಿರುತ್ತದೆ. ಇದು 2006-07) ಪ್ರಾಯೋಗಿಕ ಆಧಾರದ ಮೇಲೆ ಏಳು 
ಗ್ರಾಮಸ್ಥರ ಜೀವನ ಮಟ್ಟವನ್ನು ಸುಧಾರಿಸಲು 

ಛ (0) ೩ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 35-38 36 


This article available at: www.srujani.in 


SRUJANI: Indian Journal of Innovative Research and Development 


ಕಸರ್‌ಗಳಲ್ಲಿ ಜಾರಿಗೆ 
ತರಲಾಯಿತು. 

ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ 
ಅವಧಿಯಲ್ಲಿ, ಏಷ್ಯನ್‌ ಡೆವಲಪ್‌ಮೆಂಟ್‌ ಬ್ಯಾಂಕ್‌ 


ಮತ್ತು ಆರ್ಥಿಕ ವ್ಯವಹಾರಗಳ ಇಲಾಖೆಯ 


ಈ ಯೋಜನೆಯನ್ನು 


ಬೆಂಬಲದೊಂದಿಗೆ ಪುರ ಯೋಜನೆಯನ್ನು ಕೇಂದ್ರ 
ಯೋಜನೆಯಾಗಿ ಕೇಂದ್ರ 

ಸಚಿವಾಲಯ ಗ್ರಾಮ 
ಮತ್ತು ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವ (PPP) ಮಾದರಿಯಡಿಯಲ್ಲಿ ಈ 
ಯೋಜನೆಯನ್ನು ಜಾರಿಗೊಳಿಸಿತು. 
ಪುರ ಯೋಜನೆಯ ರೂಪರೇಷಗಳು 

ಪುರ ಯೋಜನೆಯನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಭೌಗೋಳಿ 
ಪರಿಸರಕ್ಕನುಗುಣವಾಗಿ ನಾಲ್ಕು ವಿಭಾಗಗಳನ್ನಾಗಿ 
ವಿಂಗಡಿಸಿಕೊಳ್ಳಲಾಯಿತು. ಅವುಗಳೆಂದರೆ ಸಮತಟ್ಟಿನ 
ಭೂಭಾಗ, ಗುಡ್ಡಗಾಡಿನ ಭೂಭಾಗ, ಕರಾವಳಿ 
ಪ್ರದೇಶ ಮತ್ತು ಮರುಭೂಮಿ ಭೂಭಾಗ. ಸಮತಟ್ಟಿನ 
ಭೂಭಾಗ ಹಾಗೂ ಕರಾವಳಿ ಭೂಭಾಗಗಳಲ್ಲಿ 
ಕೈಗೆತ್ತಿಕೊಳ್ಳಬಹುದಾದ ಪುರ ಯೋಜನೆಯು 
20,000 ರಿಂದ 50,000 ಜನಸಂಖ್ಯೆಯಿಂದ 
ಕೂಡಿದ ಮತ್ತು 20 ರಿಂದ 30 
ಗಾಮಗಳನ್ನೊಳಗೊಂಡ ಗುಂಪುಗಳನ್ನು 
ಒಳಗೊಂಡಿರುತ್ತದೆ. ಅದೇ ರೀತಿ ಗುಡ್ಡಗಾಡಿನ 
ಭೂಭಾಗ ಹಾಗೂ ಮರುಭೂಮಿ ಭೂಭಾಗಗಳ 
ಪುರ ಯೋಜನೆಯು 7500 ರಿಂದ 15000 
ಜನರನ್ನು ಒಳಗೊಂಡ ಮತ್ತು 30 ರಿಂದ 50 
ಗ್ರಾಮಗಳಿಂದ ಕೂಡಿದ ಹಳ್ಳಿ ಗುಂಪು ಪ್ರದೇಶವನ್ನು 
ಹೊಂದಿರುತ್ತದೆ. 
ಪುರ ಯೋಜನೆಯ ಉದ್ದೇಶ ಹಾಗೂ ಸಾಧನೆ 

ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಸೌಕರ್ಯಗಳು 
ಮತ್ತು ಜೀವನೋಪಾಯದ ಅವಕಾಶಗಳನ್ನು 
ಒದಗಿಸುವುದರ ಗ್ರಾಮ ಮತ್ತು ನಗರಗಳ ನಡುವಿನ 
ಅಂತರವನ್ನು ಕಡಿಮೆ ಮಾಡುವುದು, ನಗರಗಳಲ್ಲಿ 


ಸರ್ಕಾರದ 
ಗ್ರಾಮೀಣಾಭಿವೃದ್ಧಿ 
ಪಂಚಾಯತ್‌ಗಳು 


ಲಭ್ಯವಿರುವ ಹಲವಾರು ಬಗೆಯ ಆಧುನಿಕ 
ಸೌಲಭ್ಯಗಳನ್ನು ಹಳ್ಳಿಗಳಿಗೆ ವಿಸ್ತರಿಸಿ ಹಳ್ಳಿ ಮತ್ತು 
ನಗರಗಳ ಅಂತರ ಕಡಿಮೆಗೊಳಿಸುವುದು, 
ರಸ್ತೆ ಸಾರಿಗೆ, ವಿದ್ಯುತ್‌ ಸಂಪರ್ಕ, ಉತ್ತಮ 


ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಮಾರುಕಟ್ಟೆ 
ಜೋಡಣೆ, ದೂರ ಸಂಪರ್ಕ ಮತ್ತು ಅಂತರಜಾಲ 
ಮಾಹಿತಿ ತಂತ್ರಜ್ಞಾನ ಸೇವೆಯನ್ನು ಒದಗಿಸುವುದು, 
ತರಬೇತಿ ನೀಡುವ ಸಂಸ್ಥೆಗಳಿಗೆ 
ಸೌಲಭ್ಯಗಳನ್ನು ಒದಗಿಸುವುದು, ಶುದ್ಧ 
ಘಟಕವನ್ನು ಸ್ಥಾಪಿಸುವುದು. ಎದ್ಯಾಸಂಸ್ಥೆಗಳನ್ನು 
ಉನ್ನತಿಕರಿಸುವುದು, ಆರೋಗ್ಯ ಸೌಲಭ್ಯಗಳನ್ನು 
ಕೂಡ ಮೇಲ್ಮಟ್ಟಕ್ಕೆ ಎತ್ತರಿಸುವುದು, ನೀರು ಮತ್ತು 
ಒಳಚರಂಡಿ, ಗ್ರಾಮದ ಬೀದಿಗಳ ನಿರ್ಮಾಣ ಮತ್ತು 
ನಿರ್ವಹಣೆ, ಒಳಚರಂಡಿ, ಘನ ತ್ಯಾಜ್ಯ ನಿರ್ವಹಣೆ, 
ಕೌಶಲ್ಯ ಅಭಿವೃದ್ಧಿ ಯೋಜನೆ ಮತ್ತು ಆರ್ಥಿಕ 
ಚಟುವಟಿಕೆಗಳ ಅಭಿವೃದ್ಧಿ ಸಾಧಿಸುವುದು ಈ 
ಯೋಜನೆಯ ಉದ್ದೇಶವಾಗಿದೆ. 
ಮೂಲ ಸೌಕರ್ಯ ಒದಗಿಸುವ ರೀತಿ (MoRD 
ಯೋಜನೆಗಳ ಅಡಿಯಲ್ಲಿ) 

ಈಗಾಗಲೇ ಅಸ್ತಿತ್ವದಲ್ಲಿರುವ ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಿ ಯೋಜನೆಗಳ ಆಧಾರದಲ್ಲಿ ಗುರುತಿಸಲ್ಪಟ್ಟ 
ಹಳ್ಳಿಗಳಿಗೆ ಹಲವಾರು ಬಗೆಯ ಯೋಜನೆಯನ್ನು 
ಗುರುತಿಸಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಲಾಗಿದೆ. 
ಸ್ವರ್ಣಜಯಂತಿ ಗ್ರಾಮ ಸ್ವರೋಜ್ಗಾರ್‌ 
ಯೋಜನೆಯಂತಹ ಯೋಜನೆಗಳನ್ನು ಹಳ್ಳಿ 
ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗಾವಕಾಶಗಳನ್ನು 
ಕಲ್ಪಿಸಲು ಬಳಸಿಕೊಳ್ಳಬಹುದಾಗಿದೆ. 


2001ರ ಜನಗಣತಿಯಂತೆ ದೇಶಾದ್ಯಂತ ಇರುವ 
593 ಜಿಲ್ಲೆಗಳಲ್ಲಿ 5 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ 
ಜಿಲ್ಲಾ ಕೇಂದ್ರಗಳನ್ನು ಹಾಗೂ ಗೋವಾ ಸಹಿತ ಎಲ್ಲಾ 
ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿ, 
ಬೃಹತ್‌ ನಗರಗಳಿಗೆ ಸಮೀಪವಿರುವ 3 ಜಿಲ್ಲೆಗಳನ್ನು 
ಬಿಟ್ಟು ಮಿಕ್ಕುಳಿದ 505 ಜಿಲ್ಲೆಗಳಲ್ಲಿ ಈ 
ಯೋಜನೆಯಡಿ ಸೌಲಭ್ಯ ಕಲ್ಪಿಸಲು ಅವಕಾಶವಿದೆ. 


ಸೇವಾ 
ನೀರಿನ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 35-38 37 


This article available at: www.srujani.in 


SRUJANI: Indian Journal of Innovative Research and Development 


ಈ ಯೋಜನೆಯಡಿ ಮುಖ್ಯವಾಗಿ ನೀರು, ವಿದ್ಯುತ್‌, 
ರಸ್ತೆ, ಶಾಲೆ, ದೂರವಾಣಿ ಸೇರಿದಂತೆ ಮೂಲಭೂತ 
ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಗಮನ 
ಗಮನಹರಿಸಲಾಗುವುದು. ಪ್ರತಿ ಗ್ರಾಮಕ್ಕೂ 1 ಕೋಟಿ 
ರುಪಾಯಿಗಳನ್ನು ಖರ್ಚು ಮಾಡಲು 
ಉದ್ದೇಶಿಸಲಾಗಿತ್ತು 

ಪುರ ಯೋಜನೆಯ ವಿಶೇಷತೆಗಳು 


ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಗ್ರಾಮ 
ಪಂಚಾಯತ್‌ಗಳು ಮತ್ತು ಖಾಸಗಿ ವಲಯದ 


ಪಾಲುದಾರರ ನಡುವಿನ PPP ಚೌಕಟ್ಟಿನ ಅಡಿಯಲ್ಲಿ 
ಯೋಜನೆಯ ಉದ್ದೇಶಗಳನ್ನು ಸಾಧಿಸಲಾಗುತ್ತದೆ. 
ಈ ಯೋಜನೆಯು ಕೇಂದ್ರ ವಲಯದ 
ಯೋಜನೆಯಾಗಿದೆ. ಖಾಸಗಿ ವಲಯವು ಆರ್ಥಿಕ 
ಕಾರ್ಯಸಾಧ್ಯತೆಯ ಪರಿಗಣನೆಯ ಮೇಲೆ 
ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತದೆ. ಒಟ್ಟಾರೆ 
ಈ ಯೋಜನೆಯನ್ನು ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ 


ಅನುಕೂಲವಾಗುಂತೆ ವಿನ್ಯಾಸಗೊಳಿಸಲಾಗಿತ್ತು. 
ನಂತರ 202 ರಂದು. ಪುರ ಯೋಜನೆ 
ಪುನರ್‌ರಚಿಸಿ ಪ್ರಾರಂಭಿಸಲಾಯಿತು. ಇದು 
ಪ್ರಮುಖವಾಗಿ ನೀರು ಸರಬರಾಜು, ನೈರ್ಮಲ್ಯ 
ಮತ್ತು ಭೌತಿಕ ಮೂಲಸೌಕರ್ಯಗಳತ್ತ ಗಮನ 
ಹರಿಸಲು ಒತ್ತು ನೀಡಲಾಯಿತು. 

ಉಪಸಂಹಾರ 

ಪುರ ಯೋಜನೆಯು ವಿನೂತನ 
ಕಾರ್ಯಕ್ರಮವಾಗಿದ್ದು, ಗ್ರಾಮೀಣ ಪ್ರದೇಶಗಳಿಗೆ 
ಮೂಲಭೂತ ಸೌಕರ್ಯಗಳು ಮತ್ತು 
ಮೂಲಸೌಕರ್ಯಗಳನ್ನು ಒದಗಿಸಲು ಸಹಾಯ 


ಮಾಡಿದೆ. ಇದು ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸಿದೆ 
ಮತ್ತು ಗ್ರಾಮೀಣ-ನಗರ ವಿಭಜನೆಯನ್ನು ಕಡಿಮೆ 
ಮಾಡಲು ಸಹಾಯ ಮಾಡಿದೆ. ಈ ಕಾರ್ಯಕ್ರಮವು 
ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಜೀವನದ 
ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗಿದೆ 
ಮತ್ತು ಅಂತರರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿದೆ. 


ಪುರ ಯೋಜನೆಯು ಭಾರತಕ್ಕೆ ಅ೦ತರ್ಗತ ಮತ್ತು 
ಸುಸ್ಥಿರ ಭವಿಷ್ಯವನ್ನು ರಚಿಸುವ ಪ್ರಮುಖ 
ಹೆಜ್ಜೆಯಾಗಿದೆ. 
ಪರಾಮರ್ಶನ ಗಂಥಗಳು 
* ಬೈರಪ್ಪ ಕೆ. (1992). ಗ್ರಾಮೀಣ ಸಮಾಜಶಾಸ್ತ್ರ. 
ಸುರೇಶ್‌ ಪಬ್ಲಿಕೇಷನ್‌. 


ರಾಜಶೇಖರ್‌ ಎಸ್‌. (2013). ಗ್ರಾಮೀಣ 
ಸಮಾಜಶಾಸ್ತ್ರ. ಮೈಸೂರು ಬುಕ್‌ಹೌಸ್‌. 

ಮೆ 
Acharya, M. (2022, September 30). 


PURA Scheme: Launch Year, 
Objectives, features, Amenities 


provided. Cleartax. 
https://cleartax.in/s/pura-scheme 
Kakati, ೧. K. (2021). APJ Abdul Kalam 
& Srijan Pal Singh, Target 3 Billion 
(PURA: Innovative Solutions towards 
Sustainable Development). Journal of 
Land and Rural Studies, 92), 368-371. 
https://doi.org/10.1177/2321024921100 
5246 

PURA Strategy — an initiative for rural 


development. (n.d.). 
https://ictconnect.in/General/Article.asp 
x7articletitle=PURA%20Strategy%20% 
E2%80%93%R20AN%20nitiativeRP20fo 
1% 20Rural%20 Development 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 35-38 38 


This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 ] R D F 
Development (SUIRD) 
Volume-2 Issue 6, January-February 2024, Pp. 39-42 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ನಿಪ್ಪಾಣಿಕರ ದೇಸಗತಿ: ಒಂದು ಅಧ್ಯಯನ 


ಡಾ. ವಿಜಯಮಾಲಾ ನಾಗನೂರಿ 
ಕನ್ನಡ ಉಪನ್ಯಾಸಕರು, ಎಸ್‌.ಎಸ್‌ ಕಲಾ ಹಾಗೂ ಟಿ.ಪಿ. ವಿಜ್ಞಾನ ಮಹಾವಿದ್ಯಾಲಯ, ಸಂಕೇಶ್ವರ. 


Abstract: 
ಡೆಕ್ಕನ್ನಿನ ಇತಿಹಾಸದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳು ಮಹತ್ವದ ಕೊಡುಗೆಯನ್ನು ನೀಡಿವೆ. 17ನೇ 


ಶತಮಾನದ ಉತ್ತರಾರ್ಧದಲ್ಲಿ ವೈಭವಯುತವಾದ ರಾಜ ಮನೆತನಗಳು (ದೇಸಗತಿಗಳು ತಮ್ಮದೇ ಆದ 
ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬೆಳಗಾವಿ ಜಿಲ್ಲೆಯ ಇತಿಹಾಸದಲ್ಲಿ ನಿಪ್ಪಾಣಿಕರ ದೇಸಗತಿಯು ತನ್ನದೇ ಆದ 
ಮಾನ್ಕತೆಯನ್ನು ಪಡೆದುಕೊ೦ಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ದೇಸಗತಿಗಳು ಕರ್ನಾಟಕ ಹಾಗೂ 
ಮಹಾರಾಷ್ಟ್ರ ರಾಜ್ಯಗಳ ಈಗಿನ ರಾಜಕೀಯ ಸೀಮೆಗಳ ಗಡಿ ಪದೇಶವಾಗಿದೆ. ಸದ್ಯ ಈಗ ಕರ್ನಾಟಕದಲ್ಲಿ 
ಉಳಿದುಕೊಂಡಿವೆ ಇವು ಪೇಶ್ವೆಗಳು, ಆದಿಲ್‌ಶಾಹಿಗಳು ಹಾಗೂ ಮರಾಠಾ ಸಾಮ್ರಾಟರು ಆಳಿದ 
ಪ್ರದೇಶಗಳಾಗಿವೆ. ಹೀಗಾಗಿ ಮರಾಠಿ, ಉರ್ದು ಕನ್ನಡ ಈ ಪ್ರದೇಶ ಸ್ಥಳೀಯ ಭಾಷೆಗಳಾಗಿವೆ. ಪಸ್ತುತ 
ಲೇಖನದಲ್ಲಿ ನಿಪ್ಪಾಣಿಕರ ದೇಸಗತಿಯ ಬಗ್ಗೆ ಅಧ್ವಯನ ಮಾಡಲಾಗಿದೆ. 


Keywords: ಕರ್ನಾಟಕ ಇತಿಹಾಸ, ಮಹಾರಾಷ್ಟ್ರ. ನಿಪ್ಪಾಣಿಕರ ದೇಸಗತಿಗಳು, ಬೆಳಗಾವಿ, ಗಡಿ ಪ್ರದೇಶ. 


ಪೀಠಿಕೆ 

ಉತ್ತರ ಭಾರತದಲ್ಲಿ ಮರಾಠಾ ಸರದಾರರಾದ ವಿಕ್ರಮಾಧಿತ್ಯನ ವಂಶದವರಾಗಿದ್ದಾರೆ. ಇವರು ದಕ್ಷಿಣ 
ಹೊಳಕರ, ಗಾಯಕವಾಡ, ಪವಾರ (ಸಿಂಧ ಭಾರತಕ್ಕೆ ಬಂದು ಫಾಲಟನ್‌ ಬಳಿ ರಾಜ್ಯ ಸ್ಥಾಪನೆ 
ಮುಂತಾದ ಸರದಾರರು ತಮ್ಮ ಶೌರ್ಯ ಹಾಗೂ ಮಾಡಿ ನಂತರ ನಿಂಬಾಳಕರ ಎಂದು ಹೆಸರು 
ಕತೃತ್ವ ಶಕ್ತಿಗಳಿಂದ ತಮ್ಮ ತಮ್ಮ ಸಂಸ್ಥಾನಗಳನ್ನು ಪಡೆದು ನಿಪ್ಪಾಣಿಯಲ್ಲಿ ತಮ್ಮ ನೆಲೆಯನ್ನು 
ಸ್ಥಾಪಸಿ ವಿಸ್ತರಿಸಿ, ಆಳಿದರಲ್ಲದೇ ಅತಿ ದಕ್ಷ ಸ್ಥಾಪಿಸಿದರು. ನಿಪ್ಪಾಣಿ ಐತಿಹಾಸಿಕವಾಗಿ ವೈಭವವನ್ನು 
ಆಡಳಿತಗಾರರೆಂದು ಹೆಸರು ಪಡೆದರು. ದಕ್ಷಿಣ ಹೊಂದಿರುವ ಪಟ್ಟಣವಾಗಿದ್ದು, ಇದು ಕರ್ನಾಟಕ 
ಭಾರತದಲ್ಲಿ ಪಟವರ್ಧನ, ಘೋರ್ಪಡೆ, ಭಾವೆ, ಮತ್ತು ಮಹಾರಾಷ್ಟದ ಗಡಿಪುದೇಶವಾಗಿದೆ. 
ದೇಸಾಯಿ ಇತ್ಯಾದಿ ಮರಾಠಾ ಸಂಸ್ಥಾಪಕರು, ತಮ್ಮ ನಿಪ್ಪಾಣಿಕರ ದೇಸಗತಿಯು ಸುಮಾರು 500 
ಸುತ್ತಲಿನ ಪ್ರಾಂತ್ಯಗಳನ್ನು ಜಯಿಸಿ ಮರಾಠಾ ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮೊದಲು 
ಆಡಳಿತವನ್ನು ಶ್ರೀಮಂತಗೊಳಿಸಿದರು. ಇವರು ಉಜ್ಜಯಿಣಿಯ ನಿಂಬಸ (ನಿಂಬಳ)ಗಳ 
ಸುತ್ತಲಿನ ಪ್ರದೇಶದಲ್ಲಿ ನೆಲೆ ನಿಂತಿದ್ದರು. ಅದಕ್ಕೆ ಈ 
ವಂಶಕ್ಕೆ ನಿಂಬಾಳಕರ ಎಂಬ ಹೆಸರು ಬಂದಿದೆ. 
ಬಿಜಾಪೂರದ ಆದಿಲ್‌ ಶಾಹ್‌ ಇವರ 


ನಿಪ್ಪಾಣಿಕರ ದೇಸಗತಿ ಅಥವಾ ್ಹನಿಪ್ಪಾಣಿ 
ಸರಕಾರವೆಂದು ಹೆಸರು ಪಡೆದ ನಿಪ್ಪಾಣಿಯ ರಾಜ 
ವಂಶವು ಮೂಲತಃ ಮಧ್ಯಭಾರತದ ಉಜ್ಜಯಿನಿಯ 
Please cite this article as: ವಿಜಯಮಾಲಾ ನಾಗನೂರಿ. (2024). ನಿಪ್ಪಾಣಿಕರ ದೇಸಗತಿ: ಒಂದು ಅಧ್ಯಯನ. ಸೃಜನಿ: ಇಂಡಿಯನ್‌ ಜರ್ನಲ್‌ 
ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 39-42. 


SRUJANI: Indian Journal of Innovative Research and Development 


ಸಾಮರ್ಥ್ಯವನ್ನು ಗಮನಿಸಿ ಇವರನ್ನು ಬಿಜಾಪುರಕ್ಕೆ 
ಕರೆದೊಯ್ದನು. ಅಲ್ಲಿ ಶ್ರೀ ಸಿದೂಜಿರಾವ್‌ ಅಪ್ರಾ 
ದೇಸಾಯಿ ಅವರನ್ನು 100 ಕುದುರೆಗಳ 
ಮುಖ್ಯಸ್ಥನನ್ನಾಗಿ ಮಾಡಿದನು. ನಂತರ ಇವರು 
ಆದಿಲ್‌ ಶಾಹ್‌ನಿಂದ ದೇಸಗತಿ ಪಟ್ಟ ಪಡೆದು 
ನಿಪ್ಪಾಣಿಯಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸಿದರು. 
ಬೆಂಗಳೂರು-ಪುಣೆಯ ರಾಷ್ಟ್ರೀಯ ಹೆದ್ದಾರಿಯ 


ಮಧ್ಯಭಾಗದಲ್ಲಿ ಬರುವ ನಿಪ್ಲಾಣಿಯವಾಡೆಯ 
(ನಿಪ್ಪಾಣಿಕರ ಸರಕಾರ) ವಂಶಸ್ಥರು ಮೂಲತಃ 
ನಿಪ್ಲಾಣಿ ಹತ್ತಿರ ಬರುವ ಬೆಡಕಿಹಾಳದ ನಣದಿ 
ಗ್ರಾಮದವರು ನಣದಿ ದೇಶಾಯಿಗಳು, 
ದೇಶಮುಖರು, ದೇಶಪಾಂಡೆ ಎಂಬ ಅಡ್ಡ 


ಹೆಸರಿನಿಂದ ಕರೆಯಲ್ಪಡುವವರಾಗಿದ್ದರು. ಅವರನ್ನು 
ನಣದಿ ಸರಕಾರ ಎಂಬುದಾಗಿ ಕರೆಯುತ್ತಿದ್ದರು. ಅಲ್ಲಿ 


ಪ್ರಮುಖವಾಗಿ ಅತಿ ಅಪೇಕ್ಷೇಯ ಧೀಮಂತ 
ಪರಾಕ್ರಮಿ, ವೀರರುಗಳು ತಮ್ಮದೇ ಆದ 
ಇತಿಹಾಸವನ್ನು ಹೊಂದಿದ್ದಾರೆ. ಮರಾಠರ 


ಇತಿಹಾಸದಲ್ಲಿ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದು 
ತಮ್ಮ ಶೌರ್ಯದಿಂದ ಪ್ರಾಂತ್ಯಗಳನ್ನು ಗೆದ್ದು ತಮ್ಮ 
ಜಹಗೀರ್‌ಗಳನ್ನು ನಿರ್ಮಿಸಿದ ಎಲ್ಲ ಶ್ರೇಷ್ಠ 
ಕುಟುಂಬಗಳಲ್ಲಿ ನಿಪ್ಪಾನಿಕರ ಪೂರ್ವಜರು ಬಹಳ 
ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. 

ನಿಪ್ಪಾಣಿ ವಾಡೆಯ ಕುರಿತು ಹೇಳುವುದಾದರೆ 
King among Wada’s ಇದು ಪುಣೆಯ 
ಶನಿವಾರ ವಾಡೆಯನ್ನು ಹೋಲುತ್ತದೆ. ನಿಪ್ಪಾಣಿ 
ವಾಡೆಯು ಸಹ-ಕಲೆ, ಸಂಸ್ಕೃತಿ, ಸಾಹಿತ್ಯ, ನ್ಯಾಯ 
ಆಡಳಿತ, ವಾಸ್ತು, ಶಿಕ್ಷಣ ಇತ್ಯಾದಿಗಳಿಗೂ ತಮ್ಮನ್ನು 
ತಾವು ಮೀಸಲಿರಿಸಿಕೊಂಡಿದ್ದಾರೆ. ಅತಿ ಚಿಕ್ಕ ಪುಟ್ಟ 


ಒಂದು ನೌಕರಿಯ ಹುಡಕಾಟಕ್ಕಾಗಿ ಗ್ವಾಲಿಯರ, 
ಪುಣೆ, ಇಂದೋರ್‌ ಪ್ರದೇಶಗಳನ್ನು ಸುತ್ತಾಡಿದರು. 
ನಂತರ ಬಿಜಾಪುರ ಆದಿಲ್‌ ಶಾಹಿಗಳ 
ಅರಮನೆಯಲ್ಲಿ ಪ್ರವೇಶ ಪಡೆದುಕೊಳ್ಳುತ್ತಾನೆ. ಆದಿಲ್‌ 
ಶಾಹಿಯ ಒಂದು ಕುದುರೆ ಬಹಳ ಮೊಂಡತನವನ್ನು 
ಮಾಡುತ್ತಿತ್ತು. ಅದನ್ನು ಪಳಗಿಸಿ ಸವಾರಿ ಮಾಡಿ 
ಏಕಕಾಲಕ್ಕೆ, ಹುಕ್ಕೇರಿ, ಬೆಳಗಾವಿ, ದಾಂಡೇಲಿಗಳನ್ನು 
ಸುತ್ತಿಕೊಂಡು ಒಂದನೂರಾಎಪ್ಪತ್ತಮೂರು 
ಹಳ್ಳಿಗಳನ್ನು ಪರಿಕಮಿಸಿ ತಿರುಗಿಬ೦ದು, ಆ 
ಕುದುರೆಯನ್ನು ಸಾಧುವಾಗಿ ಮಾಡಿದ್ದರಿಂದ ಮತ್ತಷ್ಟು 
ಪರಾಕಮಿಯಾಗಿ "ಸಾವಿರಕುದುರೆಗಳ ಸರದಾರ 
ಎ೦ಬ ಹೆಸರನ್ನು ಪಡೆದರು. 173 ಹಳ್ಳಿಗಳನ್ನು ಸನದ 
ಮಾಡಿ ಆನಂದಿತನಾಗಿ ನಿಂಬಾಳಕರ ಅವರಿಗೆ, 
“ದೇಸಗತಿ” ಎಂಬ ಪಟ್ಟವನ್ನು ನೀಡಿ ಗೌರವಿಸಿದರು. 
ಆಗಿನಿಂದ ಈ ವಂಶವು ನಿಪ್ಪಾಣಿ ದೇಸಗತಿ ಎಂಬ 
ಹೆಸರಿನಿಂದ ವಿಸ್ತಾರವಾಗಿ ಬೆಳೆಯಿತು. ಈ ರೀತಿ 
ನಿಂಬಾಳಕರ ಎಂಬ ಹೆಸರು ಇತಿಹಾಸದಲ್ಲಿ 
ದಾಖಲಾಗಿದೆ. ಆದರೆ ನಿಂಬಾಳಕರ ವ್ಯಕ್ತಿಯ 
ವಯಕ್ತಿಕ ವಿವರಗಳು ಎಲ್ಲಿಯೂ ಕಾಣಸಿಗುವುದಿಲ್ಲ. 
ಮೂಲತಃ ಕ್ಷತ್ರಿಯರಾದ ನಿಂಬಾಳಕರ್‌ ಕೊಲ್ಲಾಪುರದ 
ಶಾಹು ಮನೆತನದ ಬದ್ಧ ಎದುರಾಳಿಗಳಾಗಿ 
ಬೆಳೆದರು. 


ಕಾಲಾಂತರದಲ್ಲಿ ನಿಪ್ಪಾಣಿಕರ ದೇಸಗತಿಯ 
ಸಿದ್ಧೋಜಿರಾವ್‌ ಅಪ್ಪಾ ದೇಸಾಯಿ 
ನಾಯಕ್‌ ನಿಂಬಾಳಕರ ಸರಲಷ್ಠರ. (1774 - 
1839) ಈ ಮನೆತನದ ಶ್ರೇಷ್ಠತೆಯನ್ನು ಎಲ್ಲಾ 
ದಿಕ್ಕುಗಳಿಗೆ ಪಸರಿಸಿ ಕೀರ್ತಿ ಪಡೆದನು. ಇವನು 
ಈಗಿನ ನಿಪ್ಪಾಣಿ ಕೋಟೆ ಹಾಗೂ ವಾಡೆಗಳನ್ನು 
ನಿರ್ಮಿಸಿ ನಿಪ್ಪಾಣಿ ನಗರದ ಜನಕನೆಂದು ಪ್ರತೀತಿ 


ಸಂಸ್ಥಾಪಕ 
ಥಿ 


ಆಡಳಿತಗಳಲ್ಲಿ ನಿಪ್ಪಾಣಿಯ ಒಡೆಯರಾದ 

ನಿಂಬಾಳಕರ ಮನೆತನವು ಒಂದು. ಪಡೆದನು. ಶ್ರೀಮಂತ ಸಿದೋಜಿರಾವ್‌ ಅಪ್ಪಾ 
ದೇಸಾಯಿ ನಾಯಕ್‌ ಇವರು ಸ್ಪ ಶಕ್ತಿಯಿಂದ 

ನಣದಿ ದೇಸಾಯಿ ಕುಟುಂಬದ ಶ್ರೀ ಹ 

ನಿಪ್ಲಾಕಿಯನ್ನು ಹಾಗೂ ಸುತ್ತಲಿನ ಇನ್ನಷ್ಟು 

ಸಿದೂಜಿರಾವ್‌ ಅಪಾ ದೇಸಾಯಿ ನಾಯಕ್‌ _ ಈ 

ಪ್ರದೇಶಗಳನ್ನು ಗೆದ್ದನು. 
ನಿಪ್ಪಾಣಿಕರ ದೇಸಗತಿಯ ಸಂಸ್ಥಾಪಕ. ಪ್ರಾರಂಭದಲ್ಲಿ 1 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 39-42 40 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಾರಂಭದಲ್ಲಿ ಶ್ರೀಮಂತ ಸಿದ್ದೋಜಿರಾವ್‌ 

ಅವರು ಸಖಾರಾಮ ಘಾಟ್ಲೆಯವರ ಜೊತೆಗೆ 
ಸ್ನೇಹವನ್ನು ಹೊಂದಿದ್ದರು. ಅವರು ದೆಹಲಿಗೆ 
ಹೋದ ನಂತರ ನಿಪ್ಪಾಣಿಯ 
ಆಡಳಿತವನ್ನು ಆದಿಲ್‌ ಶಾಹಿಗಳು ಶ್ರೀಮಂತ 
ಸಿದ್ಧೋಜಿರಾವ್‌ ಅಪ್ಪಾ ದೇಸಾಯಿ ಅವರಿಗೆ 
ಕೊಟ್ಟರು. ಇಲ್ಲಿ ಪಂಚಗಂಗಾ ನದಿಯ ಕಣಿವೆಯ 
ಪನ್ಹಾಳ್‌, ಭೂದರ್ಗಡ, ಸಮಾಗಂಡ, ವಲ್ಲಭಗಡ 
(ಹರಗಾಪೂರಗಡ) ಮೊದಲಾದ ಕೋಟೆಗಳು 
ನಿರ್ಮಾಣಗೊಂಡಿವೆ. 


ಬಿಜಾಪುರದ ಆದಿಲ್‌ ಶಾಹಿಗಳು ಶ್ರೀಮಂತ 
ಸಿದ್ಧೋಜಿರಾವ್‌ ನಿಂಬಾಳಕರ್‌ ಅವರಿಗೆ 14 
ಎಲ್ಲೆಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಹಾಗೂ 
1688 ರಲ್ಲಿ ಕೊಣ್ಣುರು, ಶಿರಗುಪ್ಪಿ, ಕೋಡಣಿ, 
ನಿಪ್ಪಾಣಿ, ಅಕ್ಕೋಳ, ಜತ್‌ ಗ್ರಾಮಗಳನ್ನು 
ಪುರಸ್ಕಾರವಾಗಿ ಪಡೆದಿದ್ದರು. ಇವರು 18ನೇ 
ಶತಮಾನದ ಕೊನೆಯಲ್ಲಿ ರಾಜತಾಂತ್ರಿಕರಾಗಿ 
ಹೊರಹೊಮ್ಮಿದರು. 1809 ರಲ್ಲಿ ಕೊಲ್ಲಾಪೂರದ 
ಶಿವಾಜಿಯ ಕೊನೆಯ ಮಗಳಾದ 
ಭಾಗೀರತಿಬಾಯಿಯನ್ನು ವಿವಾಹವಾದರು. 

ಶ್ರೀಮಂತ ಸಿದ್ಧೋಜಿರಾವ್‌ಗೆ ಮಕ್ಕಳಿಲ್ಲ 
ಎಂಬುದನ್ನು ತಿಳಿದ ಕಂಪನಿ ಸರ್ಕಾರವು ಅವರ 
ದೇಸಗತಿಯನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿತು. 


ಪ್ರಾಂತ್ಯದ 


ಇದರಿಂದ ಸಿದ್ಧೋಜಿರಾವ್‌ ತನ್ನ ಸೋದರನ 
ಮಗನನ್ನು ದತ್ತು ಪಡೆದುಕೊಂಡು ತಮ್ಮ 
ದೇಸಗತಿಯನ್ನು ಉಳಿಸಿದರು. ಶ್ರೀಮಂತ 


ಸಿದ್ಧೋಜಿರಾವ್‌ ನಂತರ ರಘುನಾಥರಾವ್‌ ರಾಜೆ, 
ಮುರಾರರಾವ್‌ ರಾಜೆ, ಪರಗೌಡಾರಾಜೆ, ರಾಮರಾಜೆ, 
ಮುರಾರ್‌ರಾವರಾಜೆ. ಅಣ್ಣಾಜಿರಾವ್‌ರಾಜೆ, 
ಸಿದ್ಧೋಜಿರಾವ್‌ ರಾಜೆ, ಮುರಾರಾವ್‌ ದಾದೋಜಿ 
ರಾವ್‌ರಾಜೆರವರು ನಿಪ್ಪಾಣಿಕರ ದೇಸಗತಿಯನ್ನು 
ಮುನ್ನಡೆಸಿದರು. ಆದರೆ ಇವರ್ಯಾರು ಈ ದೇಸಗತಿಯ 


ಹೊರಹೊಮ್ಮಲಿಲ್ಲ. ಅವರೆಲ್ಲ ಸಂಸಾರಸ್ಥರಾಗಿ, 
ಕೇವಲ ಕೌಟುಂಬಿಕ ಜೀವನಕಷ್ಟೇ ತಮ್ಮನ್ನು 
ಮೀಸಲಾಗಿಟ್ಟುಕೊಂಡವರು. ಎಲ್ಲರೂ ರಾಜತಾಂತ್ರಿಕ 
ವಿಷಯದಲ್ಲಿ ಅಸಾಮರ್ಥ್ಯತೆಯನ್ನು ಹೊಂದಿದ್ದರು. 
ಎನ್ನಬಹುದಷ್ಟೇ. ಹೀಗಾಗಿ ನಿಪ್ಪಾಣಿ ದೇಸಗತಿ ಕೇವಲ 
ಒಬ್ಬ ವ್ಯಕ್ತಿಯಿಂದ ಸುಮಾರು 65 ವರ್ಷಗಳ 
ಇತಿಹಾಸವನ್ನು ಸಾರುವ ಒಂದು ವೈಭಯುತವಾದ 
ಒಂದು ದೇಸಗತಿ ಅಥವಾ ವಾಡೆಯಾಗಿದೆ. 


ಪ್ರಸ್ತುತ ಈ ದೇಸಗತಿಯ ರಾಜವಾಡೆಯಲ್ಲಿ 


ಒಂಬತ್ತನೆಯ ತಲೆಮಾರಿನ ವಂಶಸ್ಥರಾದ ಶ್ರೀ 
ಮುರಾರರಾವ್‌ ದಾದೋಜಿರಾವ್‌ ದೇಸಾಯಿ 
ನಿಂಬಾಳಕರ ಬಿ.ಎ..ಎಲ್‌.ಎಲ್‌.ಬಿ., 


ಪದವೀಧರರಾಗಿದ್ದು, ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ 
ನಿಪ್ಪಣೆಕಾರ ದೇಸಗತಿಯ ಬಗ್ಗೆ ಉಪಯುಕ್ತ 


ಮಾಹಿತಿಯನ್ನು ನೀಡಿದರು. 


ಒಟ್ಟಾರೆಯಾಗಿ ಈ ನಿಪ್ಪಾನಿಕರ ದೇಸಗತಿಯು 
ಬೆಳಗಾವಿ ಇತಿಹಾಸದಲ್ಲಿ ತನ್ನದೇಯಾದ ಮಹತ್ವದ 


ಸ್ಥಾನವನ್ನು ಹೊಂದಿದೆ. ಉತ್ತರಭಾರತ 
ಮೂಲದವರಾದ ಇವರು ನಮ್ಮ ನಾಡಿಗೆ ಬಂದು 
ಧೀಮಂತ ದೊರೆಯಾಗಿ ಸ್ವಸಾಮರ್ಥ್ಯದಿಂದ 


ಸಾಮ್ರಾಜ್ಯವನ್ನು ಕಟ್ಟಿ ನಾಡಿನುದ್ದಕ್ಕೂ ತನ್ನ ಹೆಸರನ್ನು 
ಮರೆಯದಂತೆ ಅಜರಾಮರವಾಗಿಸಿದ ಖ್ಯಾತಿ ಶ್ರೀ 
ಶ್ರೀಮಂತ ಸಿದ್ಧೋಜಿರಾವ್‌ ದೇಸಾಯಿ ನಾಯಕ್‌ 
ನಿಂಬಾಳಕರ ಅವರಿಗೆ ಸಲ್ಲುತ್ತದೆ. 


ಪರಾಮರ್ಶನ/ಆಕರ ಗ್ರಂಥಗಳು 
* ಬೋಂಗರದೆ. ಬಿ.ಪಿ. ಸಿದ್ಧೋಜಿರಾವ್‌ 
ನಿಂಬಾಳಕರ ದೇಸಾಯಿ ಹಾಗೂ ಅವರ ಕಾಲ. 


* ದೇಸಗತಿ ಮನೆತನದ ಚಿತ್ರಗಳ ಬೆರಗು. (2018, 
ಮಾರ್ಚ್‌ 24). ಪ್ರಜಾವಾಣಿ ದಿನಪತ್ರಿಕೆ. 

* ದೇಸಗತಿ ಮಾಹಿತಿ ಅಧ್ಯಯನ ಅಗತ್ಯ. (2019 
ಅಕ್ಟೋಬರ್‌ 6) ವಿಜಯ ಕರ್ನಾಟಕ ದಿನಪತ್ರಿಕೆ. 


ಸಂಸ್ಥಾಪಕರಾದ ಶ್ರೀಮಂತ ಸಿದ್ಧೋಜಿರಾವ್‌ * ಕೋಶಿ ಎಸ್‌.ಕೆ. ನಿಪ್ಪಾಣಿ ವಾಡೆ. 
ನಿಂಬಾಳಕರ ಅವರಂತೆ ಸಮರ್ಥ ಅರಸರಾಗಿ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 39-42 41 


This article available at: www.srujani.in 


SRUJANI: Indian Journal of Innovative Research and Development 


* ಬೆಳಗಾಂವ ಜಿಲ್ಲೆಯ ರಾಜಮನೆತನಗಳು: 
ಒಂದು ಅಧ್ಯಯನ. 


* Karnataka State Gazetteer: Belgaum. 
(1987). Director of Print, Stationery and 
Publications at the Government Press. 
P.131-135 

* History of Belagavi (2017, June 30). 
https://klebedbelagavi.org/history-of- 
belagavi/ 


9 Census of India-2011. (2014). District 
census handbook-Belgaum Directorate 
of census operations Karnataka. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 39-42 
This article available at: www.srujani.in 


42 


ಸೃಜನ 165% 2583-3510 


SRUJANI: Indian Journal of Innovative Research and 5 ] R D F 
Development (SUIRD) 
Volume-2 Issue 6, January-February 2024, Pp. 43-48 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 
ರಂಗಭೂಮಿಯಲ್ಲಿ ರಂಗಪ್ರಕಾಶ: ಹುಟ್ಟು ಮತ್ತು ಬೆಳವಣಿಗೆ 
ದ್‌ 
ಡಾ. ಪ್ರಭುರಾಜ 
ಅತಿಥಿ ಪ್ರಾಧ್ಯಾಪಕರು, ಪ್ರದರ್ಶನ ಕಲಾ ವಿಭಾಗ, ಬೆ೦ಗಳೂರು ವಿಶ್ವವಿದ್ಯಾಲಯ, ಬೆ೦ಗಳೂರು. 
Abstract: 


ರಂಗಭೂಮಿ ಮೂಲತಃ ಒಂದು ದೃಶ್ಯ ಮಾಧ್ಯಮವಾಗಿರುವುದರಿಂದ ಬೆಳಕಿನ ವ್ಯವಸ್ಥೆಯು 
ಅನಿವಾರ್ಯವಾಗಿದೆ. ರಂಗಪ್ರಕಾಶ ವ್ಯವಸ್ಥೆಯ ಪಾಥಮಿಕ ಉದ್ದೇಶ ಕೂಡ ಅದೇ ಆಗಿದೆ. ರಂಗದ ಮೇಲಿನ 
ಎಲ್ಲಾ ಕ್ರಿಯೆಗಳು ಪೇಕ್ಷಾಂಗಣದ ಎಲ್ಲಾ ಭಾಗಕ್ಕೂ ಸ್ಪಷ್ಟವಾಗಿ ಕಾಣುವಂತೆ ಮಾಡುವುದು. ಕಾಲಕಾಲಕ್ಕೆ ಈ 
ರಂಗಪ್ರಕಾಶ ವ್ಯವಸ್ಥೆಯು ಕೇವಲ ರಂಗವನ್ನು ಬೆಳಗಿಸುವ ಕೆಲಸವನ್ನಷ್ಟೇ ಮಾಡದೆ ಪ್ರಯೋಗದ 
ರಸಪೋಷಣೆಯ ಕೆಲಸಕ್ಕ ಹಾಗೂ ನಾಟಕದ ಭಾವ-ಅರ್ಥಗಳ ಸಂವಹನ ಕೆಲಸಕ್ಕೂ ಪ್ರಾಮುಖ್ಯತೆ ನೀಡುತ್ತದೆ. 
ಹೀಗಾಗಿ ಇದರಲ್ಲಿ ಹಲವು ರೀತಿಯ ವೈವಿಧ್ಯಗಳು ಹುಟ್ಟಿಕೊಂಡಿವೆ. ಪಸ್ಕುತ ಲೇಖನದಲ್ಲಿ ರಂಗಭೂಮಿಯಲ್ಲಿ 
ರಂಗಪ್ರಕಾಶದ ಹುಟ್ಟು ಮತ್ತು ಬೆಳವಣಿಗೆ ಕುರಿತು ವಿವರಿಸಲಾಗಿದೆ. 


Keywords: ರಂಗಭೂಮಿ, ನಾಟಕ, ರಂಗಪ್ಪಕಾಶ, ದೃಶ್ವ ಮಾಧ್ಯಮ, ಧ್ದನಿ ಪ್ರತಿಫಲನ. 


ಪೀಠಿಕೆ 
ಆಧುನಿಕ ಪೂರ್ವಕಾಲದಲ್ಲಿ ರಂಗಪ್ರಕಾಶ ಅದು ಸಂಪೂರ್ಣವಾಗಿ ಬೆಳಕಿನ ತಂತ್ರಕ್ಕೆ 
ವ್ಯವಸ್ಥೆಯು ಸೂರ್ಯನ ಬೆಳಕು, ಎಣ್ಣೆದೀಪ, ಅವಲಂಬಿಸಿಲ್ಲವೆಂಬುದನ್ನು ಗಮನಿಸಬೇಕು. 
ಥಿ ಡು 


ದೊಂದಿ(ಪಂಜು) ಮೊಂಬತ್ತಿ, ಲಾಟೀನುಗಳನ್ನು ರ೦ಗಪ್ರಕಾಶವು ಸೂರ್ಯನ ಬೆಳಕಿನಿಂದ ಪ್ರಾರಂಭಿಸಿ, 
ಬಳಸುವುದರೊಂದಿಗೆ ಸಾಗುತ್ತಿತ್ತು. ಆಧುನಿಕ ಅತ್ಯಾಧುನಿಕ ಕಂಪ್ಯೂಟರ್‌ ಕೃತಕ ಬೆಳಕಿನ ವ್ಯವಸ್ಥೆ 
ಯುಗದಲ್ಲಿ ವಿದ್ಯುತ್‌ ದೀಪಗಳನ್ನು ಬಳಸಲಾಗುತ್ತಿದೆ, ತನಕ ಹರಡಿಕೊಂಡಿರುವುದನ್ನು ನಾವು 
ಅಪಾರ ಸಂಖ್ಯೆಯಲ್ಲಿ ಬೆಳಕಿನ ಸಾಧನಗಳು ಮತ್ತು ಕಾಣಬಹುದು. 

ಹಲವು ಮಾದರಿಗಳನ್ನು ಕಾಣಬಹುದಾಗಿದೆ. ಈ ಆಧುನಿಕಪೂರ್ವ ರಂಗಭೂಮಿಯಲ್ಲಿ ರಂಗಪ್ರಕಾಶ 


ವಿದ್ಯುತ್‌. ದೀಪಗಳ ಆವಿಷ್ಕಾರದ ನಂತರದಲ್ಲಿ ವ್ಯವಸ್ಥೆ 
ರಂಗಪ್ರಕಾಶ ತಂತ್ರಗಾರಿಕೆ ಪ್ರಮುಖ ಸ್ಥಾನವನ್ನು ರಂಗಭೂಮಿಯು ಒಂದು ಸಂಘಟಿತ 
ಪಡೆದಿದೆ. ಕಲಾಮಾಧ್ಯಮವಾಗದೇ ಇದ್ದಂತಹ ಸಂದರ್ಭಗಳಲ್ಲಿ 


ಬಹುಪಾಲು ರಂಗಪ್ರದರ್ಶನಗಳಿಗೆ ಒದಗಿ ಬಂದ 
ಬೆಳಕಿನ ವ್ಯವಸ್ಥೆಗಳು ಎಂದರೆ ಸೂರ್ಯನ ಬೆಳಕು, 
ಎಣ್ಣೆದೀಪ ಮತ್ತು ಪಂಜು ದೀಪಗಳು. ಈ ಬೆಳಕಿನ 
ವ್ಯವಸ್ಥೆಗಳು ರಂಗಭೂಮಿಗಳಲ್ಲಿ ಅಷ್ಟೇ ಗುಣಾತ್ಮಕ 


ಈ ರೀತಿಯ ಆವಿಷ್ಕಾರಗಳು ರಂಗಭೂಮಿಯಲ್ಲಿ 
ನಡೆಯುತ್ತಿದ್ದರೂ ರಂಗಭೂಮಿಯ ರಂಗಪ್ರಕಾಶ 
ಅತ್ಯಾಧುನಿಕತೆಯ ತಂತ್ರಗಳ ಮೇಲೆ ಅವಲಂಬಿಸಿಲ್ಲ. 
ರಂಗಭೂಮಿಯ ಪ್ರಾಚೀನತೆಯನ್ನು ಅವಲೋಕಿಸಿದರೆ 


Please cite this article as: ಪ್ರಭುರಾಜ. (2024). ರಂಗಭೂಮಿಯಲ್ಲಿ ರಂಗಪ್ರಕಾಶ: ಹುಟ್ಟು ಮತ್ತು ಬೆಳವಣಿಗೆ. ಸೃಜನಿ: ಇಂಡಿಯನ್‌ ಜರ್ನಲ್‌ 
ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 43-48. 


SRUJANI: Indian Journal of Innovative Research and Development 


“ಮಾಂತ್ರಿಕ ಆವರಣವನ್ನು ಒದಗಿಸಿಕೊಡುತ್ತಿದ್ದವು. 
ಒಂದು ರಂಗ ಆಚರಣೆಯು ಯಾವ ಹೊತ್ತಿನಲ್ಲಿ 
ನಡಯಬೇಕು ಎಂಬ ನಿರ್ಧಾರವು ಮೂಲತಃ ಅದರ 
ಬೆಳಕಿನವ್ಯವಸ್ಥೆಯ ಸ್ವರೂಪವನ್ನು ಅವಲಂಬಿಸಿರುತ್ತದೆ. 
ಕೆಲವು ಆಚರಣೆಗಳು ಎಳೆ ಬೆಳಕಿನಲ್ಲಿ ನಡೆದರೆ 
ಕೆಲವು ಆಚರಣೆಗಳು ಉರಿ ಬಿಸಿಲಿನಲ್ಲಿ ಮತ್ತೆ ಕೆಲವು 
ಸಂಜೆಯ ವೇಳೆಯಲ್ಲಿ ನಡೆಯುತ್ತಿದ್ದವು. 

ಪಂಜು ಮತ್ತು ಎಣ್ಣೆ ದೀಪಗಳನ್ನು ಬಳಸುವಾಗ 
ಹಲವು ವೈವಿಧ್ಯಗಳು ಸೃಷ್ಟಿಯಾಗುವುದನ್ನು ನಾವು 
ಕಾಣಬಹುದಾಗಿದೆ. ಉದಾಹರಣೆಗೆ: ಬಯಲಾಟದ 
ಪ್ರದರ್ಶನಗಳಲ್ಲಿ ನರಸಿಂಹನ ಪಾತ್ರಧಾರಿ 
ದೋಂದಿಗಳನ್ನು ಹಿಡಿದು ಪ್ರವೇಶಿಸಿದಾಗ ಅದರ 
ಬೆಳಕಿನ ವ್ಯವಿಧ್ಯತೆಯ ಕಾಲಾತ್ಮಕತೆಯನ್ನು ನೋಡಲು 
ಸೊಗಸಾಗಿರುತ್ತದೆ. ಬೇರೆಬೇರೆ ದೇಶಗಳಲ್ಲಿ 
ರಂಗಭೂಮಿಯು ಸಂಫಟಿತವಾಗಲು ಮುಂದಾದಾಗ 
ಮೊದಲು ಒದಗಿಬಂದಿದ್ದು ಸೂರ್ಯನ ಬೆಳಕು 
ಮತ್ತು ದೋಂದಿ ದೀಪಗಳೇ. 

ಗ್ರೀಕ್‌ ರಂಗಪ್ರಯೋಗಗಳು ಬೆಳಗ್ಗೆ ಆರಂಭವಾಗಿ 
ಸಂಜೆಗೆ ಮುಗಿಯುತ್ತಿದ್ದವು. ಕಾರಣ ಸೂರ್ಯನ 
ಬೆಳಕಿನಲ್ಲಾಗುವ ಪರಿವರ್ತನೆಗಳೇ ಆ ನಾಟಕಕ್ಕೆ 
ಪೂರಕವಾಗಿ ಒದಗಿಬರುತ್ತಿದ್ದವು ಎಂದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ. ಗ್ರೀಕ್‌ ರಂಗಪ್ರಯೋಗಗಳಲ್ಲಿ 
ರಾತ್ರಿಯ ಸಮಯವನ್ನು ತೋರಿಸಲು ನಟರು 
ಕೈಯಲ್ಲಿ ಉರಿಯುವ ಪಂಜು ಹಿಡದು ಬರುತ್ತಿದ್ದರು. 

ರೋಮನ್‌ ಯುಗದ ವೈವಿಧ್ಯಮಯ 
ಪ್ರದರ್ಶನಗಳು ಸೂರ್ಯನ ಬೆಳಕನ್ನು ಬಳಸುವುದರ 
ಜೊತೆಗೆ ರಂಗಮಂದಿರದ ಮಾಡಿಗೆ ತೆಳುಬಣ್ಣಗಳ 
ಅರೆಪಾರದರ್ಶಕ ಮುಚ್ಚಿಗೆಗಳನ್ನು ಹಾಕಿ ವಿಶೇಷ 
ಪರಿಣಾಮಗಳನ್ನು ಸೃಷ್ಟಿಸುತ್ತಿದ್ದವೆಂದು ತಿಳಿದು 
ಬರುತ್ತದೆ. 

ಕೆಲ ಚಕ್ರವರ್ತಿಗಳು ಮೋಜಿಗಾಗಿ ರಂಗ 
ಮಂದಿರಗಳಲ್ಲಿ ಅಸಂಖ್ಯೆ ಕಿರುದೀಪಗಳನ್ನು ಉರಿಸಿ 
ಸಂಜೆಯ ಹೊತ್ತಿಗೆ ದೀಪಗಳ ದೃಶ್ಯವೈಭವವನ್ನೇ 


ಸೃಷ್ಟಿಸುತ್ತಿದ್ದ ದಾಖಲೆಗಳನ್ನು ನಾವು ನೋಡ 
ಬಹುದಾಗಿದೆ. 
ಮಧ್ಯಯುಗದ ರಂಗಭೂಮಿ ಹಾಗೂ 


ಎಲಿಜಬೆತ್‌ನ ರಂಗಭೂಮಿ ಕೂಡಾ ಪ್ರಾಥಮಿಕವಾಗಿ 
ಸೂರ್ಯನ ಬೆಳಕನ್ನೆ ಆಧರಿಸಿ ಸಂಜೆಯಾಗುತ್ತ 
ಹೋದಂತೆ ದೋಂದಿ-ಸಿಡಿಮದ್ದುಗಳನ್ನು 
ಉಪಯೋಗಿಸುವ ಮೂಲಕ ರಂಗಭೂಮಿಯಲ್ಲಿ 
ವಶಿಷ್ಠ ಪರಿಣಾಮಗಳನ್ನು ಸೃಷ್ಟಿಸಲಾಗುತ್ತಿತ್ತೆಂದು 
ಉಲ್ಲೇಖಗಳಿವೆ. ಈ ಕಾಲದ ರಂಗಪ್ರಯೋಗದಲ್ಲಿ 
ವಿಶಾಲವಾದ ರಂಗಸ್ಥಳವಿದ್ದು ಅದರ ಒಂದು 


ತುದಿಯಲ್ಲಿ ಉರಿಯುತ್ತಿದ್ದ ಭಾರೀ ಬೆಂಕಿಯ ವಿಶೇಷ 


ರಂಗಪರಿಣಾಮಗಳನ್ನು ಸೃಷ್ಟಿಸುತ್ತಿತ್ತಂದೂ ಕೆಲವು 
ಉಲ್ಲೇಖಗಳು ತಿಳಿಸಿವೆ. 
ಷೇಕ್ಸ್‌ಪಿಯರ್‌ನ ನಾಟಕಗಳನ್ನು ನಾವು 


ನೋಡಿದಾಗ ಇವು ಸಹ ಮಟ-ಮಟ ಮಧ್ಯಾಹ್ನ 


ಸುಡುಬಿಸಿಲಿನಲ್ಲಿ ನಡೆಯುತ್ತಿದ್ದರೂ ಪಾತ್ರವೂ 
ಮೇಣದ ಬತ್ತಿಯನ್ನು ಕೈಯಲ್ಲಿ ಹಿಡಿದು ಬಂದರೆ 
ಅದು ರಾತ್ರಿಯ ಸಮಯ ಎಂದು ಪ್ರೇಕ್ಷಕರು 
ಕಲ್ಪಿಸಿಕೊಳ್ಳಬೇಕಾಗಿತ್ತು. 


ಪೂರ್ವದೇಶಗಳ ಆಧುನಿಕಪೂರ್ವ ರಂಗಭೂಮಿ 
ಗಳಲ್ಲೂ ಸೂರ್ಯನ ಬೆಳಕು ಮತ್ತು ದೀಪಗಳಿಂದ 
ರಂಗಪ್ರಕಾಶದ ವೈವಿಧ್ಯಗಳನ್ನು ರೂಪಿಸಿರುವುದು 


ಕಾಣಸಿಗುತ್ತದೆ. ಜಪಾನಿನ ನೋಹ್‌-ಕಬೂಕಿ 
ರಂಗಮಂದಿರಗಳಲ್ಲಿ ಸೂರ್ಯನ ಬೆಳಕು 
ಸರಾಗವಾಗಿ ಒಳಪ್ರವೇಶ ಮಾಡುವ 
ವನ್ಯಾಸವಿರುತ್ತದೆ. ಅಗತ್ಯವಿದ್ದಲ್ಲಿ ಮೋಂಬತ್ತಿ 
(ಮೇಣದ ಬತ್ತಿ) ಮತ್ತು ದೀವಟಿಗೆಗಳಿಂದ 
ಪ್ರಕಾಶವನ್ನು ಒದಗಿಸಲಾಗುತ್ತಿತ್ತು. 

ಇನ್ನು ನಾಟ್ಯಶಾಸ್ತ್ರವು ನಿರೂಪಿಸುವ 


ರಂಗಮಂದಿರವು ಸಹ ಒಳಾಂಗಣದಲ್ಲೇ ಇದ್ದರೂ 
ಸೂರ್ಯನ ಬೆಳಕು ಪ್ರವೇಶಿಸಲು ಅವಕಾಶವಿತ್ತು, 
ಜೊತೆಗೆ ದೀಪಗಳ ಪ್ರಕಾಶವು ಅಲ್ಲಿ 
ಬಳಕೆಯಾಗುತ್ತಿದ್ದಿರಬೇಕು ಇದಕ್ಕೆ ಉಲ್ಲೇಖವಾಗಿ 
ಪೂರ್ವರಂಗದ ಆಚರಣೆಗಳನ್ನು ನೆರವೇರಿಸುವಾಗ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.43-48 44 


This article available at: www.srujani.in 


SRUJANI: Indian Journal of Innovative Research and Development 


ದೋಂದಿಗಳನ್ನು ಹಚ್ಚುವುದು ಕೂಡ ಒಂದು 
ಕ್ರಿಯೆಯಾಗಿ ಉಲ್ಲೇಖಿಸುವುದು ಇದಕ್ಕೆ ಸಾಕ್ಷಿ. 
ಬಹುತೇಕ ರಾತ್ರಿಯೇ ನಡೆಯುತ್ತಿದ್ದ 


ಸಾಂಪ್ರದಾಯಕ ರಂಗಭೂಮಿಗಳಲ್ಲಿ ಎಣ್ಣೆದೀಪಗಳ 
ಬೆಳಕುಅತ್ಯಂತ ಕ್ರಿಯಾಶೀಲವಾಗಿ ಬಳಕೆಯಾಗಿರುವುದು 


ಇವತ್ತಿನ ಉಳಿದಿರುವ ಪ್ರಕಾರಗಳಲ್ಲಿಯೂ 
ಕಾಣಬಹುದು. ಉದಾಹರಣೆಗೆ ಕೇರಳದ 
ಕುಡಿಯಾಟ್ಟಂ ಈ ಪ್ರಕಾರದಲ್ಲಿ ರಂಗಸ್ಥಳದ 


ಮುಂತುದಿಯಲ್ಲಿ ದೊಡ್ಡ ದೀಪದ ಕಂಬವೊಂದನ್ನು 
ಇಡಲಾಗಿದ್ದು ಎರಡು ಬತ್ತಿಗಳಲ್ಲಿ ಒಂದು ಬತ್ತಿಯನ್ನು 
ಪ್ರೇಕ್ಷಾಂಗಣದ ಕಡೆಗೂ ಮತ್ತೊಂದು ರಂಗದ 
ಕಡೆಗೂ ಬೆಳಗಿಸಲಾಗುತ್ತದೆ. ಇವು ರಂಗವನ್ನು 
ಬೆಳಗಿಸುವುದರ ಜೊತೆಗೆ ನಟರ ಮತ್ತು ಪ್ರೇಕ್ಷಕರ 
ಕೇಂದಬಿಂದುಗಳಾಗಿ ಕೆಲಸ ಮಾಡುತ್ತವೆ. ಇಲ್ಲಿ 
ದೀಪದ ಕಂಬದತ್ತಲೇ ದೃಷ್ಟಿಯನ್ನು ಕೇಂದ್ರೀಕರಿಸಿ 
ನೇತ್ತಾಭಿನಯಕ್ಕೆ ವಿಶೇಷ ಪ್ರಾಧಾನ್ಯ ನೀಡಲಾಗಿದೆ. 

ಈ ಕಾಲದ ಬೆಳಕಿನ ವ್ಯವಸ್ಥೆಗೆ ಪೂರಕವಾಗಿ 
ಆಯಾ ಕಾಲದ ರಂಗಮಂದಿರಗಳು ಹಾಗೂ 
ವೇಷಭೂಷಣಗಳು ರೂಪಿತವಾಗಿರುವುದನ್ನು 
ಕಾಣಬಹುದಾಗಿದೆ. ಕಥಕ್ಕಳಿಯ ಪಾತ್ರಗಳು ಮುಖ- 
ಎದೆ ತಲೆಯನ್ನು ಎಷ್ಟು ಸೂಕ್ಷ್ಮವಾಗಿ 
ಅಲಂಕರಿಸುತ್ತವೆಯೊ ಅಷ್ಟು ಸೂಕ್ಷವಾಗಿ 
ಮೊಣಕಾಲಿನ ಭಾಗಗಳನ್ನು ಅಲಂಕರಿಸುವುದಿಲ್ಲ. 
ಆದರೆ ಎಣ್ಣೆ ದೀಪಗಳ ಬೆಳಕಿನಲ್ಲಿ ಕಾಣದೇ ಇರುವ 
ದೋಷಗಳು ವಿದ್ಯುತ್‌ ದೀಪದ ಬೆಳಕಿನಲ್ಲಿ 
ಅಸಹ್ಯವಾಗಿ ಕಾಣಿಸುತ್ತವೆ ಎಂಬುದನ್ನು ಸಹ 
ಮರೆಯಬಾರದು. 
ಆಧುನಿಕ ರಂಗಪ್ರಕಾಶದ ಉಗಮ 

ಆಧುನಿಕ ರಂಗಪ್ರಕಾಶವು ವಿದ್ಯುಚ್ಛಕ್ತಿಯ 
ಆವಿಷ್ಕಾರದೊಂದಿಗೆ ಆರಂಭವಾಯಿತಾದರೂ ಈ 


ನವೋದಯ ರಂಗಪ್ರಕಾಶದ ಬೆಳವಣಿಗೆ 
ನವೋದಯ ಕಾಲದಲ್ಲಿ ಅಸ್ತಿತ್ವಕ್ಕೆ. ಬಂದ 
ನವಶಾಸ್ತೀಯ-ನಿಯೋಕ್ಷಾಸಿಕಲ್‌ ಮೀಮಾಂಸೆಯ 
ಪ್ರಕಾರ ಕಲೆಯ ಪ್ರಮುಖ ಉದ್ದೇಶ 
ವೆರಿಸಿಮಿಲಿಟ್ಯೂಡ್‌ ಅರ್ಥಾತ್‌ ಸತ್ಯಾಭಾಸದ ಸೃಷ್ಟಿ. 
ಈ ಪರಿಕಲ್ಪನೆಯ ಪ್ರಕಾರ "ಆದರ್ಶವಾಸ್ತವ'ವೊಂದನ್ನು 
ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ತಲುಪಿಸಬೇಕು. 


ರಂಗಪ್ರಕಾಶ ವ್ಯವಸ್ಥೆಯು ಸತ್ಯಭಾಸದ 
ಪರಿಣಾಮಕಾರಿ ಪ್ರಸ್ತುತಿಗೆ ಸಹಾಯಕವೆಂಬ 
ಕಾರಣದಿಂದಲೇ ರಂಗಪ್ರಕಾಶಕ್ಕೆ ಈ ಕಾಲದಲ್ಲಿ 
ಮಹತ್ವ ಬಂತಲ್ಲದೇ ಮೂಲ ಕಲ್ಪನೆಗಳು ಈ 
ಕಾಲದಲ್ಲೇ ಹರಳುಗಟ್ಟಿಕೊಂಡವು. 

16ನೇ ಶತಮಾನದ ಕಾಲಕ್ಕೆ. ನಾಟಕ 
ಪ್ರದರ್ಶನಗಳು ಬಯಲಿನಿಂದ ರಂಗಮಂದಿರದ 


ಕಟ್ಟಡದೊಳಗೆ ಬಂದವು ಆಗ ರಂಗಪ್ರಕಾಶನದ 
ಶೋಧನೆ ಪ್ರಾರಂಭವಾಯಿತು. 

ರಂಗಪ್ರಕಾಶನಕ್ಕೆ ಸಂಬಂಧಿಸಿದಂತೆ ಸಂಶೋಧನೆ 
ಕೈಗೊಂಡ ಪ್ರಮುಖರೆಂದರೆ ಸೆಬಾಸ್ಟಿಯಾನೋ 
ಸರಿಯೋ ಹಾಗೂ ನಿಕೋಲೋ ಸಬಾಟ್ಟಿನಿ. 
ಸೆಬಾಸ್ಟಿಯಾನೋ ಸೆರ್ಲಿಯೋ 16ನೇ ಶತಮಾನದಲ್ಲಿ 
ರಂಗಪ್ರಕಾಶನದ ಸಾಧ್ಯತೆಗಾಗಿ ಶೋಧನೆ ಪ್ರಾರಂಭ 


ಮಾಡಿದವರಲ್ಲಿ ಪ್ರಮುಖರು. ರಂಗಮಂದಿರಗಳ 
ವಾಸ್ತು ವಿನ್ಯಾಸದ ಬಗ್ಗೆ ವಿಶೇಷವಾಗಿ ಬರೆದಿರುವ 
ಸರಿಯೋ ರಂಗಪ್ರಕಾಶದ ಬಗ್ಗೆ ಹಲವು 
ಸಂಗತಿಗಳನ್ನು ಸೂಚಿಸಿದ್ದಾರೆ. ರಂಗಸ್ಥಳವನ್ನು 


ಮೂರು ಪ್ರಮುಖ ವಿಧಾನಗಳಲ್ಲಿ ಬೆಳಗಿಸಬೇಕೆಂದು 
ಸಲಹೆ ಮಾಡುತ್ತಾನೆ. ಅವುಗಳೆಂದರೆ ಸಾಧಾರಣ 
ಪ್ರಕಾಶನ, ಅಲಂಕಾರಿಕ ದೀಪಗಳು ಮತ್ತು ಚಲಿಸುವ 
ದೀಪಗಳು. ಈ ಕಲ್ಪನೆ ಆಧುನಿಕ ರಂಗಪ್ರಕಾಶದಲ್ಲೂ 
ಉಳಿದುಕೊಂಡು ಬಂದಿದೆ ಎಂಬುದನ್ನು ನಾವು 


ಪರಿಕಲ್ಪನೆಯು ಯುರೋಪಿನ ನವೋದಯ ಗ್ರಹಿಸಬೇಕಿದೆ. 

ರಂಗಭೂಮಿಯ ಸಂದರ್ಭಲ್ಲೇ ಉದಯಗೊಳ್ಳಲು ಸೆಬಾಸ್ಟಿಯಾನೋ ಸೆರ್ಲಿಯೋ ಸ್ಟಾಟ್‌ ದೀಪದ 

ಪ್ರಾರಂಭವಾಗಿತ್ತು. ಮೂಲರೂಪವನ್ನು ಹೀಗೆ ವರ್ಣಿಸಿದ್ದಾನೆ. ಒಂದು 
ಕ್ಯಾಂಡಲ್‌ನ ಎದುರಿಗೆ ನೀರು ತುಂಬಿದ ದುಂಡನೆಯ 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 43-48 ಗ್ದ 


This article available at: www.srujani.in 


SRUJANI: Indian Journal of Innovative Research and Development 


ಗಾಜಿನ ಪಾತ್ರೆಯನ್ನಿಟ್ಟು ಕ್ಯಾಂಡಲಿನ ಹಿಂಬದಿಗೆ 


ಒಂದು ಬೋಗುಣಿಯನ್ನು ಪ್ರತಿಫಲನಕ್ಕಾಗಿ 
ಕೂರಿಸಿದರೆ ಕೇಂದ್ರೀಕೃತ ಬೆಳಕಿನಧಾರೆ 
ಸಾಧ್ಯವಾಗುತ್ತದೆ ಎಂದು ಅವರ ಬರಹದಲ್ಲಿ 


ಸೂಚಿತವಾಗಿದೆ. ಇಂದಿನ ಸ್ಟಾಟ್‌ ದೀಪಗಳ ಬಲ್ಬು- 
ಲೆನ್ಸ್‌-ರಿಫ್ಲೆಕ್ಷರುಗಳ ಮೂಲರೂಪವೇ ಇದಾಗಿದೆ. 
ಗಾಜಿನ ಪಾತ್ರೆಯ ನೀರಿಗೆ ಬಣ್ಣವನ್ನು ಬೆರೆಸಿದರೆ 
ಬಣ್ಣದ ದೀಪಗಳು ಒದಗಿಬರುತ್ತವೆ ಎಂದು ಆತ 


ಹೇಳುತ್ತಾನೆ. 

ನಿಕೋಲೋ  ಸಬಾಟ್ಟಿನಿ (1574-1654) 
ರಂಗಪ್ರಕಾಶದ ಶೋಧನೆ ಕೈಗೊಂಡು ಅದರ 
ಮೂಲರೂಪಗಳನ್ನು ಬೆಳಕಿನ ನಿಯಂತ್ರಣದ 


ಪ್ರಾಥಮಿಕ ಉಪಕರಣಗಳನ್ನು ಆವಿಷ್ಠರಿಸಿದ. ಇವರ 
ಪ್ರಕಾರ ರಂಗಪ್ರಕಾಶ ವ್ಯವಸ್ಥೆಯ ವಿಧಾನಗಳೆಂದರೆ 
ರಂಗದ ಮುಂತುದಿಗೆ ನೆಲದಲ್ಲಿ ಸಾಲುದೀಪಗಳು, 


ಮೇಲಿನಿಂದ ತೂಗುಬಿಡುವ ದೀಪಗಳು ಹಾಗೂ 
ವಿಂಗುಗಳಲ್ಲಿಡಬಹುದಾದ ದೀಪಗಳು 
ಈ ಮೂರರ ಸಂಯೋಜನೆಯೇ ಇವನ 


ರಂಗಪ್ರಕಾಶದ ತಿರುಳು. ಇವೇ ಮುಂದೆ ಪುಟ್‌ಲೈಟ್ಸ್‌, 
ಟಾಪ್‌ಲೈಟ್ಸ್‌ ಎಂಬ ಹೆಸರಲ್ಲಿ ಪ್ರಸಿದ್ಧಿಯಾಗಿದೆ. ನಾವು 
ಈಗಿನ ಕಾಲದಲ್ಲಿ ಡಿಮ್ಮರ್‌ ಎಂದು ಕರೆಯುವ 


ನಿಯಂತ್ರಣ ಉಪಕರಣದ ರೂಪವೊಂದನ್ನು 
ಸಬಾಟ್ಟಿನಿ ಶೋಧಿಸಿದ್ದಾರೆ. “ಒಂದು ಕ್ಯಾಂಡ್‌ಲಿನ 
ಮೇಲೆ ದಾರದಿಂದ ಇಳಿಸಬಹುದಾದ 


ಕೊಳವೆಬಾವಿಯೊಂದನ್ನು ಇರಿಸಿ ಬೆಳಕನ್ನು 
ಅಗತ್ಯವಿದ್ದಷ್ಟು ಪ್ರಖರತೆಗೆ ಇಳಿಸುವ ಉಪಾಯವನ್ನು 
ಆತ ಸೂಚಿಸಿಕೊಟ್ಟ. ಈ ಆವಿಷ್ಕಾರಗಳಿಗೆ ಮುಂದೆ 
ಯುರೋಪಿನ ರಂಗಪ್ರಯೋಗಗಳಲ್ಲಿ 
ಉಪಯೋಗವಾಗಿ ಜನಪ್ರಿಯವಾದವು. 
17ನೇ ಶತಮಾನದಲ್ಲಿ ರಂಗಪ್ರಕಾಶ 

17ನೇ ಶತಮಾನದಲ್ಲಿ ಶೋಧನೆ ಕೈಗೊಂಡವನು 


ರಂಗಪ್ರಕಾಶ ಹಿನ್ನೆಲೆಯ ದೃಶ್ಯ ಪರಿಕರಗಳನ್ನು 
ತೋರಿಸುವ ಒಂದು ಸಾಧನವಾಗಿತ್ತಷ್ಟೆ ಆಗ 
ಉಪಯೋಗಿಸುತ್ತಿದ್ದ ಬೆಳಕಿನ ಮಾಧ್ಯಮಗಳು 
ಎಂದರೆ ಎಣ್ಣೆದೀಪ ಮತ್ತು ಮೇಣದ ದೀಪ. ಈ 
ದೀಪಗಳು ರಂಗಸ್ಥಳವನ್ನು ಮಾತ್ರವಲ್ಲ 
ಪ್ರೇಕ್ಷಾಂಗಣವನ್ನು ಪ್ರಕಾಶಗೋಳಿಸುತ್ತಿದ್ದವು. 
ನವೋದಯ ತಂತ್ರಜ್ಞರ ವಿವಿಧ ದೃಶ್ಯ 
ಪರಿಣಾಮಗಳೆಂದರೆ ಕೇಂದ್ರೀಕೃತ ಬೆಳಕು, ಬಣ್ಣದ 
ಬೆಳಕು, ಪ್ರೇಕ್ಷಾಂಗಣದ ರಂಗಸ್ಥಳಗಳನ್ನು 
ಬೆಳಕಾಗಿಸುವುದು. ಪ್ರದರ್ಶನ ಉತ್ತುಂಗದಲ್ಲಿ 
ದೀಪಗಳನ್ನು ಆರಿಸಿ ಮಂದ ಪ್ರಕಾಶದಲ್ಲಿಡುವ ತಂತ್ರ 
ಮತ್ತು ದೃಷ್ಟಿ ದೂರದ ಪರಿಣಾಮ ಕಾಣುವಂತೆ ಬೇರೆ 
ಬೇರೆ ಸ್ಥಳಗಳಲ್ಲಿ  ದೀಪಗಳನ್ನಿಡುವ ವ್ಯವಸ್ಥೆ 
ಮುಂತಾದವು. 
18ನೇ ಮತ್ತು 19ನೇ ಶತಮಾನದಲ್ಲಿ ಬೆಳಕಿನ ವ್ಯವಸ್ಥೆ: 


18ನೇ ಶತಮಾನದಲ್ಲಿ ರಂಗದೀಪಗಳ 

ಉಪಕರಣಗಳನ್ನು ಪೇಕಕರ ದಷಿಯಿಂದ 
"wm ಲ ಟಿ 

ಮರೆಮಾಡುವ ಪ್ರಯತ್ನ ನಡೆಯಿತು ಇದರ 


ಫಲಶೃತಿಯಾಗಿ ಪುಟ್‌ಲೈಟ್‌, ಬಾರ್ಡರ್‌ಲೈಟ್‌ ಮತ್ತು 
ಸ್ವಿಪ್‌ಲೈಟ್‌ಗಳು ಬಳಕೆಗೆ ಬಂದವು. ಈ ಅವಧಿಯಲ್ಲಿ 
ಮೂಲ ಕಲ್ಪನೆಗಳು ಸುಧಾರಿಸುತ್ತ ಹೋದವು 
1803ರಲ್ಲಿ ಲಂಡನ್ನಿನ  ರಂಗಮಂದಿರವೊಂದು 
ಮೊದಲಿಗೆ ಗ್ಯಾಸ್‌ ದೀಪಗಳನ್ನು ಬಳಸಿ ತೋರಿಸಿತು 
ಈ ದೀಪಗಳ ವಿಶೇಷತೆಗಳೆಂದರೆ ಹೆಚ್ಚು ಪ್ರಖರತೆ 
ಹಾಗೂ ಗ್ಯಾಸಿನ ಪ್ರಮಾಣ ನಿಂತ್ರಿಸುವ ಮೂಲಕ 
ಬೆಳಕಿನ ಪ್ರಖರತೆಯ ನಿಯಂತ್ರಣ. ಈ ವಿಧದ 
ಬೆಳಕಿನ ವ್ಯವಸ್ಥೆ ಯೂರೋಪಿನ ಹಲವು ರಂಗ 
ಮಂದಿರಗಳಲ್ಲಿ ಅಭಿವೃದ್ದಿಗೊಂಡವು. ಮುಂದೆ 1826 
ರಲ್ಲಿ ಲೈಮ್‌ಲೈಟ್‌ ಬಂತು ಇದರಲ್ಲಿ ಬೆಂಕಿಯ 
ಅಪಾಯ ಕಡಿಮೆಯಾಯಿತು ಹಾಗು ಗ್ಯಾಸ್‌ 
ದೀಪಗಳಿಗಿಂತ ಹೆಚ್ಚು ಪ್ರಖರವಾಗಿತ್ತು. 


ಇಂಗ್ಲೆಡ್‌ನ ಇನಿಗೋಜೋನ್ಸ್‌ ಎಂಬಾತ 19ನೇ. ಶತಮಾನದಲ್ಲಿ ಅನಿಲ ಬೆಳಕಿನ 
ಸರ್ಲಿಯೋನ ಉಪಾಯಗಳನ್ನು ಪಾಲಿಸಿದ. ಆದರೂ ಆವಿಷ್ಠಾರವಾಗಿ  ರಂಗಪ್ರಕಾಶದ ಬಳಕೆ ಆಗಲೇ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 43-48 46 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಾರಂಭವಾದದ್ದು. ಅನಿಲ ಸರಬರಾಜಾಗುವ 
ಮಾರ್ಗದಲ್ಲಿ ಒಂದು ಕವಾಟ ಅಳವಡಿಸಿ ಅನಿಲ 
ಪ್ರವಾಹದ ಪ್ರಮಾಣವನ್ನು ನಿಯಂತ್ರಿಸಿ ಲೈಟ್‌ನಿಂದ 
ಹೊರಹೊಮ್ಮುವ ಬೆಳಕಿನ ಪ್ರಕಾಶವನ್ನು ಹೆಚ್ಚು 
ಅಥವಾ ಕಡಿಮೆ ಮಾಡುವ ಸಾಧ್ಯವಾಯಿತಲ್ಲದೇ 
ಪ್ರರ್ದಶನ ಪ್ರಾರಂಭವಾದಾಗ ಪ್ರೇಕ್ಷಾಂಗಣದ ದೀಪ 
ಆರಿಸಿ ಕತ್ತಲು ಮಾಡಬಹುದಾಗಿತ್ತು. ಇಲ್ಲಿ ಗ್ಯಾಸ್‌ 
ಟೇಬಲ್‌ ಎಂಬ ನಿಯಂತ್ರಣ ಕೇಂದ್ರವಿತ್ತು. 
ಕವಾಟಗಳನ್ನು ನಿಯಂತ್ರಿಸಲು ಒಬ್ಬ ಚಾಲಕನಿರುತ್ತಿದ್ದ 
ಈ ಆವಿಷ್ಕಾರದಿಂದ ಮೊದಲ ಬಾರಿಗೆ ವರ್ಣಮಯ 
ಪ್ರಕಾಶವನ್ನು ರಂಗದ ಮೇಲೆ ಹರಡುವುದು 
ಸಾಧ್ಯವಾಯಿತು. 1896ರಲ್ಲಿ ಸ್ಥಾಪಿತವಾದ 
ಅಮೇರಿಕಾದ ಕ್ಷೀಗೆಲ್‌ ಬ್ರದರ್ಸ್‌ ಎ೦ಬ ಕಂಪನಿಯು 
ಈ ಒಂದು ಪ್ರಕಾರದ ರಂಗಪ್ರಕಾಶ ವ್ಯವಸ್ಥೆಯಲ್ಲಿ 
ಮುಂಚೂಣಿಯಲ್ಲಿತ್ತು. 

20ನೇ ಶತಮಾನದ ಆರಂಭದ ಹೊತ್ತಿಗೆ ಎಲ್ಲಾ 
ತಾಂತ್ರಿಕ ಬೆಳವಣಿಗೆಗಳು ರಂಗವನ್ನು ಪ್ರಖರವಾಗಿ 
ಬೆಳಗಿಸುವ ನಿಯಂತ್ರಿಸುವ ಬಣ್ಣ ಬೆಳಕುಗಳ 
ಚಮತ್ಕಾರಗಳನ್ನು ಮಾಡುವ ಬೆಳಕಿನ ವ್ಯವಸ್ಥೆಯನ್ನು 
ರೂಪಿಸಿದವು. ಆದರೆ ಕವಲೊಡೆದುಕೊಂಡ 
ರಂಗಪ್ರಯೋಗಗಳಿಗೆ ಇಷ್ಟೆ ಸಾಕಾಗಲಿಲ್ಲ ರಂಗಸಜ್ಜಿಕೆ 
ಮತ್ತು ನಟರ ಉದ್ದೇಶವನ್ನು ತೋರಿಸುವ ನೆರಳು 
ಬೆಳಕಿನ ಗಾಢ ಪ್ರತಿಮೆಗಳನ್ನು ಸೃಷ್ಟಿಸುವ ಪ್ರಕಾಶ 
ವ್ಯವಸ್ಥೆ ಆ ಕಾಲಕ್ಕೆ ಬೇಕಾಗಿತ್ತು ಅಂತಹ 
ಶೋಧನೆಗಳನ್ನು ತಾತ್ವಿಕ ನೆಲೆಯಲ್ಲಿ ಮಾಡಿ 
ತೋರಿಸಿದವರು ಸ್ಪಿಟ್ಟ್ಜರ್ಲ್ಯಾಂಡಿನ ಅಡ್‌ಲ್ಟ್‌ ಅಪ್ಪಿಯಾ 
(1862-1928) ಇಂಗ್ಲೆಡ್‌ನ ಗೋರ್ಡೋನ್‌ ಕ್ರೇಗ್‌ 
(1879-1966) ಇವರ ವಿನ್ಯಾಸಗಳ ಪ್ರೇರಣೆಯಿಂದ 
ಮುಂದಿನ ರಂಗಕರ್ಮಿಗಳು ಹೊಸ ಮಾದರಿಯ 
ರಂಗಪ್ರಕಾಶ ವ್ಯವಸ್ಥೆಯನ್ನು ರೂಪಿಸಿ ಬಳಸಿದರು. 

ಈ ಕಾಲಕ್ಕೆ ರಂಗವನ್ನು ಬರೀ 
ಪುಟ್‌ಲೈಟ್‌ಗಳಿಂದ ಮಾತ್ರ ಪ್ರಖರವಾಗಿ ಬೆಳಗಿಸುವ 
ಪದ್ಧತಿಯನ್ನು ಕೈಬಿಟ್ಟು ಪ್ರತಿಯೊಂದು ರಂಗದ 
ಭಾಗವನ್ನು ಕನಿಷ್ಠ ಮೂರು ದೀಪಗಳಿಂದ ಬೆಳಗಿಸುವ 


ವಿಧಾನವನ್ನು ಬಳಸಲಾಯಿತು. ವಿಭಿನ್ನ ಭಾಗಗಳನ್ನು 
ಪ್ರತ್ಯೇಕವಾಗಿ ಬೆಳಗಿಸಿ ಒಟ್ಟುಗೂಡಿಸಿದಾಗ ಅದರ 
ರಂಗಪ್ರಕಾಶ ವ್ಯವಸ್ಥೆ ರೂಪುಗೊಳ್ಳುತ್ತದೆ. ಇಂದಿಗೂ 
ರಂಗಪ್ರಕಾಶ ವ್ಯವಸ್ಥೆಯೂ ಇದೇ ಸೂತ್ರವನ್ನು 
ಮುಂದುವರಿಸಿಕೊಂಡು ಬಂದಿದೆ. ಜೊತೆಗೆ ಆ 
ಕಾಲದ ಹೊಸ ಪ್ರಕಾಶ ವ್ಯವಸ್ಥೆ ಬೆಳಕಿನ ನಿಯಂತ್ರಣ 
ಮತ್ತು ಸಮನ್ವಯದ ಬಗ್ಗೆಯು ಒತ್ತುಕೊಟ್ಟಿದೆ. 

20ನೇ ಶತಮಾನದಲ್ಲಿ ಬೆಳವಣಿಗೆ ಹೊಂದಿದ ಈ 
ಪ್ರಯೋಗಗಳು ರಂಗಪ್ರಕಾಶ ವ್ಯವಸ್ಥೆಗೆ ಒಂದು 
ಆಧುನಿಕ ವ್ಯಾಕರಣವನ್ನು ನಿರ್ಮಿಸಿದಲ್ಲದೆ ಈ 
ಕೆಲಸವನ್ನು ಮಾಡಲು ತಂತ್ರಜ್ಞ ಕಲಾವಿದರುಗಳ 
ಅಗತ್ಯವಾಗುವ ಹಾಗೆ ಮಾಡಿದವು. ಇಲ್ಲಿಂದ ಮುಂದೆ 
ರಂಗಪ್ರಕಾಶ ವ್ಯವಸ್ಥೆಯಲ್ಲಿ ಆಗಿರುವುದು ತಾಂತ್ರಿಕ 
ಪರಿಷ್ಕರಣೆಗಳು ಮಾತ್ರ ಶತಮಾನದ ಆರಂಭದಲ್ಲಿ 
ಬ೦ದ ಆಟೋಟ್ರಾನ್ಸ್‌ಫಾರ್ಮರ್‌ ಡಿಮ್ಮರ್‌ಗಳು ಈಗ 
ಎಲೆಕ್ಟ್ರಾನಿಕ್‌ ಡಿಮ್ಮರ್‌ಗಳಾಗಿ ಬದಲಾಯಿಸಿಕೊಂಡಿವೆ. 
ಉಪಸಂಹಾರ 

ಬೆಳಕಿನ ಗುಣವೆ ಕಾಣಿಸುವುದು. ರಂಗಭೂಮಿ 


ಒಂದು ಕ್ರಿಯಾತ್ಮಕ ಕಲೆಯಾಗಿದ್ದು ಅದರ 
ಅವಶ್ಯಕತೆಗನುಗುಣವಾಗಿ ಹಲವು 
ರಂಗಪ್ರಯೋಗಗಳು ವೈವಿಧ್ಯಮಯವಾಗಿ ಬೆಳಕನ್ನು 
ಬಳಸಿಕೊಂಡು ಕಲಾತ್ಮಕವಾಗಿವೆ. ವೈಜ್ಞಾನಿಕ 
ಆವಿಷ್ಠಾರಗಳಿಂದಾಗಿ ರಂಗಬೆಳಕಿನ ವ್ಯವಸ್ಥಾಪನೆ 
ಬಹುದೊಡ್ಡ ಬದಲಾವಣೆಯನ್ನು ಪಡೆದಿದೆ. 
ಎಣ್ಣೆದೀಪ, ಪೆಟ್ರೋಮ್ಯಾಕ್ಸ್‌ ವಿದ್ಯುತ್‌ ನಂತರ 


ಎಲೆಕ್ಟಾನಿಕ್‌ ದೀಪಗಳು ಬಳಕೆಯಾಗುತ್ತಿವೆ. ಇತ್ತೀಚಿನ 
ದಿನಗಳಲ್ಲಿ ಎಲ್‌ಇಡಿ ದೀಪಗಳು (LED - Light 


Emitting Diodes) ಒ೦ದೇ ಉಪಕರಣದಲ್ಲಿ 
ವಿವಿಧ ಬಣ್ಣಗಳು ಹೊರ ಹೊಮ್ಮುವಂತಹ 
ದೀಪಗಳು, ಚಿತ್ರ-ವಿಚಿತ್ರ ಪರಿಣಾಮದ ದೀಪಗಳು 


ಬಂದಿವೆ. ರಂಗತಜ್ಞನಾದವನು ಇಂತಹ ನವನವೀನ 
ರಂಗ ಬೆಳಕಿನ ತಂತ್ರವನ್ನು ಬಳಸಿ ತನ್ನ ರಂಗ 
ಪ್ರದರ್ಶನದಲ್ಲಿ ಅನುಸರಿಸುವುದರಿಂದ ಇನ್ನಷ್ಟು 
ಪರಿಣಾಮಕಾರಿಯಾದ ರಂಗ ಪ್ರದರ್ಶನ ನೀಡಲು 


VOLUME-2, ISSUE-6, JANUARY-FEBRUARY 2024 ISSN: 2583-3510, ೫. 43-48 47 


This article available at: www.srujani.in 


SRUJANI: Indian Journal of Innovative Research and Development 

ಸಹಾಯಕವಾಗುತ್ತದೆ. ರಂಗ ಪ್ರದರ್ಶನವನ್ನು 
ಅತಿಯಾದ ರಂಗ ಬೆಳಕಿನ ವ್ಯವಸ್ಥೆ ಇಲ್ಲದೆಯೂ 
ಉತ್ತಮವಾದ ನಟರುಗಳ ಅಭಿನಯದ ಮೂಲಕವು 
ನೀಡಬಹುದು ಎಂಬುದನ್ನು ಮರೆಯಬಾರದು 
ರಂಗಪಕಾಶವು ನಾಟಕದ ಭಾವಸ್ಥಿತಿಯನ್ನು 
ಪೇಕ್ಷಕನಲ್ಲಿ ಸೃಷ್ಟಿಮಾಡಿ ಒಂದು ಭ್ರಮಾಲೋಕಕ್ಕೆ 
ಕರೆದುಕೊಂಡು ಹೋಗಲು ಸಹಾಯಕವಾಗುತ್ತದೆ 
ಎಂಬುದನ್ನು ಮರೆಯಬಾರದು. 


ಪರಾಮರ್ಶನ ಗ್ರಂಥಗಳು 
* ಅಕ್ಷರ ಕೆವಿ (2018). ರಂಗಪಪಂಚ. ಅಕ್ಷರ 
ಪ್ರಕಾಶನ. 
* ಅಕ್ಷರ ಕೆ.ವಿ (2012). ರಂಗ ಪ್ರಯೋಗ. ಅಕ್ಷರ 
ಪ್ರಕಾಶನ. 
ವೆಂಕಟರಾಮ್‌ ಎನ್‌.ಎಸ್‌. (2012). 


ರಂಗಭೂಮಿ. ನವಕರ್ನಾಟಕ ಪಬ್ಲಿಕೇಷನ್ಸ್‌ 
ಪ್ರೈವೆಟ್‌ ಲಿಮಿಟೆಡ್‌. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.43-48 
This article available at: www.srujani.in 


165% 2583-3510 


ಸೃಜನ 


58111/4711: Indian Journal of Innovative Research and 5 R D F 
Development (SUIRD) 


editor@srujani.in 
www.srujani.in 


Volume-2 Issue 6, January-February 2024, Pp. 49-56 
Bi-Monthly, Peer-Reviewed, Open Access, Indexed Journal 


ತ್ರಿಕೂಟಚಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ 


ಡಾ. ಅನಿತ ಟಿ 
ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ (ಬಿ.ಎ.ಆನರ್ಸ್‌), ಬೆ೦ಗಳೂರು ವಿಶ್ವವಿದ್ಯಾಲಯ, ಬೆ೦ಗಳೂರು. 


Abstract: 
ಕೆ.ಶ.॥1ನೇ ಶತಮಾನದಲ್ಲಿ ಅಸ್ಥಿತ್ವಕ್ಕೆ ಬಂದ ಹೊಯ್ಸಳರು ಮೂರುನೂರು ವರ್ಷಗಳ ಕಾಲ ಕರ್ನಾಟಕವನ್ನು 


ಆಳಿ ಕಲೆ ಮತ್ತು ವಾಸ್ತುಪಿಲಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ ಹೊಯಳರು ವಾಸ್ತುಶಿಲ್ಪ ಕ್ಲೇತದಲ್ಲಿ 
ಅಪೂರ್ವ ಸಾಧನೆ ಮಾಡಿ ವಾಸ್ತುತಿಲದಲ್ಲಿ ಮೊಘಲರಂತೆ ಸುವರ್ಣಯುಗ ಸೃಷ್ಟಿಸಿದರು. ಇವರು ತಮ್ಮದೇ ಆದ 
ಹೊಯಳ ಶೈಲಿಯನ್ನು ಪರಿಚಯಿಸುವ ಮೂಲಕ ನೂರಾರು ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. 
13ನೇ ಶತಮಾನದಲ್ಲಿ ಹೂಯ್ಸಳ ಅರಸ ಬಿಟ್ಟಿದೇವನ ಕಾಲವನ್ನು ಹೂಯ್ರಳ ಕಾಲದ ವಾಸ್ತುಶಿಲ್ಪದ 
ಸುವರ್ಣಯುಗ ಎನ್ನಲಾಗಿದೆ. ಇವರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಸುಮಾರು 1521 ದೇವಾಲಯಗಳನ್ನು 
ನಿರ್ಮಿಸಿದ್ದಾರೆ. ಪಸ್ತುತ ಲೇಖನದಲ್ಲಿ ತಿಕೂಟಚಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ಕುರಿತು 
ಚರ್ಚಿಸಲಾಗಿದೆ. 


Keywords: ಕರ್ನಾಟಕ ಇತಿಹಾಸ, ಹೊಯಳರು, ತ್ರಿಕೂಟಚಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಕಲೆ ಮತ್ತು 
ವಾಸ್ತುತಿಲ. 


ಪೀಠಿಕೆ 
ಭಾರತದ ವಾಸ್ತುಶಿಲ್ಪವೇ ವೈಜ್ಞಾನಿಕ ಮತ್ತು ಸೂರ್ಯದೇವರಿಗಾಗಿ 11 ಹರಿಹರನಿಗಾಗಿ ಮತ್ತು 
ಸಾಂಸ್ಕೃತಿಕ ದೃಷ್ಟಿಯಿಂದ ಅದ್ಭುತ ಸೃಷ್ಟಿಸಿದೆ. ಬ್ರಹ್ಮನಿಗಾಗಿ 5 ದೇವಾಲಗಳನ್ನು ನಿರ್ಮಿಸಿರುವುದು 


ಭಾರತೀಯ ವಾಸ್ತುಶಿಲ್ಪ ಶೈಲಿಯಲ್ಲಿಯೇ ಇವರ ಶೈಲಿ 
ವಿಶಿಷ್ಟವಾಗಿದೆ. ಇವರ ಕಾಲದಲ್ಲಿ ನಿರ್ಮಾಣಗೊಂಡ 
ಕಟ್ಟಡಗಳ ಶೈಲಿಯಲ್ಲಿ ತಮ್ಮದೇ ಆದ ವಿನ್ಯಾಸ ಮತ್ತು 
ತಂತ್ರಗಾರಿಕೆಯನ್ನು ತೋರಿಸಿದ್ದಾರೆ. ಕಲ್ಲಿನ ಆಯ್ಕೆ, 
ಕೆತ್ತನೆಯ ಸೂಕ್ಷ್ಮತೆಯಲ್ಲಿ ತಮ್ಮದೇ ಆದ ಪ್ರತ್ಯೇಕ 
ಹೆಸರನ್ನು ಪಡೆದುಕೊಂಡಿದ್ದಾರೆ. ಇವರ ಸಾಮ್ರಾಜ್ಯದ 
ಗಡಿ ವ್ಯಾಪ್ತಿಯಲ್ಲಿ ಸುಮಾರು 1521 
ದೇವಾಲಯಗಳನ್ನು ನಿರ್ಮಿಸಿದ್ದು, ಇವುಗಳಲ್ಲಿ 965 
ಶಿವನಿಗಾಗಿ ಮತ್ತು 293 ವಿಷ್ಣುವಿಗಾಗಿ ನಿರ್ಮಿಸಿದ್ದಾರೆ 
ಹಾಗೂ 173 ಜೈನ ಬಸದಿಗಳು 12 


ಇವರ ಧರ್ಮಸಶಿಷ್ಣತೆಗೆ ಹಿಡಿದ ಕೈಗನ್ನಡಿಯಾಗಿದೆ.' 

ಇವರ ಕಾಲದ ದೇವಾಲಯಗಳನ್ನು 
ಗರ್ಭಗುಡಿಗಳ ಸಂಖ್ಯೆಯನ್ನು ಆಧರಿಸಿ ಅಡಿಯಿಂದ 
ಮುಡಿಯವರೆಗೂ ಪ್ರತ್ಯೇಕ ಷಡ್ವರ್ಗದ ನಿರ್ಮಾಣಕ್ಕೆ 


ಸಂಬಂಧಿಸಿದಂತೆ ಏಕಕೂಟ, ದ್ವಿಕೂಟ, ತ್ರಿಕೂಟ, 
ಚತುಷ್ಯೂಟ ಮತ್ತು ಪಂಚಕೂಟಗಳೆಂದು 
ವಿಭಾಗಿಸಿರುವುದು ವಿಶೇಷವಾಗಿ ಆಕರ್ಷಿಸುತ್ತವೆ. 


ಏಕಕೂಟದಲ್ಲಿ ಒಂದು ದೇವತಾ ಮೂರ್ತಿಗಾಗಿ 


ಯೋಜನಾ (2022, ಡಿಸೆಂಬರ್‌). ಪ್ರಕಾಶನ ವಿಭಾಗ, ಸಮಾಚಾರ 
ಮತ್ತು ಪ್ರಸಾರ ಸಚಿವಾಲಯ, ಭಾರತ ಸರ್ಕಾರ. 


Please cite this article as: ಅನಿತ ಟಿ. (2024). ತ್ರಿಕೂಟಚಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಸಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 


ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 49-56. 


SRUJANI: Indian Journal of Innovative Research and Development 


ಒಂದು ಗರ್ಭಗೃಹ, ಸುಖನಾಸಿ, ನವರಂಗ ಮತ್ತು 
ಒಂದು ಶಿಖರವಿರುತ್ತದೆ. ದ್ವಿಕೂಟ, ತ್ರಿಕೂಟ, 
ಚತುಷ್ಕೂಟ ಮತ್ತು ಪಂಚಕೂಟಗಳಿಗೆ ಪ್ರತ್ಯೇಕ 
ಗರ್ಭಗೃಹ, ಸುಖನಾಸಿಗಳಿದ್ದರೂ ನವರಂಗ, 
ಮುಖಮಂಟಪ ಮುಂತಾದ ಭಾಗಗಳು ಒಂದೇ 
ಆಗಿದ್ದು ಶಿಖರಗಳು ಮಾತ್ರ ಗರ್ಭಗೃಹದ ಸಂಖ್ಯೆಗೆ 
ಅನುಗುಣವಾಗಿರುತ್ತದೆ. ಇಂತಹ ಕೂಟಗಳ 
ವ್ಯವಸ್ಥೆಯನ್ನು ಮೂರು ಶಿಖರ ಅಥವಾ 
ತ್ರಿಕೂಟವನ್ನು ಕಲ್ಯಾಣ ಚಾಲುಕ್ಕರ ದೇಗುಲಗಳಲ್ಲಿ 
ಕಂಡರೂ ಸಹ ನಾಲ್ಕು ಮತ್ತು ಐದು ಕೂಟಗಳನ್ನು 


ಕಾಣುವುದಿಲ್ಲ. ಪಂಚಕೂಟಗಳ ದೇವಾಲಯಗಳಿಗೆ 
ಉದಾಹರಣೆ ನೋಡುವುದಾದರೆ, ವಏಕಕೂಟ- 
ಬೇಲೂರು, ದ್ವಿಕೂಟ-ಹಳೇಬೀಡು, ತ್ರಿಕೂಟ- 
ಸೋಮನಾಥಪುರ, ಚತುಷ್ಕೂಟ-ದೊಡ್ಡಗದ್ದವಳ್ಳಿ 
ಮತ್ತು ಪಂಚಕೂಟಕ್ಕೆ-ಗೋವಿಂದನಗಳ್ಳಿಗಳಲ್ಲಿ 
ಕಾಣಬಹುದು. 


ಹೂಯ್ಸಳ ದೇವಾಲಯಗಳೆಂದರೆ ಅದು ಕಲ್ಲಿನ 
ಅದ್ಭುತ ದೃಶ್ಯಕಾವ್ಯ, ವಿಜ್ಞಾನದ ಸಾಧನೆಯ ಪ್ರತೀಕ, 
ತಂತ್ರಜ್ಞಾನದ ಉತ್ತಮ ಉದಾಹರಣೆ. ಕಲೆ ಮತ್ತು 
ವಾಸ್ತುಶಿಲ್ಪದ ಉತ್ತುಂಗ, ಭಾರತೀಯ ಮಹಾಕಾವ್ಯ 
ಮತ್ತು ಪುರಾಣಗಳ ಮೂರ್ತರೂಪ, 
ಆಗಮಗ್ರಂಥಗಳ ಪ್ರತೀಕ, ಗಣಿತದ ಮೇರು ಸಾಧನೆಗೆ 
ಸಾಕ್ಷಿ ಹಾಗೂ ಸಮಸ್ತ ಭಾರತೀಯ ಸಮಾಜದ 
ಸಂಸ್ಕೃತಿಯ ಪ್ರತಿರೂಪವಾಗಿ ನಮಗೆ 
ಗೋಚರವಾಗುತ್ತದೆ. ಹೂಯಳರ ದೇವಾಲಯದ 
ನಿರ್ಮಾಣದ ಹಂತದಲ್ಲಿನ ಗಮನಾರ್ಹ 
ಸಂಗತಿಗಳೆಂದರೆ ದೇವಾಲಯಗಳ ನಿರ್ಮಾಣಕ್ಕೆ 
ಮಾಡುತ್ತಿದ್ದ ಸ್ಥಳಗಳ ಆಯ್ಕೆ, ಕಲ್ಲಿನ ಆಯ್ಕೆ, 
ತಾಂತ್ರಿಕತೆ, ಕಂಬಗಳ ವಿನ್ಯಾಸ, ಸೂಕ್ಷ್ಮ ಕೆತ್ತನೆಗಳು, 
ಪ್ರತಿಮೆಗಳು ಹೀಗೆ ವಾಸ್ತುಶೈಲಿಯ ಸೊಬಗಿನ 
ವಿವರಣೆಯು ವಿಸ್ತಾರವಾಗುತ್ತಾ ಹೋಗುತ್ತದೆ. 
ಮೇಲಿನ ಪಂಚಕೂಟಗಳನ್ನು ಒಳಗೊಂಡಂತೆ ಇತರೆ 
ಕೆಲವೊಂದು ದೇವಾಲಯಗಳನ್ನು ಹೆಸರಿಸುವುದಾದರೆ 
ತಲಕಾಡಿನ ಕೀರ್ತಿನಾರಾಯಣ, ಕೆರೆತೊಣ್ಣೊರಿನ 


ಮೇಲುಕೋಟೆಯ ಚೆಲುವ 


ಬಲ್ಲಾಳೇಶ್ವರ, 


ನಂಬಿನಾರಾಯಣ, 
ನಾರಾಯಣ, ಅರಸೀಕೆರೆಯ 
ಅಮೃತಪುರದ ಅಮೃತಪುರೇಶ್ವರ ದೇವಾಲಯ, 
ತೊಂಡೂರಿನ ವೀರನಾರಾಯಣ, ಹುಲಿಯೂರಿನ 
ರಂಗನಾಥ ಮತ್ತು ಮಲ್ಲಿಕಾರ್ಜುನ ದೇವಾಲಯ, 
ಶಿವಗಂಗೆಯ ಗಂಗಾಧರೇಶ್ವರ ದೇವಾಲಯ, 
ಬೆಳಗಾವಿಯ ಕೇಧಾರೇಶ್ವ ಮತ್ತು ತ್ರಿಪುರಾಂತ 
ದೇವಾಲಯಗಳು, ಗದಗ ಮತ್ತು ಬಂಕಾಪುರಗಳಲ್ಲಿ 
ವೀರ ನಾರಾಯಣ ದೇವಾಲಯ, ಮಾರಲೆಯ 
ಸಿದ್ದೇಶ್ವರ ದೇವಾಲಯ ಮತ್ತು ಕೇಶವ ಗುಡಿ ಮತ್ತು 
ಬಸರಾಳುವಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೀಗೆ 


ಹಲವಾರು ಪ್ರಮುಖ ದೇವಾಲಯಗಳನ್ನು 
ಗುರುತಿಸಬಹುದು. 
ಈ ಮೇಲಿನ ಕೆಲವು ದೇವಾಲಯಗಳನ್ನು 


ಸಂದರ್ಶಿಸಿದ ನಂತರದಲ್ಲಿ ನಮಗೆ ತಿಳಿಯುವ 
ಹೊಯಳರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ 
ಅಂಶಗಳನ್ನು ಅಥವಾ ಇವರ ಶೈಲಿಯ ಕೆಲವೊಂದು 
ಲಕ್ಷಣಗಳನ್ನು ಗುರುತಿಸುವುದಾದರೆ, 


* ಸಾಮಾನ್ಯವಾಗಿ ನಕ್ಷತ್ರಾಕಾರದ ತಳನಕ್ಷೆಯಿದ್ದು, 
ಅಧಿಷ್ಠಾನದಿ೦ದ ಶಿಖರದವರೆಗೂ ಅದೇ 
ಕೋನದಲ್ಲಿ ಮುಂದುವರೆದು ನಕ್ಷತ್ರಾಕೃತಿಯನ್ನು 
ಹೊಂದಿರುತ್ತವೆ. 


ದೇವಾಲಯವನ್ನು ಎತ್ತರದವಾದ ಜಗತಿಯ 
ಮೇಲೆ ಸ್ಥಾಪಿಸಲಾಗಿದ್ದು ಜಗತಿಯು ಪ್ರದಕ್ಷಿಣಾ 
ಪಥದ ಮೂಲಕ ಸುತ್ತಲಿನ ದೇವಾಲಯದ 
ಶಿಲ್ಪಗಳನ್ನು ನೋಡಬಹುದು. 


ಅಧಿಷ್ಠಾನಗಳು ಆನೆಯಸಾಲು, ಸಿಂಹದ ಸಾಲು, 
ಕುದುರೆ ಸಾಲು, ಲತೆ ಬಳ್ಳಿ ಸಾಲು, ಯಾಳಿಯ 
ಸಾಲು, ಮಕರ ಸಾಲು, ದಶಾವತಾರ ಸಾಲು, 
ಹಂಸದ ಸಾಲು, ದೇವತಾ ಪ್ರತಿಮೆಗಳ ಸಾಲು 
ಹೀಗೆ ಅನೇಕ ಬಗೆಯ ವಿವಿಧ ಶಿಲ್ಪ ಕಲಾಕೃತಿಗಳು 
ದೇವಾಲಯದ ಹೊರ ಭಿತ್ತಿಯ ಸೌಂದರ್ಯವನ್ನು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.49-56 50 


This article available at: www.srujani.in 


SRUJANI: Indian Journal of Innovative Research and Development 


ಇಮ್ಮಡಿಗೊಳಿಸಿವೆ. ಕೆಲವು ದೇವಾಲಯಗಳಲ್ಲಿ 
ಹಲವು ವ್ಯತ್ಯಾಸಗಳನ್ನು ಸಹ ಗಮನಿಸಬಹುದು. 


ದೇವಾಲಯದ ಭಿತ್ತಿ, ಕೋಷ್ಠಗಳು, ವಿಮಾನಗಳಲ್ಲಿ 
ಅಪರೂಪದ ದೇವತಾ ವಿಗ್ರಹಗಳನ್ನು, ಕಪೋತದ 


ಕೆಳಭಾಗದಲ್ಲಿ ವಿಶಿಷ್ಟವಾದ ಮದನಿಕೆಯ 
ವಿಗ್ರಹಗಳನ್ನು ಕಾಣುತ್ತೇವೆ. 
* ದೇವಾಲಯಗಳು ಜಗತಿ, ಅಧಿಷ್ಠಾನ, ಭಿತ್ತಿ, 


ಕಪೋತ, ಹಾರ, ಗ್ರೀವ ಮತ್ತು ಶಿಖರಗಳನ್ನು 
ಏರು ನಕ್ಷೆಯಲ್ಲಿ ನಿರ್ಮಿಸಿದ್ದಾರೆ. 


ತಳನಕ್ಷೆಯಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ, 


ಸಭಾಮಂಟಪ, ನಂದಿಮಂಟಪ ಮತ್ತು 
ಪುಷ್ಕರಣಿಗಳನ್ನು ಹೊಂದಿರುತ್ತವೆ ಕೆಲವು 
ದೇವಾಲಯಗಳಲ್ಲಿ ಪುಷ್ಕರಣಿಗಳು 
ಕಂಡುಬರುವುದಿಲ್ಲ. 

* ದೇವಾಲಯದ ಅಧಿಷ್ಠಾನ, ಭಿತ್ತಿ ಮತ್ತು 
ಶಿಖರಭಾಗಗಳು ಮೂರು ಲೋಕಗಳನ್ನು 
ಪ್ರತಿನಿಧಿಸುವಂತಿರುತ್ತವೆ. 


ಕಲೆಯು ಅತ್ಯಂತ ಸೂಕ್ಷ್ಮ ಕೆತ್ತನೆ ಹೊಂದಿದ್ದು 
ಹೊಯ್ಸಳ ಶೈಲಿಯ ಶಿಲ್ಲಿಗಳಲ್ಲಿ ಭುವನೇಶ್ವರಿಗಳು 
ಮತ್ತು ಕಂಬಗಳ ಸೂಕ್ಷ್ಮ ಕೆತ್ತನೆ ಆಕರ್ಷಿಸುತ್ತವೆ. 


ಇವರ ಕಲಾ ಶೈಲಿಯಲ್ಲಿ ಸಮಕಾಲೀನ ಜಗತ್ತಿನ 
ಅನೇಕ ಉಡುಗೆ, ತೊಡುಗೆ, ವಾದ್ಯಗಳು, 
ಆಯುಧಗಳ ಅಂದಾಜು ನಮಗೆ ಸಿಗುತ್ತದೆ. 


ಹೊಯ್ಸಳರ ಮದನಿಕಾ ವಿಗ್ರಹಗಳು ಮತ್ತು 
ಸಾಲಾಗಿ ಕೆತ್ತನೆ ಮಾಡಿರುವ ಕಲಾಕೃತಿಗಳು 
ಅಪರೂಪವೆನಿಸುವಂತ ಶಿಲ್ಪಗಳಾಗಿದ್ದು ವೀಕ್ಷಕರನ್ನು 
ತನ್ನತ್ತ ಹಿಡಿದಿಡುವ ಮೋಹಕ ಭಾವನೆಯ ಕಲಾ 


ಸೊಬಗನ್ನು ಸೂರೆಗೊಳಿಸುವಂತ ಶಕ್ತಿಯನ್ನು 
ಪಡೆದಿವೆ. 
ಹೀಗೆ ಹೊಯ್ಸಳರ ಕಲಾಶೈಲಿಯ ವಿವಿಧ 


ಲಕ್ಷಣಗಳನ್ನು ಗುರುತಿಸಬಹುದು ನಾಡಿನಾದ್ಯಂತ 


ಜೀವಂತವಾಗಿರುವ ಅನೇಕ ದೇವಾಲಯಗಳಲ್ಲಿ 
ತ್ರಿಕೂಟಚಲ ದೇವಾಲಯದ ಪರಿಚಯವನ್ನು 
ಮಾಡಿಸುವುದು ನನ್ನ ಲೇಖನದ ಉದ್ದೇಶವಾಗಿದೆ. 


ಬಸರಾಳು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ 
ಇದು ತ್ರಿಕೂಟಚಲ ದೇವಾಲಯವಾಗಿದ್ದು 
ಹೊಯ್ಸಳರ ಕಲಾ ಶೈಲಿಗೆ ಉತ್ತಮ 
ನಿದರ್ಶನವಾಗಿದೆ. ಇದು ಮಂಡ್ಯ ಜಿಲ್ಲೆ 
ನಾಗಮಂಗಲ ತಾಲೂಕಿನಲ್ಲಿದೆ. ಕ್ರಿಶ 1234 ರಲ್ಲಿ 
ಮಲ್ಲಿಕಾರ್ಜುನ ದೇವಾಲಯದ ನಿರ್ಮಾಣವಾಗಿದೆ. 
ಹೊಯಳ ಅರಸ ಎರಡನೇ ಅಥವಾ ಇಮ್ಮಡಿ ವೀರ 
ನರಸಿಂಹನ ಕಾಲಕ್ಕೆ ಸೇರಿದ ಈ ದೇವಾಲಯವನ್ನು 
ಇವನ ದಂಡನಾಯಕನಾದ ಹರಿಹರನಾಯಕನಿಂದ 
ನಿರ್ಮಿತವಾಗಿದೆ. ಇತಿಹಾಸದ ಪುರಾವೆಗಳ ಪ್ರಕಾರ 
ಹರಿಹರನು ಸೇವುಣರನ್ನು ಸೋಲಿಸಿದ ಸ್ಮರಣಾರ್ಥ 


ಬಸರಾಳುವಿನಲ್ಲಿ ಶಾಸನದೊಂದಿಗೆ ಈ 
ದೇವಾಲಯದ ನಿರ್ಮಾಣವಾಗಿರುವುದನ್ನು 
ಗಮನಿಸಬಹುದು. 


ಬಸರಾಳು ಶಾಸನದ ವಿವರಣೆ 

1. ಆ ಪ್ರತಾಪಚಕ್ರವರ್ತಿ ಹೊಯಳ ಶ್ರೀ 
ವೀರಸೋಮೇಶ್ನರದೇವರ್ಗ್ಗ೦ ಬಿಜ್ಜಲದೇವಿಗಂ 
ಜನಿಸಿದ ಶ್ರೀ ವೀರನಾರಸಿಂ 

2.ಹದೇವರಸರು 
ದೋರಸಮುದ್ರದೊಳು 
ಶುಖಶಂಕಥಾವಿನೋದದಿಂ 
ಪಿದ್ದೀರಾಜ್ಯಂಗೆಯ್ಯುತ್ತ ಮಿರ್ದ್ವಲ್ಲಿ ತತ್ತಾ 


ನಿಜರಾಜಧಾನಿ 


3. ದಪದ್ಮೋಪಜೀವಿಯಪ್ಪ ಅಡ್ಡಾಯಿದದ 
ಹರಿಯಂಣನ ಮಕ್ಕಳು ಹರಿಯಣ್ಣ 


ನಾರಸಿಂಹದೇವಂಗಳಿಗೆ ಸಕವರ್ಷ 1191ನೆಯ 


4. ಪ್ರಭವಸಂವತ್ಸರದ ವಯಿಶಾಖ ಬ 1 ಮಂ | 
ಆ ಬಸುರಿವಾಳ ಶ್ರೀ 
ಮಲ್ಲಿಕಾರ್ಜುನದೇವರಸ್ಥಾನಕ್ಕೆ 


ಹರಿಯಂಣನ ಮಕ್ಕಳುಗಳ್‌ ಸ್ಥಾ 
5.ನಿಕರಾಗಿ ಧಾರೆಯಂ ಹಡದು ಬೆಳೆಯನಹಳ್ಳಿ 
ಗ 15 ತೆರಣಿ 1 ಬೇಬಿ ಗ 50 ಅನ್ನು ಗ 65 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.49-56 51 


This article available at: www.srujani.in 


SRUJANI: Indian Journal of Innovative Research and Development 


ದೇವರ ಶ್ರೀಕಾರಿಯಕ್ಕೆ ಸಲ್ವುದು ಶ್ರೀ 
ಮಲಪರೋಳುಗಣ್ಣ 

ಕ್ಷಯಾಸಂವತ್ಸರದ ಫಲ್ಗುನ ಬ 5 ಸಉಮ್ಯವಾರ 

ಕಲಿಯಬಯಿರರಸ ನಾಯಕನ ಮಗ 


ಕೆಂಬಯಿರಸನಾಯಕನು ಮಲ್ಲಕಾರ್ಜುನ ದೇವರಿಗೆ 
ಯೆಕಟ್ಟೆಯ ಕೆಳಗೆ ಮೊದಲೇರಿಯಲ್ಲಿ ಗದ್ದೆ ಸ 1 
ಎಂಬ ಮಾಹಿತಿ ಇದೆ. ಈ ಮಾಹಿತಿ ಬಸರಾಳು 
ಶಾಸನದಲ್ಲಿನ 30ನೇ ಶಾಸನದ ಕೆಳಗೆ ಇರುವಂತ 
ಮಾಹಿತಿಯಾಗಿದೆ." 


ಕ್ರಿಶ 1234 ನೆಯ ವರ್ಷದ ಇಮ್ಮಡಿ 
ನರಸಿಂಹನ ಶಾಸನ ರಾಜನ ವಂಶಾವಳಿಯನ್ನು 


ಕೊಡುವುದಲ್ಲದೆ ಆತನಪ್ರಧಾನಿ ತೆನದಂಕವಂಶದ 
ಹರಿಹರದಂಡನಾಯಕನು ತನ್ನ ತಮ್ಮಂದಿರಾದ 
ಸಿಂಗೆಯನಾಯಕ ಮತ್ತು 
ಮಾರೆಯನಾಯಕರೊಡಗೂಡಿ ಮಲ್ಲಿಕಾರ್ಜುನ 


ದೇವಾಲಯವನ್ನು ಕಟ್ಟಿಸಿ ಕೆರೆಯನ್ನು ನಿರ್ಮಿಸಿ 
ರಾಜನಿಂದ ಭೂಮಿಯನ್ನು ಪಡೆದು ದತ್ತಿಯಾಗಿ 
ಬಿಟ್ಟಂತೆ 29 ಮತ್ತು 30 ರ ಒಂದು ಸಂಘಟಿತ 
ಶಾಸನ ವಿವರಣೆ ನೀಡುತ್ತದೆ." 


ಬಸರಾಳು ಶಾಸನದ ಮಾಹಿತಿಯಿಂದ ಈ 
ದೇವಾಲಯದ ನಿರ್ಮಾಣದ ಬಗ್ಗೆ ಸ್ಪಷ್ಟ 
ಮಾಹಿತಿಯನ್ನು ಇಲ್ಲಿ ಕಲೆ ಹಾಕಲಾಗಿದೆ. 
ತ್ರಿಕೂಟಚಲ ಶೈಲಿಯಲ್ಲಿರುವ ಮಲ್ಲಿಕಾರ್ಜುನ 


ದೇವಾಲಯ ಇದು ಶಿವನಿಗೆ ಅರ್ಪಿತವಾಗಿದೆ. ಈ 
ದೇವಾಲಯವು 3 ಅಡಿ ಎತ್ತರದ ಜಗತಿಯ 
ಮೇಲಿದೆ. ಪಶ್ಚಿಮ, ಉತ್ತರ ಮತ್ತು ದಕ್ಷಿಣಕ್ಕೆ ಮೂರು 
ಗರ್ಭಗೃಹಗಳು (ತ್ರಿಕೂಟ ರಚನೆಯಲ್ಲಿ), 
ಒಂದೊಂದು ಸುಖನಾಸಿ ಮತ್ತು ಒಂದು ನವರಂಗ 
ಇದೆ ಮತ್ತು ನಂದಿ ಮಂಟಪ, ಉತ್ತರ ಮತ್ತು 


ಗರ್ಭ ಗುಡಿಗಳಿವೆ. ಇಲ್ಲಿನ ಸ್ವಾರಸ್ಯಕರ ಕೆತ್ತನೆಯ 
ಸಂಗತಿ ಎಂದರೆ ಭಾಗವತ ಕತೆಯ ಮಧ್ಯದಲ್ಲಿ 
ಪ್ರಹಲ್ಲಾದನ ಕಥೆಯ ಸನ್ನಿವೇಶಗಳ ಕೆತ್ತನೆಗಳಿರುವುದು 


ಇಲ್ಲಿನ ವಿಶೇಷ ದೇವಾಲಯದ ಬಿತ್ತಿ ಶಿಲ್ಪಗಳು 
ದೇವಾಲಯದ ಅಂದವನ್ನು ಹೆಚ್ಚಿಸಿವೆ. 
ದೇವಾಲಯದ ಒಳಭಾಗದಲ್ಲಿ ಶಿವನ ಲಿಂಗ, 


ಸೂರ್ಯ, ನಾಗ ಮತ್ತು ನಾಗಿಣಿಯರ ವಿತ್ರಹಗಳಿವೆ. 
ಇಲ್ಲಿನ ಮತ್ತೊಂದು ವಿಶೇಷತೆಯೆಂದರೆ ನಾಗ ಮತ್ತು 
ನಾಗಿಣಿಯರ ಮೂರ್ತಿಯನ್ನು ಒಂದೇ ಕಲ್ಲಿನಲ್ಲಿ 
ಕೆತ್ತಿರುವುದು ಇದು ಹೆಚ್ಚು ಆಕರ್ಷಕವಾಗಿದೆ. 
ದೇವಾಲಯದ ಹೊರ ಭಾಗದಲ್ಲಿ ಸುಮಾರು 
103 ಸಂಕೀರ್ಣವಾದ ಕೆತ್ತನೆಯ ಚಿತ್ರ ಫಲಕಗಳು 
ದೇವಾಲಯವನ್ನು ಸುತ್ತುವರಿದಿವೆ. ಅಧಿಷ್ಟಾನದಲ್ಲಿ 
ಆರು ಪಟ್ಟಕೆಗಳಿವೆ. ಆನೆ, ಕುದುರೆ ಸವಾರಿ, ಸಿಂಹ, 
ರಾಮಾಯಣ ಮತ್ತು ಮಹಾಭಾರತ ಮತ್ತು 
ಭಾಗವತ ಪುರಾಣಗಳ ಕಥೆ, ಮಕರ ಮತ್ತು ಕೀರ್ತಿ 
ಮುಖ ಕೊನೆಯದಾಗಿ ಹಂಸದ ಸಾಲುಗಳು 
ದೇವಾಲಯದ ಅಂದವನ್ನು ಹೆಚ್ಚಿಸಿವೆ. ಸುತ್ತಲೂ 
ವಿವಿಧ ಭಂಗಿಯ ದೇವತಾ ಮೂರ್ತಿಗಳಿವೆ. ಈ 
ದೇವಸ್ಥಾನಕ್ಕೆ ಎರಡು ಸೂರು (EVAVES) ಗಳಿವೆ 
ಮತ್ತು ಸೂಕ್ಷ್ಮವಾಗಿ ಅಲಂಕೃತವಾಗಿರುವಂತಹ ಚಿಕ್ಕ 


ಚಿಕ್ಕ ಗೋಪುರ (ಓ6610019) ಗಳು ದೇವಾಲಯದ 


ಸುತ್ತಲೂ ಇವೆ. ಇವುಗಳು ಎರಡು ಸೂರುಗಳ 
ಮಧ್ಯದಲ್ಲಿರುವುದು ವಿಶೇಷ. ಮಧ್ಯದ ದೇಗುಲಕ್ಕೆ 
ಗೋಪುರವಿದೆ. ಗೋಪುರದ ಮೇಲಿನ 


ಸುಖನಾಸಿಯ ಭಾಗದಲ್ಲಿ ಹೊಯ್ಸಳರ ಲಾಂಛನ 
ಇರುವುದು ಆಕರ್ಷಕವಾಗಿದೆ. 

ಮುಖ್ಯ ದ್ವಾರದಲ್ಲಿ ನಮ್ಮನ್ನು ಆಕರ್ಷಿಸಲು ಮತ್ತು 
ಆಹ್ವಾನಿಸುವಂತೆ ಎರಡು ಪುಟ್ಟ ಗುಡಿಗಳು ಮಟ್ಟಲಿನ 


ದಕ್ಷಿಣಕ್ಕೆ ಸೋಪಾನಗಳಿವೆ ಹಾಗೂ ಇಕ್ಕೆಲಗಳಲ್ಲಿ ಎಡ ಮತ್ತು ಬಲ ಭಾಗಗಳಲ್ಲಿವೆ ಆದರೆ 
ಗುಡಿಯೊಳಗೆ ಯಾವುದೇ ಮೂರ್ತಿಶಿಲ್ಪಗಳು 
* ಎಫಿಗ್ರಾಫಿಯ ಕರ್ನಾಟಕ. ಸಂಪುಟ-7, ಮಂಡ್ಯಜಿಲ್ಲೆ (ನಾಗಮಂಗಲ, ಕಂಡುಬರುವುದಿಲ್ಲ ಹಾಗೇ ಇದರ ವಿರುದ್ಧ 
ಮಂಡ್ಯ, ಮದ್ದೂರು, ಮಳವಳ್ಳಿ). ಕನ್ನಡ ಅಧ್ಯಯನ ಸಂಸ್ಥೆ ಪ 
ಮೈಸೂರು, ೫ ೫೫98. 11್ಛಧ್‌ಾ್‌್‌ ದಿಕ್ಕಿನಲ್ಲಿಯೂ ಸಹ ಎರಡು ಪುಟ್ಟ ಗುಡಿಗಳಿವೆ 
3 ಅದೇ. ಪು.1 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 49-56 52 


This article available at: www.srujani.in 


SRUJANI: Indian Journal of Innovative Research and Development 


ಇವುಗಳಲ್ಲೂ ಯಾವುದೇ ಮೂರ್ತಿಗಳು 
ಇರುವುದಿಲ್ಲ. ದೇವಾಲಯದ ಸಭಾಂಗಣಕ್ಕೆ 
ಪ್ರವೇಶಿಸು ಎರಡೂ ಬದಿಗಳಲ್ಲಿ ಪ್ರವೇಶ 


ದ್ವಾರಗಳಿವೆ. ಈ ಎರಡೂ 
ನಿಂತಿರುವ ಆನೆಗಳ ಕೆತ್ತನೆಯಿದೆ. 


ದೇವಾಲಯದ ಹೊರಾಂಗಣದಲ್ಲಿರುವ ಶಿಲ್ಪಗಳಲ್ಲಿ 
ಹೆಚ್ಚು ಆಕರ್ಷಣೆ ಎಂದರೆ 16 ಕೈಗಳುಳ್ಳ ಶಿವ 
ಅಂದಕಾಸುರನ ತಲೆಯ ಮೇಲೆ ನೃತ್ಯ 
ಮಾಡುತ್ತಿರುವುದು ಹಾಗೂ 22 ಶಸ್ತ್ರಸಜ್ಜಿತವಾಗಿರುವ 
ದುರ್ಗಾ ಮತ್ತು ಸರಸ್ಪತಿಯರು ನೃತ್ಯ ಮಾಡುತ್ತಿರುವ 
ಚಿತ್ರಗಳು. ರಾವಣನು ಕೈಲಾಸ ಪರ್ವತವನ್ನು ಎತ್ತಿ 


ಪ್ರವೇಶ ದ್ವಾರಗಳಲ್ಲಿ 


ಹಿಡಿದಿರುವುದು. ಅರ್ಜುನನು ಮತ್ರ್ಯಕ್ಕೆ ಗುರಿ 
ಇಟ್ಟಿರುವುದು, ದೌಪದಿಯು ಹಾರವನ್ನು 
ಹಿಡಿದಿರುವುದು ಮತ್ತು ಗಜಾಸುರನನ್ನು 


ವಧಿಸುತ್ತಿರುವ ರಾಕ್ಷಸನ ಚಿತ್ರಗಳು ಆಕರ್ಷಿಸುತ್ತವೆ. 
ಈ ದೇವಾಲಯವು ಶಿವನ ಮತ್ತೊಂದು ಹೆಸರಾದ 
ಮಲ್ಲಿಕಾರ್ಜುನನಿಗೆ ಅರ್ಪಿತವಾಗಿದೆ ಎಂಬುದನ್ನು 
ಮತ್ತೆ ಮತ್ತೆ ನೆನಪಿಸುವಂತಿದೆ. 

ಸುತ್ತಲೂ ಲತೆ, ಬಳ್ಳಿಗಳು, ಕೀರ್ತಿಮುಖ, ಯಕ್ಷ- 


ಯಕ್ಷಿಣಿಯರ ಶಿಲ್ಪಿಗಳಿವೆ. ನಟರಾಜ, ಶಿವ, 
ಪಾರ್ವತಿಯರ ಶಿಲ್ಪಗಳು, ಗಣೇಶ, 
ಮಹಿಶಾಸುರಮರ್ಧಿನಿ, ಸುಖನಾಸಿನಿಯ ಮುಂದೆ 


ಕೀರ್ತಿ ಮುಖ ತೋರಣದಡಿಯಲ್ಲಿ ಶಿವ ತಾಂಡವ 
ಶಿಲ್ಪವಿದೆ. ದೇವಾಲಯದ ಸುತ್ತಲೂ ರಕ್ಷಣೆ ಮತ್ತು 
ಸೌಂದರ್ಯಕ್ಕೆ ಮೆರಗು ಎಂಬಂತೆ ವಿಘ್ನನಿವಾರಕ 
ಮಹಾಗಣಪತಿ, ಸರಸ್ವತಿ, ನಟರಾಜ, ಅಷ್ಟಭುಜ 
ಎಷ್ಟು, ಲಕ್ಷ್ಮಿ ಯೋಗ ನಾರಾಯಣ ಮುಂತಾದ 
ಮೂರ್ತಿಗಳು ಇಲ್ಲಿ ನೆಲೆಸಿದ್ದಾರೆ. ನವರಂಗದ 
ಮಂಟಪಕ್ಕೆ ಹೊಂದಿಕೊಂಡಿರುವ ಕಂಬಗಳು ಅತಿ 
ಎತ್ತರವಿರದೆ ಚಿಕ್ಕದಾಗಿದ್ದು ಸಹ ಬಹಳ 
ಸುಂದರವಾಗಿವೆ. ಕಮಲದ ಹೂವಿನ ಕೆತ್ತನೆಯೂ 
ದ್ವಾರದ ಲಲಾಟದಲ್ಲಿ ಆಕರ್ಷಕವಾಗಿದೆ. 
ದೇವಾಲಯದ ಎರಡೂ ದ್ವಾರಗಳಲ್ಲಿಯೂ ಈ 
ಕಮಲದ ಹೂವಿನ ಕೆತ್ತನೆಯನ್ನು ಕಾಣಬಹುದು. 


ದೇವಾಲಯದಲ್ಲಿರುವ ಜಾಲಾಂದದಲ್ಲಿ ಸೂರ್ಯನ 
ಕಿರಣಗಳು ದೇವತಾ ಮೂರ್ತಿಗೆ ನೇರವಾಗಿ ಬೀಳಲು 
ಅನುಕೂಲಕರವಾಗಿದೆ ಇಲ್ಲಿನ ಮತ್ತೊಂದು 
ವಿಶೇಷತೆಯೆಂದರೆ ಸೂರ್ಯನ ರಶ್ಮಿಗಳು ಯುಗಾದಿ 
ಹಬ್ಬದ ದಿನದಂದು ಮಾತ್ರ ಈ ಜಾಲಾಂದದ 
ಮೂಲಕ ನೇರವಾಗಿ ಹಾದು ಹೋಗಿ ಮಲ್ಲಿಕಾರ್ಜುನ 
ಸ್ವಾಮಿಯ ಮೇಲೆ ಬೀಳುತ್ತವೆ. 


ತ್ರಿಕೂಟ ಎಂಬುದು ಮಲ್ಲಿಕಾರ್ಜುನ, ಸೂರ್ಯ 
ಮತ್ತು ನಾಗ ದೇವರಿಗೆ ಅರ್ಪಿತವಾಗಿದ್ದು ಈ 
ತ್ರಿಮೂರ್ತಿಗಳಿಗೆ ಕೂಟಗಳಿರುವುದರಿಂದಲೇ 
ತಿಕೂಟಚಲ ದೇವಾಲಯ ಎಂಬ ನಾಮಾಂಕಿತ 
ಪ್ರಾಪ್ತವಾಗಿರುವುದು. 

ದೇವಾಲಯದ ಮುಖ್ಯ ಪ್ರವೇಶ ದ್ವಾರದ ಬಲ 
ಭಾಗದಲ್ಲಿ ಬೃಹತ್‌ ಆಕಾರದ ಬಸರಾಳು ಶಾಸನ 
ಮತ್ತು ಎಡ ಭಾಗದಲ್ಲಿ ಗಣೇಶನ ವಿಗ್ರಹವಿದೆ ಮತ್ತು 
ಇದೇ ಮಂಟಪಕ್ಕೆ ಹೊಂದಿಕೊಂಡಂತಿರುವ 
ಛಾವಣಿಯ ಮೇಲೆ ನವಗ್ರಹಗಳ ಕೆತ್ತನೆ ಇದೆ. 
ದೇವಾಲಯದ ಹಿಂದಿನ ಪಾರ್ಶ್ವದಲ್ಲಿ ಪೂಜೆಗೆ 
ಅನುಕೂಲವಾಗಲೆಂಬಂತೆ ಬಾವಿ ಮತ್ತು 
ಚ೦ಡಿಕೇಶ್ವರನ ಗುಡಿ ಇದೆ. ಮುಂದೆ ಬಂದರೆ 
ನಾಗರಕಲ್ಲುಗಳು ಕಾಣಿಸುತ್ತವೆ. ದೇವಾಲಯದ 
ಪೂರ್ವದಲ್ಲಿ 16 ಅಡಿ ಎತ್ತರದ ಕಂಬವಿದ್ದು ಅದರ 
ಮೇಲೆ ಗಂಡು ಮತ್ತು ಹೆಣ್ಣಿನ ಚಿತ್ರ ಶಲ್ಪಗಳಿದ್ದು 
ಪ್ರಸ್ತುತ ಹೆಣ್ಣಿನ ಶಿಲ್ಪ ಮೂರ್ತಿ ಮಾತ್ರ ಇದೆ. ಈ 


ರೀತಿಯ ಕಂಬವನ್ನು ನಾವು ಹಳೆಬೀಡಿನ 
ಹೊಯ್ಸಳೇಶ್ವರ ದೇವಸ್ಥಾನದ ಹೋಲಿಕೆಯನ್ನು 
ನಿರೂಪಿಸಬಹುದು. 


ದೇವಾಲಯದ ಮುಖ್ಯ ದ್ವಾರದಿಂದ ನೋಡಿದರೆ 
ಕೇವಲ ಸಾಮಾನ್ಯ ದೇವಾಲಯದಂತೆ ಕಾಣುವ ಈ 
ದೇವಾಲಯ ಒಳ ಹೋಗುತ್ತಿದ್ದಂತೆ ಹೊಯಳ ಶೈಲಿ 
ಮತ್ತು ಕಲಾಕಾರರ ಕೆತ್ತನೆಯನ್ನು 
ಅನಾವರಣಗೊಳಿಸಿ ನೋಡುಗರನ್ನು 
ನಿಬ್ಬೆರುಗುಗೊಳಿಸುತ್ತದೆ. ಈ ಸ್ಥಳವನ್ನು ಸಂರಕ್ಷಿತ 
ಸ್ಮಾರಕ ಎಂದು ಗುರುತಿಸಿ ಭಾರತೀಯ ಪುರಾತತ್ವ 


ಸೂಕ 
ww 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.49-56 53 


This article available at: www.srujani.in 


SRUJANI: Indian Journal of Innovative Research and Development 


ಸರ್ವೇಕ್ಷಣ ಸಂಸ್ಥೆಯು ಇದರ ರಕ್ಷಣೆ ಮಾಡುತ್ತಿದೆ. 
ಬೇಸರದ ಸಂಗತಿ ಎಂದರೆ ಇಲ್ಲಿನ ಬಸರಾಳು 
ಶಾಸನವನ್ನು ಹಿಂದೆ ರಕ್ಷಣೆ ಮಾಡದೇ ಅದರ ಮೇಲೆ 
ಕಲ್ಲಿನಿಂದ ಕೆತ್ತನೆ ಮಾಡಿ ಶಾಸನದ ಮುಖ್ಯ 
ಅಂಶಗಳು ಮಾಸಿವೆ ಮತ್ತು ಆ ಶಾಸನವನ್ನು 
ಅವಶ್ಯಕವಾಗಿ ಸುರಕ್ಷೆ ಮಾಡಬೇಕಾದ ಅನಿವಾರ್ಯತೆ 
ಇದೆ. ಇನ್ನು ಈ ದೇವಾಲಯದ ಬಗ್ಗೆ ಪ್ರಚಾರದ 
ಕೊರತೆ ಇರುವುದರಿಂದ ನಾಡಿನ ಅದೆಷ್ಟೊ ಜನರಿಗೆ 
ಇಂತಹದೊಂದು ಅದ್ಭುತ ದೇವಾಲಯ ಇರುವುದೇ 
ತಿಳಿಯದಿರುವುದು ನೋವಿನ ಸಂಗತಿ. 


ಮುಂದಿನ ದಿನಗಳಲ್ಲಿ ಈ ದೇವಾಲಯಕ್ಕೆ ಹೆಚ್ಚಿನ 
ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತಾಗಲಿ ಹಾಗೂ 
ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆ ಇಂದಿನ 
ಹಾಗೂ ಮುಂದಿನ ಜನಾಂಗಕ್ಕೂ ಉಳಿಸಿ ಸಂರಕ್ಷಣೆ 


ಮಾಡುವಲ್ಲಿ ಸರ್ಕಾರದ ಜೊತೆಗೆ ನಾವು ಸಹ 
ಕೈಜೋಡಿಸುವಂತಾಗಲಿ ಎಂಬುದೇ ನನ್ನ ಈ 
ಲೇಖನದ ಆಶಯವಾಗಿದೆ. 

ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ 
ನಾಡಿನಲ್ಲಿರುವ ಪ್ರತಿಯೊಂದು ದೇವಾಲಯದ 
ವಿಶೇಷತೆಗಳು ಸದಾ ಕಾಲ ನಮ್ಮೆಲ್ಲರನ್ನು 
ಆಕರ್ಷಿಸುವಂತೆ ಮಲ್ಲಿಕಾರ್ಜುನ ಸ್ವಾಮಿ 
ದೇವಾಲಯದ ಭೇಟಿಯೂ ಸಾರ್ಥಕತೆಯ 


ಭಾವವನ್ನು ಮೂಡಿಸುವಲ್ಲಿ ಸಫಲವಾಗಿದೆ ಎಂದು 
ಹೇಳುವುದಾದರೆ ಇದರ ಕೊಡುಗೆಯ ವ್ಯಾಪಕತೆ 


* ಗೆರಾರ್ಡ್‌ ಫೊಬೆಕೆಮ್‌. (1996). ಆ ಕಂಪ್ಲೀಟ್‌ 
ಗೈಡ್‌ ಟು ಹೊಯ್ಸಳ ಟೆಂಪಲ್ಫ್‌ ಅಭಿನವ್‌ 
ಪಬ್ಲಿಕೇಷನ್ಸ್‌. 


* ಕನ್ನಡ ವಿಷಯ ವಿಶ್ವಕೋಶ. (2009). 
ಇತಿಹಾಸ ಮತ್ತು ಪುರಾತತ್ವ 
* ಕರ್ನಾಟಕ ಕೈಪಿಡಿ. (201). ಕರ್ನಾಟಕ 


ಗ್ಯಾಸೆಟಿಯರ್‌ ಇಲಾಖೆ. 


* ಶ್ರೀಕಂಠ ಶಾಸ್ತ್ರೀ, ಎಸ್‌. (1965). ಹೊಯ್ಸಳ 


ವಾಸ್ತು ಶಿಲ್ಲ. ಪರಿಶೀ ಪಿ೦ಟರ್ಸ್‌. 


ವಕ್ಷ್ಯಗಳ ವಿವರ 
9 ನಾರಾಯಣಪ್ಪ, ವಯಸ್ಸು 63, ಬಸರಾಳು. 
* ಕುಮಾರಿ, ವಯಸ್ಸು 42, ದೇವಾಲಯದ 
ಮೇಲ್ವಿಚಾರಕರು. 


* ಮ೦ಜುನಾಥ್‌, ವಯಸ್ಸು 52, ಪ್ರವಾಸಿಗರು, 
ಬೆ೦ಗಳೂರು. 


* ನಾಗರತ್ನಮ್ಮ ಎಸ್‌, ವಯಸ್ಸು 51, 


ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಬೆಗಳೂರು 
ವಿಶ್ವವಿದ್ಯಾಲಯ, ಬೆ೦ಗಳೂರು. 

* ಕ್ಷೇತ್ರ ಕಾರ್ಯ ಮತ್ತು ಸಂದರ್ಶನ, ಬಸರಾಳು 
ಗ್ರಾಮ, ದಿನಾಂಕ ಡಿಸೆಂಬರ್‌ 24, 2022 


ಅನುಬಂಧ - 1 
ಛಾಯಾಚಿತ್ರಗಳು 


ವಿಸ್ತಾರವಾಗುತ್ತಾ ಹೋಗುತ್ತದೆ ಎಂದೇ 
ಹೇಳಬಹುದು ಅಂತಿಮವಾಗಿ ನಮ್ಮ ಈ 
ದೇವಾಲಯದ ಭೇಟಿಯೂ ಹೊಯ್ಸಳರ ಕಲಾ 
ಪ್ರೌಢಿಮೆಗೆ ಜೀವಂತ ಸಾಕ್ಷಿಗೆ ಇರುವ 
ದೇವಾಲಯಗಳ ಸಾಲಿನಲ್ಲಿ ಇದೂ ಒಂದಾಗಿ 
ನಿಲ್ಲುತ್ತದೆ ಎಂದರೆ ತಪ್ಪಾಗಲಾರದು. 
ಆಕರ ಗ್ರಂಥಗಳು 
* ಎಪಿಗ್ರಾಫಿಯ ಕರ್ನಾಟಕ (1979). ಕನ್ನಡ 

ಅಧ್ಯಯನ ಸಂಸ್ಥೆ. ಮೈಸೂರು 

ವಿಶ್ವವಿದ್ಯಾನಿಲಯ. ದೇವಾಲಯದ ಮುಖ್ಯ ಪ್ರವೇಶದ್ವಾರ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 49-56 54 


This article available at: www.srujani.in 


SRUJANI: Indian Journal of Innovative Research and Development 


"| ೫೧ A 


11. 


ಮೇಲ್ಭಾಗದಲ್ಲಿರುವ ನವಗ್ರಹಗಳ ಕೆತ್ತನೆ 


ದ್ವಾರದ ಬಲಭಾಗದಲ್ಲಿನ ಗಣೇಶನ ಗುಡಿ ದೇವಾಲಯದ ಸ್ವಾಗತ ಗೋಪುರಗಳು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.49-56 Ee 
This article available at: www.srujani.in 


SRUJANI: Indian Journal of Innovative Research and Development 


ಸಂಪೂರ್ಣವಾದ ದೇವಾಲಯ ಮತ್ತು ಹೊಯ್ದಳ 
ಲಾಂಛನವಿರುವ ದೃಶ್ಯ. 


ದೇವಾಲಯದ ಒಳಗಿರುವ ಬಾವಿ 


ಸ್ತಂಭದ ಮೇಲಿರುವ ಸ್ತ್ರೀಯ ಮೂರ್ತಿಶಿಲ್ಪ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.49-56 56 
This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 ] R D F 
Development (SUIRD) 
Volume-2 Issue 6, January-February 2024, Pp. 57-61 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ನೀರು ಸರಬರಾಜು ಯೋಜನೆಯ ಅನುಷ್ಠಾನದಲ್ಲಿ ನಗರ ಸ್ಥಳೀಯ ಸರ್ಕಾರದ ಪಾತ್ರ: ಮಂಡ್ಯ 
ಜಿಲ್ಲೆಯನ್ನು ಅನುಲಕ್ಷಿಸಿ 
೧ De 
ಬಸವರಾಜು ವೈ. ಎಸ್‌ 
ಸಂಶೋಧನಾ ವಿದ್ಯಾರ್ಥಿ, ರಾಜ್ಯಶಾಸ್ತ್ರ ವಿಭಾಗ, ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು. 


Abstract: 
ಈ ಸಂಶೋಧನಾ ಲೇಖನವು ಸ್ಥಳೀಯ ಸ್ಥಯಂ ಆಡಳಿತ ಸಂಸ್ಥೆಗಳಲ್ಲಿನ ನೀರು ಸರಬರಾಜಿನ ಪೂರೈಕೆಗಳ 


ಮೇಲೆ ಕೇಂದ್ರೀಕೃತವಾಗಿದೆ ಹಾಗೂ ನೀರು ಸರಬರಾಜಿಗಾಗಿ ತಗುಲಿದ ವೆಚ್ಚ ಮತ್ತು ಅದರಿಂದಾದ 
ಆದಾಯವನ್ನು ಕುರಿತು ಈ ಲೇಖನದಲ್ಲಿ ವಿಶ್ಲೇಷಿಸಲಾಗಿದೆ ಈ ಅಧ್ಯಯನಕ್ಕೆ ಮಂಡ್ಯ ಜಿಲ್ಲೆಯ ಮದ್ದೂರು. 
ಮಳವಳ್ಳಿ ಮಂಡ್ಯ ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ, ಕೃಷ್ಣರಾಜಪೇಟೆ ತಾಲೂಕುಗಳ 
ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಆಯ್ಕೆಮಾಡಿಕೊಂಡು ಮಾಹಿತಿಯನ್ನು ಸಂಗ್ರಹಿಸಿ 
ವಿಶ್ಲೇಷಿಸಲಾಗಿದೆ. 


Keywords: ಮಂಡ್ಯ ಬಿಲ್ಲೆ. ಸ್ಥಳೀಯ ಸರ್ಕಾರ, ನಗರಸಭೆ, ಪುರಸಭೆ. ಪಟ್ಟಣ ಪಂಚಾಯಿತಿ, ನೀರು 
ಸರಬರಾಜು. 


ಪೀಠಿಕೆ 
ಪ್ರಾಚೀನ ಕಾಲದಿಂದಲೂ ಸ್ಥಳೀಯ ಸ್ವಯಂ ತಿದ್ದುಪಡಿ ಕಾಯ್ದೆಯು ಭಾಗ 9ಎ ನಲ್ಲಿ 243 
ಆಡಳಿತವು ತನ್ನದೇ ಪರಂಪರೆಯನ್ನು ಹೊಂದಿದೆ. ವಿಧಿಯಿಂದ 243ಜಡ್‌ಜಿ ವಿಧಿಯವರೆಗೆ ನಗರ 
ಲ ಬ 


ಪ್ರದೇಶಗಳ ಕುರಿತಾದ ಮಾಹಿತಿ ಲಭ್ಯವಿದ್ದು, ಆ ನೀಡಲಾಗಿದೆ. 


ಸಮಯದಲ್ಲೂ ಕೂಡ ಪೌರಾಡಳಿತ ಅಸ್ಥಿತ್ತವಿತ್ತೆಂದು ಭಾರತ ಸಂವಿಧಾನದ 12ನೇ ಅನುಸೂಚಿಯು 
ಇತಿಹಾದಿಂದ ತಿಳಿಯಬಹುದಾಗಿದೆ. ಆ ಕಾಲದಲ್ಲಿ ನಗರ ಸ್ಥಳೀಯ ಸರ್ಕಾರಗಳ ಅಧಿಕಾರ ಮತ್ತು 
ರಾಜ್ಕಾಡಳಿತವು ರಾಜರ ಕೈಯಲ್ಲಿ ಕಾರ್ಯಗಳಿಗೆ ಸಂಬಂಧಿಸಿದ ವಿವರಗಳನ್ನು 


ಕೇಂದ್ರೀಕೃತವಾಗಿತ್ತು. ಆದರೂ ಸ್ಥಳೀಯ ಸ್ವಯಂ ಒಳಗೊಂಡಿದೆ. ಭಾಗ 9ಎ ನಲ್ಲಿ ನೀಡಿರುವ 
ಆಡಳಿತಕ್ಕೆ ಸಾಕಷ್ಟು ಮನ್ನಣೆ ಇತ್ತು ಇಂದಿನ ವಿವರಗಳ ಆಧಾರದ ಮೇಲೆ ಕರ್ನಾಟಕ ಸರ್ಕಾರವು 
ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದಲ್ಲಿಯೂ ಸಹ ಕರ್ನಾಟಕ ಮುನ್ಸಿಪಲ್‌ ಕಾರ್ಪೊರೇಷನ್‌ ಕಾಯ್ದೆ 
ಅಧಿಕಾರ ವಿಕೇಂದ್ರೀಕರಣ ಹಿಂದೆಂದಿಗಿಂತಲೂ 1976 ಹಾಗೂ ಕರ್ನಾಟಕ ಪುರಸಭೆ (ಮುನ್ಸಿಪಾಲಿಟಿ) 
ಇಂದು ಮಾನ್ಯತೆ ದೊರೆತಿದೆ. ಸಂವಿಧಾನದ 74ನೇ ಕಾಯ್ದೆ 1966ರ ಕಾಯ್ದೆಯಲ್ಲಿ ಅಗತ್ಯವಾದ 


Please cite this article as: ಬಸವರಾಜು ವೈ.ಎಸ್‌. (2024). ನೀರು ಸರಬರಾಜು ಯೋಜನೆಯ ಅನುಷ್ಠಾನದಲ್ಲಿ ನಗರ ಸ್ಥಳೀಯ ಸರ್ಕಾರದ 
ಪಾತ್ರ: ಮಂಡ್ಯ ಜಿಲ್ಲೆಯನ್ನು ಅನುಲಕ್ಷಿಸಿ. ಸ್ವಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 57- 
61, 


SRUJANI: Indian Journal of Innovative Research and Development 


ಬದಲಾವಣೆ ತಂದಿತು. ಕರ್ನಾಟಕದಲ್ಲಿ ನಗರ 
ಸ್ಥಳೀಯ ಸರ್ಕಾರವನ್ನು 3 ವಿಧಗಳಾಗಿ 
ವಿಂಗಡಿಸಲಾಗಿದೆ. ಅವುಗಳಲ್ಲಿ ಪುರಸಭೆ 
(ಮುನ್ನಿಪಾಲಿಟಿ)ಿಯೂ ಒಂದಾಗಿದೆ. ಮಂಡ್ಯ 


ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು 


ಒದಗಿಸಲು ಎರಡು ದಶಕಗಳ ಹಿಂದೆ 6,879 
ಕೊಳವೆ ಬಾವಿ ಹಾಗೂ 150 ಕೆರೆ ನೀರು 
ಸರಬರಾಜು ಯೋಜನೆಗಳನ್ನು 


ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಗಾಗಿ 
ಅನುಕ್ರಮವಾಗಿ ರೂ. 109.36 ಲಕ್ಷ ಹಾಗೂ ರೂ. 
99.17 ಲಕ್ಷ ವೆಚ್ಚ ಮಾಡಲಾಯಿತು. ಅದೇ ರೀತಿ 
ಯೋಜನಾ ಲೆಕ್ಕ ಶೀರ್ಷಿಕೆಯಲ್ಲಿ ಅನುಕ್ರಮವಾಗಿ 
ರಾಜ್ಯ ಹಾಗೂ ಕೇಂದ್ರ ವಲಯದಲ್ಲಿ ಅನುಕ್ರಮವಾಗಿ 
ರೂ. 56 ಲಕ್ಷ ಹಾಗೂ ರೂ.36.05 ಲಕ್ಷ ವೆಚ್ಚಮಾಡಿ 
160 ಕೆರೆನೀರು ಸರಬರಾಜು ಯೋಜನೆ ಹಾಗೂ 
103 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ. 


ಉದ್ದೇಶಗಳು 


* ನೀರು ಸರಬರಾಜು ಯೋಜನೆಯ 
ಅನುಷ್ಠಾನದಲ್ಲಿ ನಗರ ಸ್ಥಳೀಯ ಸರ್ಕಾರದ 
ಪಾತ್ರವನ್ನು ತಿಳಿಯುವುದು. 

* ನೀರು ಸರಬರಾಜು ಯೋಜನೆಗೆ ತಗುಲಿದ 
ವೆಚ್ಚ ಮತ್ತು ಆದಾಯವನ್ನು 
ವಿಶ್ಲೇಷಿಸುವುದು. 

ಸಂಶೋಧನಾ ವಿಧಾನಗಳು 

ಪ್ರಸ್ತುತ ಅಧ್ಯಯನಕ್ಕೆ ಮಾಧ್ಯಮಿಕ ಮೂಲಗಳಿಂದ 
ಮಾಹಿತಿಯನ್ನು ಸಂಗಹಿಸಿಕೊಳ್ಳಲಾಗಿದೆ. ಮಂಡ್ಯ 
ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದೊರೆತ 
ದಾಖಲೆಗಳು, ವಾರ್ಷಿಕ ವರದಿಗಳು, ಲೇಖನಗಳು 
ಹಾಗೂ ವಿವಿಧ ಗ್ರಂಥಗಳನ್ನು ಮಾಹಿತಿಗಾಗಿ 


ಬಳಸಿಕೊಳ್ಳಳಾಗಿದೆ. 
ಮಾಹಿತಿ ವಿಶ್ಲೇಷಣೆ 
ಪ್ರಸ್ತುತ ಅಧ್ಯಯನಕ್ಕೆ ವಿವಿಧ ಮೂಲಗಳಿಂದ 


ಸಂಗಹಿಸಿದ ಮಾಹಿತಿಯನ್ನು ಕ್ರೋಢೀಕರಸಲಾಯಿತು. 
ನಂತರ ಪಟ್ಟಿಮಾಡಿ ವಿಶ್ಲೇಷಿಸಲಾಗಿದೆ. 


ಬ ಜೈ 


2೭ 


2೬ 


ಪಟ್ಟಿ 1: ಮಂಡ್ಯ ಜಿಲ್ಲೆ ಪುರಸಭೆ ಮತ್ತು ಪಟ್ಟಣ 
ಪಂಚಾಯಿತಿಗಳ ನೀರು ಸರಬರಾಜಿನ ಆದಾಯ ಮತ್ತು 
ವೆಚ್ಚದ ವಿವರ (1998-2000) 


ತಾಲೂಕುಗಳು ಆದಾಯ ವೆಚ್ಚ 
(ಲಕ್ಷ ರೂಗಳಲ್ಲಿ) | (ಲಕ್ಷರೂಗಳಲ್ಲಿ) 
ಮಂಡ್ಯ 3,93,698 18,04,007 
ಮದ್ದೂರು 1,030,340 6,99,150 
ಶ್ರೀರಂಗಪಟ್ಟಣ 2,52,682 6,94.576 
ಮಳವಳ್ಳಿ 2,04,000 5,೦5,043 
ಕೆ.ಆರ್‌.ಪೇಟೆ 5,00,000 4,70,000 
ನಾಗಮಂಗಲ 2,063,111 5,11,882 
ಪಾಂಡವಪುರ 1,16,512 4,73,526 


ಆಧಾರ: ಮಂಡ್ಯ ಜಿಲ್ಲಾ ಗೆಜೆಟಿಯರ್‌ 
ರೇಖಾಚಿತ್ರ 1: ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ 
ನೀರು ಸರಬರಾಜಿನ ಆದಾಯ ವಿವರ 


ಆದಾಯ (ಲಕ್ಷರೂ.ಗಳಲ್ಲಿ) 


ಟ್ರಮ೦ಡ್ಯ 
ಚಮದ್ದೂರು 
ಟ್ರಶ್ರೀರಂಗಪಟ್ಟಣ 
ಔ್ರಮಳವಳ್ಳಿ 
ಟ್ರಕೆ.ಆರ್‌.ಪೇಟೆ 
ಜ್ರನಾಗಮಂಗಲ 


ಟ್ರಪಾಂಡವಪುರ 


ರೇಖಾಚಿತ್ರ - 2 ಪುರಸಭೆ ಮತ್ತು ಪಟ್ಟಣ 
ಪಂಚಾಯಿತಿಗಳ ನೀರು ಸರಬರಾಜಿನ ವೆಚ್ಚದ ವಿವರ 


ವೆಚ್ಚ (ಲಕ್ಷ ರೂಗಳಲ್ಲಿ) ಹಮಂಡ್ಯ 
ಔ ಮದ್ದೂರು 
೫ ಶ್ರೀರಂಗಪಟ್ಟಣ 


ಔಾಮಳವಳ್ಳಿ 


೫ ಕೆ.ಆರ್‌.ಪೇಟೆ 


ಔ ನಾಗಮಂಗಲ 


ಔ ಪಾಂಡವಪುರ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 57-61 58 


This article available at: www.srujani.in 


SRUJANI: Indian Journal of Innovative Research and Development 


ಮಂಡ್ಯ ನಗರ ಸಭೆ 

ಮಂಡ್ಯ ನಗರ ಸಭೆಯು ಪೌರಸಮಿತಿಯಾಗಿ 
1898ರಲ್ಲಿ ಸ್ಥಾಪನೆಯಾಯಿತು. ನಂತರ 1910ರಲ್ಲಿ 
ಪುರಸಭೆಯಾಗಿ ಮಾರ್ಪಟ್ಟಿತು. 1955-1956ನೇ 
ಸಾಲಿನಲ್ಲಿ ವಿಶ್ವೇಶ್ವರಯ್ಯ 8ನೇ ನೀರು ನಾಲೆ ಮೂಲಕ 


ಭಾಗಶಃ ನಗರ ಪ್ರದೇಶಕ್ಕೆ ನೀರು ವಿತರಣೆ 
ಪ್ರಾರಂಭವಾಯಿತು. ನಂತರ 1980-1981ನೇ 
ಸಾಲಿನಿಂದ 1ನೇ ಹಂತದ ಕಾವೇರಿ ನೀರು 
ಸರಬರಾಜು ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಯಿತು. ಕರ್ನಾಟಕ ನಗರ 
ನೀರು ಸರಬರಾಜು ಹಾಗೂ ಒಳೆಚರಂಡಿ 
ಮಂಡಿಳಿಯು 13.5 ಕೋಟಿ ರೂ. ಅಂದಾಜು 


ವೆಚ್ಚದಲ್ಲಿ ನೀರು ಸರಬರಾಜು ಯೋಜನೆಯನ್ನು 
ಅನುಷ್ಠಾನಗೊಳಿಸಿದೆ. ಈ ಯೋಜನೆಯಡಿ ನಗರಸಭೆ 
ವ್ಯಾಪ್ತಿಯಲ್ಲಿ ನೀರು ಸಂಗ್ರಹಣೆಗಾಗಿ 17 ಜೈವಿಕ ಹೆಡ್‌ 
ಸಂಗ್ರಹತೆಗಳು ನಿರ್ಮಾಣಗೊಂಡಿವೆ. ನಗರದಲ್ಲಿ 525 
ಸಾರ್ವಜನಿಕ ನಲ್ಲಿ 5.385 ಗೃಹ ಬಳಕೆ ನಲ್ಲಿ ಹಾಗೂ 


216 ವಾಣಿಜ್ಯ ಸಂಪರ್ಕಗಳನ್ನು ಕಲ್ಪಿಸಲಾಗಿದೆ. 
ಪ್ರತಿದಿನ 2.5 ದಶಲಕ್ಷ ಗ್ಯಾಲನ್‌ ನೀರು 
ಪೂರೈಕೆಯಾಗುತ್ತದೆ. 1998-1999ರಲ್ಲಿ ನೀರು 


ಸರಬರಾಜಿಗಾಗಿ ಮಾಡಿದ ವೆಚ್ಚ ರೂ. 18,04,007 
ರೂಗಳು ಹಾಗೂ ನಗರ ಸಭೆಗೆ ತೆರಿಗೆ ಮೂಲಕ 
ಸಂದಾಯವಾದ ಹಣ ರೂ. 3.93.98 ಆಗಿದಿತ್ತು. 
ಮದ್ದೂರು ಪುರಸಭೆ 

1958ರ ಮೈಸೂರು ಮುನ್ನಿಪಾಲ್‌ 
ಕಾಯ್ದೆಯನ್ವಯ ಮದ್ದೂರು ಪುರಸಭೆಯು 1951ರ 
ನಂತರ ಅಸ್ಥಿತ್ವಕ್ಕೆ ಬಂತು (ಅದಕ್ಕೂ ಮೊದಲು 
ಮದ್ದೂರು ಪಟ್ಟಣವು ಉಪ-ಪುರಸಭೆ ಆಡಳಿತಕ್ಕೆ 
ಒಳಪಟ್ಟಿತ್ತು... ಪುರಸಭೆಯ 1918 ರಿಂದಲೂ 
ಪಟ್ಟಣಕ್ಕೆ ನೀರು ಸರಬರಾಜಿನ ಜವಾಬ್ಧಾರಿಯನ್ನು 
ನಿರ್ವಹಿಸಿಕೊಂಡು ಬಂದಿದೆ. ಶಿಂಷಾ ನದಿ ಹಾಗೂ 


ಟ್ಯಾಂಕ್‌ಗಳನ್ನು ನಿರ್ಮಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ 
142 ಕೊಳವೆ ಬಾವಿಗಳನ್ನು ಕೊರೆಸಿದ್ದು 120 
ಕೊಳವೆ ಬಾವಿಗಳಿಗೆ ಕೈ ಪಂಪುಗಳನ್ನು ಮತ್ತು 22ಕ್ಕೆ 
ಮೋಟರುಗಳನ್ನು ಅಳವಡಿಸಲಾಗಿದೆ. ಕೊಳವೆ 
ಬಾವಿಯ ನೀರು ಬಹುತೇಕ ಉಪಾಗಿದ್ದು, 
ಕುಡಿಯಲು ಯೋಗ್ಯವಾಗಿಲ್ಲ. 

ಹಾಗಾಗಿ ಪ್ರಸ್ತುತ ಮದ್ದೂರು ಪಟ್ಟಣಕ್ಕೆ 
ಹೊಸದಾಗಿ. ಮಳವಳ್ಳಿಯ ಶಿವನಸಮುದದಿಂದ 
ಕುಡಿಯುವ ನೀರಿನ ಯೋಜನೆಗಾಗಿ ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯ ವತಿಯಿಂದ 17 ದಿನಕ್ಕೆ ದಶಲಕ್ಷ 
ಲೀಟರ್‌ ಸಾಮರ್ಥ್ಯದ 22 ಕೋಟಿ 36 ಲಕ್ಷ 
ರೂ.ಗಳ ಕಾಮಗಾರಿ ಪ್ರಗತಿಯಲ್ಲಿದೆ. 1998-1999 
ಹಾಗೂ 1999-2000 ಸಾಲಿನಲ್ಲಿ ನೀರಿನ ತೆರಿಗೆ 
ರೂಪದಲ್ಲಿ ರೂ. 10,30,340 ಸಂಗ್ರಹವಾಗಿತ್ತು 
ಹಾಗೂ ಯೋಜನೆಗಾಗಿ 6,99,150 ರೂಗಳನ್ನು ವೆಚ್ಚ 
ಮಾಡಿತ್ತು 


ಶ್ರೀರಂಗಪಟ್ಟಣ ಪುರಸಭೆ 


ಶ್ರೀರಂಗಪಟ್ಟಣ ಪುರಸಭೆಯು 1918ರಲ್ಲಿ 
ಪ್ರಾರಂಭವಾಯಿತು. ನದಿಗೆ ಸಬ್‌ಮುರ್ಸಿಬಲ್‌ 
ಪಂಪು ಮತ್ತು ಕೈಪಂಪು ಅಳವಡಿಸಿ ಕೊಳವೆ 


ಬಾವಿಯಿಂದ ನೀರನ್ನು ಪಟ್ಟಣಕ್ಕೆ ಒದಗಿಸಲಾಗುತ್ತಿದೆ. 
ಸುರಕ್ಷಿತ ನೀರು ಸರಬರಾಜು ಯೋಜನೆಯನ್ನು 01- 
12-1934ರಲ್ಲಿ ಪ್ರಾರಂಭಿಸಿ 03-04-1935ರಲ್ಲಿ 
ಪೂರ್ಣಗೊಳಿಸಲಾಯಿತು. 

1972ರಲ್ಲಿ 4 ಓವರ್‌ ಹೆಡ್‌ ಸಂಗ್ರಹಕಗಳನ್ನು 
ನಿರ್ಮಿಲಾಯಿತು. ಅವುಗಳಿಗೆ ಕ್ಷಮತೆ 2.25 ಗ್ಯಾಲಿಸ್‌ 
ಹೆಚ್ಚಿನ ಪೂರೈಕೆಗಾಗಿ “ಗೋಸಾಯಿಗಾಟ್‌' ಬಳಿ 
ಪಂಪಿಂಗ್‌ ಸ್ಟೇಷನ್‌ ನಿರ್ಮಾಣವಾಗುತ್ತಿದೆ. 
ಶ್ರೀರಂಗಪಟ್ಟಣದಲ್ಲಿರುವ ಖಾಸಗಿ ನಲ್ಲಿಗಳಲ್ಲಿನ 
ಸಂಖ್ಯೆ 2.655 ಮತ್ತು ಸಾರ್ವಜನಿಕ ನಲ್ಲಿಗಳು 300 


ಕೊಳವೆ ಬಾವಿಗಳು ಪಟ್ಟಣದ ಮುಖ್ಯ ನೀರಿನ ಈಗ ದಿನನಿತ್ಯ 5 ಲಕ ಗ್ಯಾಲಿಸ್‌ ನೀರನ್ನು 
ಯೃ 

ಮೂಲಗಳಾಗಿವೆ... ಪುರಸಭೆಯು  1989ರಲಿ. ಸರಬರಾಜು ಮಾಡಲಾಗುತ್ತಿದೆ. 1999-2000ರಲ್ಲಿ 

ಪಂಪಿಂಗ್‌ ಸ್ಟೇಪನ್‌ ಹಾಗೂ 3 ನೀರು 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 57-61 ಕ 


This article available at: www.srujani.in 


SRUJANI: Indian Journal of Innovative Research and Development 


ಸುರಕ್ಷಿತ ನೀರು ಸರಬರಾಜುಗಾಗಿ ತಗುಲಿರುವ ವೆಚ್ಚ 
6,94,576 ಆಗಿದ್ದು ನೀರಿನ ತೆರಿಗೆ ರೂಪದಲ್ಲಿ 
ರೂ.2,52,683 ಸಂಗ್ರಹವಾಗಿದೆ. 
ಮಳವಳ್ಳಿ ಪುರಸಭೆ 

ಮಳವಳ್ಳಿ ಪುರಸಭೆಯು 1903ರ ಹಿಂದೆಯೆ 
ಸ್ಥಾಪನೆಗೊಂಡಿದೆ. ಇಲ್ಲಿ ಪುರಸಭೆ ರಚನೆಗೊಳ್ಳುವ 
ಪೂರ್ವದಲ್ಲಿಯೇ ಪಟ್ಟಣಕ್ಕೆ ಕುನ್ನೀರು ಕಟ್ಟೆಯಿಂದ 
ನೀರನ್ನು ಬಳಸಲಾಗುತ್ತಿತ್ತು ಆದರೆ ಈಗ ಪಟ್ಟಣಕ್ಕೆ 
ಮಾರೇಹಳ್ಳಿ ಕೆರೆಯಿಂದ ನೀರು ಸರಬರಾಜು 
ಆಗುತ್ತಿದೆ. ಮಾರೇಹಳ್ಳಿ ಕೆರೆಯ ನೀರನ್ನು ಮೋಟಾರ್‌ 
ಪಂಪುಗಳನ್ನು ಅಳವಡಿಸಿ ಕೊಳಾಯಿಗಳ ಮೂಲಕ 
ನಗರಕ್ಕೆ ಸರಬರಾಜು ಮಾಡಲಾಗುತ್ತಿದೆ. ಪ್ರಸ್ತುತ 
ದಿನನಿತ್ಯ ಸರಬರಾಜಾಗುವ ನೀರಿನ ಪ್ರಮಾಣ 20 
ಲಕ್ಷ ಲೀಟರ್‌ಗಳಾಗಿವೆ. 
ಕೆ.ಆರ್‌.ಪೇಟೆ ಪುರಸಭೆ 


ಪಟ್ಟಣ ಪಂಚಾಯಿತಿಯಾಗಿದ್ದ ಕೆ.ಆರ್‌.ಪೇಟೆ 
1905ರಲ್ಲಿ ಪುರಸಭೆಯಾಯಿತು. ಪ್ರಸ್ತುತ ನೀರು 
ಹೇಮಾವತಿ ನದಿಯಿಂದ ಸರಬರಾಜುಗೊಳ್ಳುತ್ತಿದೆ. 


1986ರಲ್ಲಿ 75 ಲಕ್ಷ ವೆಚ್ಚದಲ್ಲಿ ಪಂಪಿಂಗ್‌ ಸ್ಟೇಷನ್‌ 
ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ 
ವತಿಯಿಂದ ನಿರ್ಮಾಣಗೊಂಡಿದೆ. 1997ರಲ್ಲಿ ಕಟ್ಟಿದ 


50. ಸಾವಿರ ಗ್ಯಾಲಿನ್‌ ಕ್ಷಮತೆಯ ಎರಡು 
ಓವರ್‌ಹೆಡ್‌ ಟ್ಯಾಂಕ್‌ಗಳನ್ನು ನಿರ್ಮಿಸಿ ಅದರ 
ಮೂಲಕ ನೀರು ಸರಬರಾಜನ್ನು 


ಪ್ರಾರಂಭಿಸಲಾಯಿತು. 1997ರಲ್ಲಿ ಪಟ್ಟಣದಲ್ಲಿ 150 
ಸಾರ್ವಜನಿಕ, ಹಾಗೂ 1100 ಖಾಸಗಿ ನಲ್ಲಿಗಳಿದ್ದವು. 
ದಿನನಿತ್ಯ ಸರಾಸರಿ 2,25,000 ಲೀಟರ್‌ ನೀರನ್ನು 


ಮೇರೆಗೆ ಅದನ್ನು ಪುರಸಭೆಯನ್ನಾಗಿ 
ಪರಿವರ್ತಿಸಲಾಯಿತು. ಪಟ್ಟಣಕ್ಕೆ ನೀರು ಸರಬರಾಜು 
ವ್ಯವಸ್ಥೆಯನ್ನು ಪುರಸಭೆಯು ನಿರ್ವಹಿಸುತ್ತಿದ್ದು 
ನಲ್ಲಿಗಳ ಮೂಲಕ ಪ್ರತಿದಿನ ನೀರನ್ನು ಸರಬರಾಜು 
ಮಾಡಲಾಗುತ್ತಿದೆ. 

ಪಾಂಡವಪುರ ಪುರಸಭೆ 


ಪಾಂಡವಪುರ ಪಟಣ ಪಂಚಾಯಿತಿ 1935ರಲ್ರಿ 


w ದ 
ಸ್ಥಾಪನೆಯಾಯಿತು. ಆದರೆ 1995ರಲ್ಲಿ 
ಹುರಸಭೆಯಾಗಿ ಮಾರ್ಪಾಡಾಯಿತು. ಪಟ್ಟಣಕ್ಕೆ 


ಕುಡಿಯುವ ನೀರನ್ನು ಒದಗಿಸುವುದಕ್ಕಾಗಿ 1933ರಲ್ಲಿ 
ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಪಂಪಿಂಗ್‌ ಸ್ಟೇಷನ್‌ ಅನ್ನು 
ನಿರ್ಮಿಸಿ 1934ರಲ್ಲಿ ನೀರು ಸರಬರಾಜು 
ಪ್ರಾರಂಭವಾಯಿತು. ಕೊಳವೆ ಬಾವಿಯನ್ನು ಕೊರೆಸಿ 
ಅವುಗಳಲ್ಲಿ ಕೆಲವು ವಿದ್ಯುತ್‌ ಪಂಪ್‌ ಇನ್ನೂ ಕೆಲವು 
ಕೈಪಂಪು ಅಳವಡಿಸಿ ನೀರು ಸರಬರಾಜಿಗೆ ವ್ಯವಸ್ಥೆ 
ಮಾಡಲಾಯಿತು. 1990ರಲ್ಲಿ 2.5 ಲಕ್ಷ ಲೀಟರ್‌ 
ಹಾಗೂ 5 ಲಕ್ಷ ಲೀಟರ್‌ ಕ್ಷಮತೆಯ ಎರಡು 
ಸಂಗ್ರಹಗಾರಗಳನ್ನು ಕಟ್ಟಿಸಿ ಅವುಗಳಿಂದ ನಲ್ಲಿಗಳ 
ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 
ಪ್ರಸ್ತುತ ಪಟ್ಟಣದಲ್ಲಿ 240 ಸಾರ್ವಜನಿಕ ನಲ್ಲಿಗಳು 
ಮತ್ತು 2350 ಖಾಸಗಿ ನಲ್ಲಿಗಳು ಇವೆ. ನೀರು 
ಸರಬರಾಜಿಗಾಗಿ 1999-2000ರಲ್ಲಿ 4,73,526 ರೂ. 
ವೆಚ್ಚವಾಗಿದ್ದು, ಪುರಸಭೆಗೆ 1,16,512 ರೂ.ಗಳು 


ನೀರಿನ ತೆರಿಗೆ ರೂಪದಲ್ಲಿ ಸಂದಾಯವಾಗಿದೆ. 
ಉಪಸಂಹಾರ 

ಭಾರತ ಸರ್ಕಾರವು ಸುಗಮ ಆಡಳಿತಕ್ಕಾಗಿ 
ಆಡಳಿತ ವ್ಯವಸ್ಥೆಯನ್ನು ವಿಕೇಂದ್ರೀಕರಣಗೊಳಿಸಿದೆ. 


24,000 ಜನರಿಗೆ ಒದಗಿಸಲಾಗುತ್ತಿದೆ. ವಾರ್ಷಿಕವಾಗಿ ಅದರ ಮೂಲಕ ಗ್ರಾಮೀಣ ಮತ್ತು ನಗರ 
ನೀರು ಸರಬರಾಜು ವ್ಯವಸ್ಥಗೆ ತಗಲುವ ವೆಚ್ಚ ಪ್ರದೇಶಗಳ ಅಭಿವೃದ್ಧಿಗಾಗಿ ಯೋಜನೆಗಳನ್ನು 
470,000 ಹಾಗೂ ವಾರ್ಷಿಕ ಆದಾಯ ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. .. ಅಂತಹ 
ರೂ.5,00,000 ಗಳಾಗಿವೆ. ಯೋಜನೆಗಳಲ್ಲಿ ನೀರು ಸರಬರಾಜು ಯೋಜನೆ 
ನಾಗಮಂಗಲ ಪುರಸಭೆ ಪ್ರಮುಖವಾದುದಾಗಿದೆ. ಜಿಲ್ಲೆಯಲ್ಲಿ ಶುದ್ಧ 
ನಾಗಮಂಗಲ ಪಟ್ಟಣ ಪಂಚಾಯ್ತಿ 1945ರಲ್ಲಿ. ಕುಡಿಯುವ ನೀರು ಪೂರೈಕೆಗಾಗಿ ಹಲವಾರು 
ಸ್ಥಾಪನೆಗೊಂಡಿತು. ಆದರೆ 1995 ಸರ್ಕಾರಿ ಆದೇಶದ ಕೋಟಿಗಳನ್ನು ವ್ಯಯಿಸಲಾಗಿದೆ. ಆದರೆ ಪ್ರಸ್ತುತ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 57-61 60 


This article available at: www.srujani.in 


SRUJANI: Indian Journal of Innovative Research and Development 


ದಿನಗಳಲ್ಲಿ ಪ್ರತಿ ಮನೆಗಳಿಗೆ ನಲ್ಲಿಗಳನ್ನು 
ಅಳವಡಿಸಲಾಗಿದೆ. ಆದರೆ ನೀರು ಸಂಗ್ರಹಕಗಳ 
ಸ್ಚಚ್ಛಗೊಳಿಸುವಲ್ಲಿ ಪರಿಣಾಮಕಾರಿಯಾಗಿಲ್ಲ ಹಾಗೂ 
ನೀರು ಪೋಲಾಗುವಿಕೆಯನ್ನು ತಡೆಗಟ್ಟಲು ಪ್ರತಿ 
ನಲ್ಲಿಗಳ ಪಕ್ಕದಲ್ಲಿ ಇಂಗುಗುಂಡಿಗಳನ್ನು 
ನಿರ್ಮಿಸುವುದು ಸೂಕ್ತವಾಗಿದೆ. 

ಪರಾಮರ್ಶನ/ಆಕರ ಗ್ರಂಥಗಳು 


* ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ಅಂತರ್ಜಾಲ. 
https://kuwsdb. karnataka. gov.in/kn 

* ಮಂಡ್ಯ ನಗರ ಸಭೆ ಅಂತರ್ಜಾಲ. 


1117:/1:/717.1110110)0010).17110.809.11/ 
* ನಾಗಮಂಗಲ ಪುರಸಭೆ ಅಂತರ್ಜಾಲ. 


htip://www.nagamangalatown.mrc.go 


y.in/kn/about-tmc 
* ಪಾರ್ಥಸಾರಥಿ ಟಿ.ಎ. (2003). ಮಂಡ್ಯ ಜಿಲ್ಲಾ 
ಗ್ಯಾಸೆಟಿಯರ್‌, ಕರ್ನಾಟಕ ಸರ್ಕಾರ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 57-61 


This article available at: www.srujani.in 


* ಪೌರಾಡಳಿತ ನಿರ್ದೇಶನಾಲಯದ ಅಂತರ್ಜಾಲ. 


http:/www.municipaladmn. gov.in/ 
e Slater, R., & Watson, J. (1989). 
Democratic decentralization or political 


consolidation: The case of local 
government reform in Karnataka. Public 
Administration and Development, 9(2), 
147-157. 
https://doi.org/10.1002/pad.4230090205 

e Jayal, N. G., Prakash, A., & Sharma, P. 
(2006). Local governance in India : 
decentralization and beyond. 
https://ci.nii.ac.jp/ncid/BA80394443 

* Idiculla, M. (2020). Unpacking Local 
Self-Government: The uncertain power 
of cities in the Indian Constitution. 
Verfassung Und Recht in Ubersee, 
53(1), 30-50. 
https://doi.org/10.5771/0506-7286- 
2020-1-30 


61 


ಸೃಜನ 165% 2583-3510 


SRUJANI: Indian Journal of Innovative Research and 5 I R D F 
Development (SUIRD) 
Volume-2 Issue 6, January - February 2024, Pp. 62-66 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


DALIT WOMEN MIGRATION AND CHALLENGES 
(WITH REFERENCE TO STATUS OF DALIT WOMEN IN URBAN AREA) 


DR.DODDA HANUMAIAH B.H 
Associate Professor of Sociology, Government First Grade College 
Hosakote, Bangalore. 


Abstract: 

India, with a population of 1.42 billion, is one of the fastest-growing countries 
globally. Among its demographics, Dalits constitute 1.3 billion people. In Karnataka, 
with a population of 67.71 million, Dalits make up 19.5%. The predominantly rural 
landscape relies heavily on agriculture, contributing to poverty and unemployment, 
prompting migration to urban areas. However, urban life exacerbates the challenges for 
Dalits due to caste-based discrimination and substandard living conditions. Migrant and 
local Dalits, particularly women with low incomes, grapple with financial hardships, 
healthcare issues, and limited access to basic services. A study from Virtual Commons 
(Bridgewater State University, 2020) highlights their struggles in the face of caste 
discrimination. Although India has made strides in reducing extreme poverty, recent 
years have witnessed a slowdown in progress. The COVID-19 pandemic initially 
increased extreme poverty but moderated as vaccine accessibility improved in 2021. 
However, the plight of Dalits, especially Dalit women, worsened after 2017-2018, with 
rising cases of inequality in consumption and job opportunities. The research paper sheds 
light on the challenges faced by Dalit, tribal, and rural women in Karnataka, 
emphasizing the need for addressing their unique issues in the state's development 
initiatives. 


Keywords: Dalit Women, Inequality, Karnataka, Urban Area, Migration. 


INTRODUCTION 

Government of India has been targets, still dalits are not being fully 
implementing the number of schemes, forwarded and being exploited by dalits 
programmes and policies for the Dalit women, are deprived of the socio- 
upliftment of Dalits in India, fortunately economic and financial independence to 
these are not reaching or fulfilling the access basic health care services. Unless 


Please cite this article as: Dodda Hanumaiah B. H. (2024). Dalit women migration and challenges (with reference 
to status of Dalit women in urban area). SRUJANI: Indian Journal of Innovative Research and Development. 2(6), 
62-66. 


SRUJANI: Indian Journal of Innovative Research and Development 


one is economically empowered, access to 
a healthy life is very difficult. The existing 
caste system and financial instability push 
Dalit workers to migrate to cities for 
better living conditions. Migrant Dalit 
men find work mainly in the construction 
industry and service-based 
sectors while most migrant Dalit women 


informal 


work as domestic helpers to earn their 
livelihood. Because of low literacy rates 
among Dalits, the awareness of 
government-run programs and initiatives 
to uplift the Dalit workers are not very 
effective. This adds to the burden on 
Dalits in terms of their spending on their 
personal health and healthcare needs, 
largely due to the caste based 
discrimination prevailing in the country 
and problem of poverty which makes it 
difficult for the Dalit poor to avail health 
facilities (Ramaiah 2007). The 
researchers, in this study, are trying to 
understand the health issues of Dalit 
women migrant workers, one of the 
weakest sections of India. 
OBJECTIVES OF THE STUDY 

This study based on secondary data 
collected by the official Gazette, 
Published literature and research articles, 
survey reports and journals. 


* Examine the Problems of migrated 
women’s in urban setting 

e To identify caste-based discrimination 
and poor standard of living. 

* Understand the relationship between 
the migrant Dalits, and the local dalits. 


Richard Pais (1999) in his study on 
Scheduled castes, Employment and Social 
Mobility in southern Karnataka- 
Mangalore in Urban Agglomerations. 
Here Scheduled Castes are housed in 
segregated colonies indifferent parts of the 
city. Until recently they were engaged in 
menial jobs such as cleaning the streets 
carrying the night soil cleaning latrines 
transporting city wastes etc. though some 
of them sought jobs in central and state 
governmental departments schools 
colleges hospitals and banks etc. social 
mobility of scheduled castes as a result of 
employment in an urban settings, for 
urban society accepts changes and 
tolerates ambiguities more readily than 
rural society. 


Mutthurayappa (1986) made a study on 
scheduled caste of the state of Karnataka 
and found that these people are still in 
lowest income group and their situation in 
rural areas is very serious as most often 
they borrow loan form either masers or 
from their local sahukars and hence 
always remain in deficit 

ISSUES ON DALIT WOMEN 

MIGRATION OF KARNATAKA 

Dalit women migration in Karnataka is 
marked by a series of pressing issues that 
intersect with gender and caste dynamics. 
These women often confront 
discrimination and exploitation at both 
their places of origin and destination, 
experiencing unequal wages and social 
exclusion. Economic factors, including 
limited opportunities in ther home 
regions, drive migration, but Dalit women 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 62-66 63 


This article available at: www.srujani.in 


SRUJANI: Indian Journal of Innovative Research and Development 


frequently find themselves in low-paying 
and exploitative jobs. The vulnerability to 
various forms of violence, including 
physical, verbal, and sexual abuse, is 
exacerbated by the unfamiliar 
environment of migration destinations. 
Limited access to education and 
healthcare further compounds their 
challenges. The persistent influence of the 
caste system contributes to discrimination, 
hindering their integration into new 
communities. Inadequate legal support 
and social stigma, particularly from 
conservative societies, add to the 
difficulties. Housing and living conditions 
in urban areas are often substandard, and 
the intersectionality of gender and caste 
identity magnifies the challenges faced by 
Dalit women migrants. Addressing these 
issues requires a comprehensive, multi- 
faceted approach involving 
economic, and policy interventions to 


social, 


empower and improve the well-being of 
Dalit women migrants in Karnataka. 


Dalit women, along with their families, 
continue to face systemic marginalization, 
as they are often relegated to segregated 
hamlets on the outskirts of villages or 
isolated corners, where basic civic 
amenities such as drinking water, 
healthcare, education, and approach roads 
are conspicuously absent. In urban areas, 
their dwellings are predominantly situated 
in unhygienic slum areas, exacerbating the 
challenges of their living conditions. 
Compounding these issues is the 
exploitation endured under the guise of 
religious practices like "Nude Worship" 


and the persisting devdasi system, 
rendering Dalit women more susceptible 
to violence and discrimination. 
Shockingly, the UN Special Reporter on 
violence against women has highlighted 
that Dalit women become targets of 
deliberate violence, including rape and 
murder, orchestrated by state actors and 
powerful members of dominant castes, 
often deployed as a means to suppress 
dissent within the community. The gravity 
of these crimes is further compounded by 
the withdrawal of cases and witness 
intimidation due to external pressures, 
with inadequate protection offered to 
those affected. Sanctioned impunity 
remains a significant challenge, as the 
police frequently deny or purposefully 
neglect Dalit women's rights to legal aid 
and justice. The consistent pattern of 
delays in filing reports and irregularities in 
criminal procedures perpetuates 
widespread impunity, creating formidable 
barriers to justice for Dalit women in 
India. 

WORKPLACE VIOLENCE ON 

DALIT WOMEN 

Dalit women engaged in migrant work 
face heightened vulnerability due to 
hazardous workplaces and a lack of 
adequate labor rights protection. The 
prevalence of short-term labor sub- 
contracting exacerbates the difficulty for 
them to seek compensation in cases of 
occupational injuries. This increased risk 
is compounded by the exploitation from 
various fronts, including employers, 
migration agents, corrupt bureaucrats, and 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 62-66 64 


This article available at: www.srujani.in 


SRUJANI: Indian Journal of Innovative Research and Development 


criminal groups, leaving Dalit women in a 
precarious position. 


Furthermore, the alarming issue of 
enslavement trafficking contributes 
significantly to the migration of a 
substantial number of Dalit women. A 
disturbing mindset among dominant castes 
fosters a sense of impunity, leading them 
to believe they can act without 
consequence towards Dalit girls. This 
deeply rooted discrimination, driven by 
Brahmanical notions of "purity and 
pollution," has far-reaching consequences, 
adversely affecting all aspects of 
development for Dalit women. 


FINDINGS 


The following are the major findings 
based on the in-depth secondary source of 
information done by the researcher 
focused on Poverty, caste-related 
discrimination, better job opportunities, 
accompanying spouse or parents are the 
major reasons for the migration of Dalit 
women. Low productivity and seasonal 
unemployment in the agriculture sector in 
rural areas drive the migration to cities 
like Bangalore. Economic and financial 
deprivation, lack of education, poor 
health, caste and un-touchability-based 
discrimination, caste-based physical 
torture, sacred prostitution, gender-based 
discrimination are some of the major 
challenges faced by the Dalit women. 
Bangalore City offers job opportunities to 
migrant Dalits largely in the informal 
sector. Dalit women mainly work as 


conditions and improper self-care 
increases the health risks of Dalit women, 
body aches, injuries, respiratory problems, 
allergic reactions, pregnancy-related 
issues, menstrual hygiene issues are the 
major health problems faced by Dalit 
women. Most of them are not eligible or 
not aware of welfare and social security 
measures, lack of identity proof and 
documents makes it difficult for them to 
avail these benefits, huge medical 
expenditure leads to financial toxicity for 
the migrant dalits. It also leads to 
physical, mental, emotional distress, 
irregular and informal income, job loss, 
illness add to the financial woes of the 
migrant women many employers 
complain about increased illegal activity 
and theft by the migrant population, and 
that is one major source of Dalit 
discrimination in major cities like in 
Bengaluru in the state. 


CONCLUSION 


The Indian caste system originated in 
ancient India and gradually evolved 
concurrently with Indian history. Dalits in 
Indian history were considered as lower 
caste untouchables and were deprived of 
basic human rights. After the onset of 
modern economic development and the 
progressive initiatives taken by the 
government, the situation has improved 
considerably. The modern Indian state, 
since independence has been oriented 
towards providing reservations for Dalits 
in education and other public services. 


domestic helpers. Un-hygienic living However, even with continuous efforts to 
eradicate the caste system and numerous 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 62-66 65 


This article available at: www.srujani.in 


SRUJANI: Indian Journal of Innovative Research and Development 


measures to improve their lives, Dalits, 
specifically Dalit women, are still 
deprived of their basic needs. Many of 
them have moved to urban areas to eam 
their livelihoods and find employment 
mostly in the unorganized sector. 
Empowering these large numbers of Dalit 
women is a challenging endeavour, 
especially when they are deprived and 
mostly unaware of basic healthcare needs. 
The present research paper aims to 
discover the factors influencing the 
migration of Dalit women. It explores the 
deteriorating quality of life experienced 
by Dalit women with increased out-of- 
pocket expenditures for healthcare 


REFERENCES 

* Hanumantha rayappa and 
Mutharayappa. (1986). Backwardness 
and Welfare of Scheduled castes and 
Scheduled Tribes in India, Ashish 
Publishing House. 

* Michael, S. M. (1999). Dalits in modern 
India : vision and values (p. 369). 
http://ci.nii.ac.jp/ncid/BA47052668 

* Nimble O.J.1 and A. V. Chinnasamy. 
(2002). Financial Distress and 
Healthcare: A Study of Migrant Dalit 
Women Domestic Helpers in Bangalore. 

e Richard Pais. (1999). Scheduled Castes 
Employment and Social Mobility. 
Dalits in Modern India Vision and 
Mission. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 62-66 66 


This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 ] R D F 
Development (SUIRD) 
Volume-2 Issue 6, January-February 2024, Pp. 67-72 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ನೇಮಿಚಂದ್ರರ ಕಥೆಗಳಲ್ಲಿ ಚಿತ್ರಿತವಾಗಿರುವ ಪುರುಷ ಪಾತ್ರಗಳ ಭಿನ್ನ ಚಹರೆಗಳು 


ಡಾ.ದೇವಿಕ.ಎಸ್‌' ಮತ್ತು ಡಾ. ರಾಜೇಶ್‌ ಬೆಜ್ಜಂಗಳ.3 
'ಹೋಸ್ಟ್‌ ಡಾಕ್ಟೋರಲ್‌ ಫೆಲೋ, ಕನ್ನಡ ವಿಭಾಗ (ಆರ್ಟ್ಸ್‌ ಅಂಡ್‌ ಹ್ಯುಮಾನಿಟಿ), ಶ್ರೀನಿವಾಸ ವಿಶ್ವವಿದ್ಯಾಲಯ, 
ಮಂಗಳೂರು ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೇ ಕಾಲೇಜು, ವಿಜಯನಗರ, 
ಬೆಂಗಳೂರು. 
ಸಂಶೋಧನಾ ಮಾರ್ಗದರ್ಶಕರು ಹಾಗೂ ಪ್ರಾಧ್ಯಾಪಕರು, ಕನ್ನಡ ವಿಭಾಗ (ಆರ್ಟ್ಸ್‌ ಅಂಡ್‌ ಹ್ಯುಮಾನಿಟಿ), ಶ್ರೀನಿವಾಸ 
ವಿಶ್ವವಿದ್ಯಾಲಯ, ಮಂಗಳೂರು. 


Abstract: 
ಮಹಿಳಾ ಕಥಾ ಸಾಹಿತ್ಯ ಎಂದರೆ ಸ್ಕೀವಾದಿ ಸಾಹಿತ್ಯ' ಎನ್ನುವಂತಹ ಪೂರ್ವಗ್ರಹ ಪೀಡಿತವಾದಂತಹ 


ಗಹಿಕೆಯ ನೆಲೆಗಟ್ಟು ಇರುವುದನ್ನು ಕಾಣಬಹುದು. ಅವರ ಕಥೆಗಳಲ್ಲಿ ಪುರುಷ ಸಮಾಜದ ಲೋಪದೋಷಗಳ 
ಹಿನ್ನೆಲೆಯಲ್ಲಿ ಸ್ತ್ರೀ ಸಂವೇದಿಯಾದ ಪತಿಭಟನೆ. ಹೋರಾಟದ ಸ್ಥರಗಳನ್ನು ನಾವು ಕಾಣುತ್ತೇವೆ. ಆದರೆ ಇಂತಹ 
ಸ್ತೀ ಸಂವೇದನೆ ನಿಲುವುಗಳು ಸಾಹಿತ್ಯದ ಸಾಧ್ಯತೆಗಳನ್ನು ಮಿತಿಗೊಳಿಸುತ್ತದೆ. ಆದರೆ ಆಧುನಿಕ ಕನ್ನಡ ಸಾಹಿತ್ವ 
ಸಂವೇದನೆ ಧರ್ಮ, ಜಾತಿ, ಪಭತ್ವ ಮುಂತಾದ ಅಧಿಕಾರ ಕೇಂದ್ರಿತ ನೆಲೆಗಳನ್ನು ದಾಟಿ ನಿಂತಿದೆ. ಆಧುನಿಕ 
ಸಂವೇದನೆ ಬಹುತೇಕ ಪೂರ್ವಗ್ರಹಗಳಿಂದ ಮುಕ್ತವಾಗಿ ಮನುಷ್ಯ ಸಂಬಂಧಗಳನ್ನು ಸ್ಥಾಪಿಸಿರುವುದರಿ೦ದ 
ಸಾಂಸ್ಕೃತಿಕ ಚಿಂತನೆಗಳು ಸಂಕೀರ್ಣತೆಯಿ೦ದ ಕೂಡಿದೆ. ನೇಮಿಚಂದರು ತಮ್ಮ ಬರವಣಿಗೆಯಲ್ಲಿ ಹೆಣ್ಣಿನ 
ಮನಸ್ಥಿತಿ ಅಷ್ಟೇ ಅಲ್ಲದೆ. ಪುರುಷ ದ್ವೇಷದ ವೈಪರೀತ್ಯಗಳಿಂದ ಮುಕ್ತರಾಗಿ ವಾಸ್ತವದ ರಚನೆಗೆ ಹೆಚ್ಚು 
ಮಹತ್ವವನ್ನು ಕೊಟ್ಟದ್ದಾರೆ. 


Keywords: ಆಧುನಿಕ ಕನ್ನಡ ಸಾಹಿತ್ಯ ಮಹಿಳಾ ಸಾಹಿತ್ಯ, ನೇಮಿಚಂದ್ರ ಪುರುಷ ಪಾತ್ರಗಳು. 
ಪೀಠಿಕೆ 

ಆಧುನಿಕ ಕನ್ನಡ ಸಾಹಿತ್ಯ ಸಂವೇದನೆ ಧರ್ಮ, ಲೇಖಕಿಯರು ಕಥಾ ಸಾಹಿತ್ಯಕ್ಕೆ ತಮ್ಮ ಅಭೀಪ್ಲೆಗಳ 
ಜಾತಿ, ಪ್ರಭುತ್ವ ಮುಂತಾದ ಅಧಿಕಾರ ಕೇಂದ್ರಿತ ಮೂಲಕ ಹೊಸ ಮನ್ವಂತರವನ್ನೇ ಸೃಷ್ಟಿಸಿದರು. ಆ 
ನೆಲೆಗಳನ್ನು ದಾಟಿ ನಿಂತಿದೆ. ಆಧುನಿಕ ಸಂವೇದನೆ ಕಾಲದ ಪ್ರಮುಖ ಲೇಖಕರೇ ಕೌಟುಂಬಿಕ 
ಬಹುತೇಕ ಪೂರ್ವಗ್ರಹಗಳಿಂದ ಮುಕ್ತವಾಗಿ ಮನುಷ್ಯ ಸಂಬಂಧಗಳ ಇಜಸ್ವರೂಪವನ್ನು 
ಸಂಬಂಧಗಳನ್ನು ಸ್ಥಾಪಿಸಿರುವುದರಿಂದ ಸಾಂಸ್ಕೃತಿಕ ಪಶ್ನಿಸತೊಡಗಿದ್ದರೂ ಸನಾತನ ನಂಬಿಕೆಗಳನ್ನು 
ಚಿಂತನೆಗಳು ಸಂಕೀರ್ಣತೆಯಿಂದ ಕೂಡಿದೆ. ಮೌಢ್ಯಗಳನ್ನು ಚರ್ಚೆಗೆ ತರುವ ಮೂಲಕ ಸ್ಪೀ- 
ನವ್ಯೋತ್ತರ ಅವಧಿಯಲ್ಲಿ ಎಪ್ಪತ್ತರ ದಶಕದಿಂದೀಚೆಗೆ ಪುರುಷರ ಲಿಂಗಾಧಾರಿತ ಅಸಮಾನತೆಯ ನೆಲೆಗಳ 
ಹುಟ್ಟಿರುವ ಹೊಸ ಆಲೋಚನಾ ನೆಲೆಗಳಿಂದ ಪ್ರಶ್ನಾರ್ಹತೆಯನ್ನು ದಾಖಲಿಸಿದರು. ಆದರೆ ಇದಕ್ಕೆ 
ಸಮಾಜದ ಹಲವು ಸ್ಮರಗಳಿಂದ ಬಂದ ಭಿನ್ನವಾದ ಅಂತಹ ಲೇಖಕಿ ನೇಮಿಚಂದ್ರ. ಇವರು 


Please cite this article as: ದೇವಿಕ.ಎಸ್‌ ಮತ್ತು ರಾಜೇಶ್‌ ಬೆಜ್ಜಂಗಳ. (2024). ನೇಮಿಚಂದ್ರರ ಕಥೆಗಳಲ್ಲಿ ಚಿತ್ರಿತವಾಗಿರುವ ಪುರುಷ ಪಾತ್ರಗಳ 
ಭಿನ್ನ ಚಹರೆಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 67-72. 


SRUJANI: Indian Journal of Innovative Research and Development 


ಕನ್ನಡ ಸಾಹಿತ್ಯದ ಹೊಸ ಹೀಳಿಗೆಯ 
ಕತೆಗಾರ್ತಿಯರಲ್ಲಿ ಗಮನಾರ್ಹರಾಗಿದ್ದಾರೆ. ಅವರ 
ಬರವಣಿಗೆಯಲ್ಲಿ ಹೆಣ್ಣಿನ ಮನಸ್ಥಿತಿ ಅಷ್ಟೇ ಅಲ್ಲದೆ, 


ತೀವ್ರವಾದ ಅಂತಹ ಪುರುಷ ದ್ವೇಷದ 
ವೈಪರೀತ್ಯಗಳಿಂದ ಮುಕ್ತರಾಗಿ ವಾಸ್ತವದ ರಚನೆಗೆ 
ಹೆಚ್ಚು ಮಹತ್ವವನ್ನು ಕೊಟ್ಟಿರುವವರು 
ನೇಮಿಚಂದ್ರರವರು. 

ನೇಮಿಚಂದ್ರರ ನಾಲ್ಕು ಕಥಾ ಸಂಕಲನಗಳು 
ಪ್ರಕಟವಾಗಿವೆ. ಇದರ ಜೊತೆಗೆ ಒಂದು 
ನೀಳ್ಗತೆಯನ್ನೂ ಬರೆದಿದ್ದಾರೆ. ಈ ಎಲ್ಲಾ ಕಥೆಗಳನ್ನು 
ಅಂಕಿತ ಪುಸ್ತಕದವರು ಇಲ್ಲಿಯವರೆಗಿನ 
ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಡಿ 


ಹೊರ ತಂದಿದ್ದಾರೆ. ಇತ್ತೀಚಿನ ಕಥೆಗಳು (2000- 
2011), ಒಂದು ಶ್ಯಾಮಲ ಸಂಜೆ (1992-1999), 
ಮತ್ತೆ ಬರೆದ ಕತೆಗಳು (1985-1992), ನಮ್ಮ 
ಕನಸುಗಳಲ್ಲಿ ನೀವಿದ್ದಿರಿ (1975-1985) ಇವು 
ನೇಮಿಚಂದ್ರರ ಕಥಾ ಸಂಕಲನಗಳಾಗಿವೆ. 
ನೇಮಿಚಂದ್ರರ ಕಥೆಗಳಲ್ಲಿ ವಾಸ್ತವ ಬದುಕಿನ 
ಅನಾವರಣ ಹಾಗೂ ಮಾನವ ಸಂಬಂಧದ 
ಸೂಕ್ಷ್ಮತೆಯನ್ನು. ಸಹಜ ಕ್ರಿಯೆಯಲ್ಲಿ ಅಡ್ಡಿಯಾಗುವ 


ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುವಲ್ಲಿ ನಾಯಕ- 
ನಾಯಕಿಯರು ಇವರ ಕಥೆಯಲ್ಲಿ 
ನಿಸ್ಸೀಮರಾಗಿದ್ದಾರೆ. ಪ್ರಸ್ತುತ ಅಧ್ಯಯನದ 


ಹಿನ್ನಲೆಯಲ್ಲಿ ನೇಮಿಚಂದ್ರರ ಕಥೆಗಳಲ್ಲಿ ಪುರುಷ 
ಪಾತ್ರಗಳು ವಿಶಿಷ್ಟವಾಗಿ ಕಂಡುಬರುತ್ತವೆ. ಆತ 
ಸ್ನೇಹಿತನಾಗಿ, ಗಂಡು ಗಂಡನಾಗಿ, ಪ್ರೇಮಿಯಾಗಿ, 
ಕಾವ್ಯಾಭಿಮಾನಿಯಾಗಿ ನಾನಾ ರೂಪಗಳಲ್ಲಿ 
ಬರುತ್ತಾನೆ. ಹೆಂಡತಿಯನ್ನು ತನ್ನ ಪ್ರಾಣ ಸಖಿಯಂತೆ 
ಕಂಡು ಆಕೆಯ ಒಲುಮೆಯ ಅನುಗುಣವಾಗಿ ತನ್ನ 
ಬದುಕನ್ನು ಬದಲಿಸಿಕೊಳ್ಳುವ ಅ೦ತಹ ಪ್ರಯತ್ನವನ್ನು 
ಕಥೆಗಳಲ್ಲಿ ಮಾಡುತ್ತಾನೆ. ಅವಳ ಮೇಲೆ ದಬ್ಬಾಳಿಕೆ 


ನಡೆಸುವ, ಅವಳ ಸೂಕ್ಷ್ಮ ಮನಸ್ಸಿಗೆ ನೋವು 
ಕೊಡುವ ಗಂಡಂದಿರು ಬರುತ್ತಾರೆ. ಆದರೆ 


ಸಾಮಾನ್ಯವಾಗಿ ಇಂತಹ ಗಂಡಂದಿರನ್ನು ಪಡೆದ 


ಕಥಾನಾಯಕಿಯರು ಬಾಳನ್ನು ಗೋಳು 
ಮಾಡಿಕೊಂಡು ಕೂರದೆ ಹೊಸ ರೀತಿಯಲ್ಲಿ 
ಬದುಕನ್ನು ಎದುರಿಸುವ ಕ್ರಮಗಳನ್ನು ಕಲಿಯುತ್ತಾರೆ. 
ಗಂಡ ಕೌಟುಂಬಿಕ ಜವಾಬ್ದಾರಿಗಳನ್ನು 
ಹಂಚಿಕೊಳ್ಳುವವನಾಗಿಯೂ ಚಿತ್ರಿತನಾಗಿದ್ದಾನೆ. 
ಒಂದು ರೀತಿಯಲ್ಲಿ ಇಂತಹ ಗಂಡನ ನೆಲೆಯನ್ನು 
ಚಿತ್ರಿಸುವಾಗ ನೇಮಿಚಂದ್ರ ಅವರು ತುಂಬ ಆಧುನಿಕ 
ನೆಲೆಯಲ್ಲಿ ಚಿಂತಿಸುತ್ತಾರೆ. ಇಂತಹ ಗಂಡಂದಿರು 
ಎಲ್ಲಾ ಹೆಂಗಸರ ಕನಸು. ಹೆಣ್ಣು ಕನಸು 
ಕಾಣುವಂತಹ ಗ೦ಡನಾಗಬೇಕಾದರೆ ಆತನಲ್ಲಿ ವಿದ್ಯೆ 
ಇರಬೇಕು. ವಿನಯತೆ ಇರಬೇಕು. ಹೆಣ್ಣಿನ 
ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವನಾಗಿರಬೇಕು 
ಮತ್ತು ಪಿತೃಪ್ರಧಾನ ವ್ಯವಸ್ಥೆಯಾಚೆಗೆ ನೋಡುವ 
ಮನಸ್ಸು ಬೇಕು. ಈ ದೃಷ್ಟಿಯಿಂದ ನೇಮಿಚಂದ್ರ 
ಅವರು ವಾಸ್ತವ ಸ್ಥಿತಿಯಲ್ಲಿ ಕತೆಗಳಲ್ಲಿ ಇದನ್ನು 
ಅರ್ಥೈಸಿದ್ದಾರೆ. ಏಕೆಂದರೆ ಓದಿ ವಿದ್ಯಾವಂತರಾದ 
ಗ೦ಡುಗಳೆಲ್ಲರೂ ಪಿತೃಪ್ರಧಾನ ಚೌಕಟ್ಟಿನಾಚೆಗೆ ನಿಂತು 
ಸ್ತ್ರೀಯ ಪ್ರತಿಭೆಯನ್ನು ಗೌರವಿಸಿಬಿಡುತ್ತಾರೆ ಎಂದು 
ಹೇಳಲಾಗದು. 

ಪ್ರಸ್ತುತ ಲೇಖನದಲ್ಲಿ ಪ್ರಮುಖವಾದಂತಹ 
ಕೆಲವೊಂದು ಕಥೆಗಳನ್ನು ಗ್ರಹಿಕೆಯ ನೆಲೆಗಟ್ಟಗೆ 
ತೆಗೆದುಕೊಂಡು ಅಲ್ಲಿನ ಪುರುಷ ಪಾತ್ರಗಳ ಬಗೆಗಿನ 
ವಿಶ್ಲೇಷಣೆಯಿಂದ ಮಾಡಲಾಗುತ್ತದೆ. ನೇಮಿಚಂದ್ರರ 
“ಇತ್ತೀಚಿನ ಕಥೆಗಳು” ಎಂಬ ಕಥಾ ಸಂಪುಟದಲ್ಲಿನ 
"ಮರಳಿ ಬದುಕಿಗೆ ಈ ಪಯಣ' ಕಥೆಯಲ್ಲಿ 
ಗಂಡಿನಲ್ಲೂ ಹೆಣ್ಣಿನ ಅ೦ತಃಸತ್ವದ ಗುಣ ಇರುತ್ತದೆ 
ಎಂಬುದನ್ನು ಈ ಕಥೆಯ ಮೂಲಕ 
ತಿಳಿಯಬಹುದು. "ಪ್ರತಿ ಯಶಸ್ವಿ ಗಂಡಿನ ಹಿಂದೆ 
ಮಹಿಳೆ ಇರುತ್ತಾಳೆ' ಎಂಬುದಕ್ಕೆ ತದ್ವಿರುದ್ಧವಾದ 
“ಯಶಸ್ವಿ ಮಹಿಳೆ ಹಿಂದೆ ಪುರುಷ ನಿರುತ್ತಾನೆ' 
ಎಂಬುದಕ್ಕೆ ಸಾಕ್ಷಿಯಾಗಿ ಈ ಕಥೆಯ "ರಿಪುದಮನ್‌ 
ನಮಗೆ ಕಾಣಸಿಗುತ್ತಾರೆ. "ತನ್ನ ಹೆಂಡತಿ ಸುಧಾ 
ಬೆಳಗಿನ ಜಾವದ ಜಾಗಿಂಗ್‌ ಹೋದಾಗ ತಲೆಗೆ 
ಬಲವಾದ ಪೆಟ್ಟು ಬಿದ್ದು ಆಸ್ಪತ್ರೆ ಸೇರುತ್ತಾಳೆ. ಈ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 67-72 68 


This article available at: www.srujani.in 


SRUJANI: Indian Journal of Innovative Research and Development 


ಕಾರಣದಿಂದಾಗಿ ಆಕೆಗೆ ಹಳೆಯದೆಲ್ಲವೂ ಸಹ 


ಮರೆತುಹೋಗುತ್ತದೆ ಆದರೆ ಇಂತಹ 
ಸಂದರ್ಭದಲ್ಲಿಯೂ ರಿಪುದಮನ್‌ ಆಕೆಯ 
ಕೈಬಿಡಲಿಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಆಕೆಗೆ 
ಹಳೆಯ ನೆನಪುಗಳು ಬರುವಂತೆ ಮಾಡುವ 


ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತಾರೆ. ಸುಧಾಳಿಗೆ 
ಯಾವುದೋ ನೆನಪಿರಲಿಲ್ಲ ಮೂರು ತಿಂಗಳ 
ಸಾವಿನಂಚಿನಿಂದ ಹೋರಾಟ ಮುಗಿಸಿ ಬಂದ ಆಕೆಗೆ 
ರಿಪು ನಿನ್ನ ಗಂಡ, ಇವಳು ಪುಟ್ಟಿ ನಿನ್ನ ಮಗಳು, 
ಎಂದು ಪಾಠದಂತೆ ಹೇಳಿಕೊಡುವ ಮನಸ್ಥಿತಿಯೂ 


ರೀಪುವನ್ನ ನೋವಿನ ಹಂಚಿನಲ್ಲಿ ತಳ್ಳಿದ್ದವು. 
“ಮನುಷ್ಯ ಅಂದರೆ ಅವನ ವ್ಯಕ್ತಿತ್ವ ಬುದ್ಧಿ, ಆಸ್ತಿ 
ಅಂತಸ್ತು ಡಿಗಿ, ಹುದ್ದೆ ಏನೇನೋ 


ಅಂದುಕೊಳ್ಳುತ್ತೇವೆ. ಮನುಷ್ಯ ಎಂದರೆ ನೆನಪುಗಳು, 
ಹಿಡಿ ಹಿಡಿ ನೆನಪುಗಳು, "ನಾನಾರೆಂಬ ನೆನಪುಗಳು”, 
"ನೀನಾರೆಂಬ ನೆನಪುಗಳು’, ನೆನಪುಗಳಿಲ್ಲದ ಜೀವ 
ಬರೀ ತೊಗಲ ಚೀಲ, ಮೊದಲ ಬಾರಿಗೆ 
ಅರಿವಾಗಿತ್ತು?" ಎಂಬ ಪರಿಶುದ್ಧ ಮನೋಭಾವದ 
ಪ್ರೀತಿಯ ಪುರುಷ ಪಾತ್ರವಾಗಿ ರೀಪು ಈ ಕತೆಯಲ್ಲಿ 
ಗಮನಾರ್ಹನಾಗಿದ್ದಾನೆ 

ಕತೆಗಾರ್ತಿಯರು ವಾಸ್ತವದಲ್ಲಿ ಇರುವಂತಹ 
ಪುರುಷ ಪಾತ್ರಗಳನ್ನು ತಮ್ಮ ಕಥೆಗಳಲ್ಲಿ 
ಪ್ರತಿನಿಧಿಸಿದರೆ ನಮ್ಮ ನೇಮಿಚಂದರು "ತಣ್ಣನೆಯ 
ಕಣಿವೆಯಲಿ ಒಂದು ಪ್ರೀತಿಯ ಕನಸು' ತಮ್ಮ 
ಕಥೆಯಲ್ಲಿ ಅವಾಸ್ತವದಲ್ಲಿರುವ ಲದಾಕಿ 
ಪ್ರೇಮಿಯೊಬ್ಬನ ಚಿತ್ರಣವಿದೆ. ಈತ ತಾನು ಪ್ರೀತಿಸಿದ 
ಹುಡುಗಿಯನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಪರಿಸರದ 
ಹೊಂದಿಕೆಯಲ್ಲಿ ಆಗುವಂತಹ ಕಷ್ಟಗಳನ್ನು ಎದುರಿಸಿ 


ಆಕೆ ಪ್ರೀತಿಯೆಂದರೆ. ಆಕರ್ಷಣೆ ಎನ್ನುವಂತಹ 
ಮನಸ್ಥಿತಿಗೆ. ಬಂದು ತಲುಪುತ್ತಾಳೆ. ಹಿಮಂಕ್‌ 
ಪ್ರೀತಿಯೆಂದರೆ ಕೇವಲ ಗಂಡು-ಹೆಣ್ಣಿನ 


ಇಚ್ಛಾಶಕ್ತಿಗಿಂತಲೂ ಮೀರಿದ್ದು, ಎಂಬ ಆಶಯಕ್ಕೆ 


' ನೇಮಿಚಂದ್ರ (2016). ಇಲ್ಲಿಯವರೆಗಿನ ನೇಮಿಚಂದ್ರರ 
ಕತೆಗಳು. ಹು. 35 


ಒಳಗಾಗುತ್ತಾನೆ ಹಿಮಂಕ್‌ “ನೋವಿನ 
ನೆಂಟಸ್ತಿಕೆಯಲ್ಲಿ ಪ್ರೀತಿಯ ಕ್ಷಣಗಳಿರುವುದು. 


ಅವನಿಗೂ ಗೊತ್ತಿತ್ತು, ಆಡದೆಯೇ ಅರ್ಥವಾಗುವ 
ಮಾತುಗಳು. ಇರುಳ ಕತ್ತಲೆಯಲ್ಲಿ ಹಗಲು 
ಗನಸುಗಳೇಕೆ? ಎಣ್ಣೆ ತೀರಿದ ಹಣತೆಯಂತೆ ನನ್ನ 
ಪ್ರೀತಿ ಮಂಕಾಗಿತ್ತು”.” ಕಥೆಯ ನಾಯಕಿಯು 
ವಾಸ್ತವದ ಅರಿವಿನಿಂದಾಗಿ ಹಿಮಾಂಕ್‌ ನಿನ್ನಲ್ಲಿ 
ಕೊರತೆಗಳಿಲ್ಲ. ಬಿಸಿಲ ನೆಲದಲ್ಲಿ ಚಿಗುರೊಡೆದ ಪ್ರೀತಿ 
ತಣ್ಣನೆಯ ಕಣಿವೆಯಲ್ಲಿ ಕರಗಿತ್ತು ತನ್ನ ಮನಸ್ಸಿನ 
ಮೌನದೊಂದಿಗೆ ಆಡಿದ ಮಾತುಗಳು ಆತನಿಗೆ 
ತಲುಪಲಿಲ್ಲ ಎಂದಲ್ಲ ಆದರೆ ಆತನ ಪ್ರೀತಿಯ 
ತುಂಬಿದಂತಹ ಕಳಕಳಿಯ ಕಾಳಜಿಯ ಪ್ರೀತಿ ಇವಳ 
ಹೃದಯವನ್ನು ಆಕೆಯನ್ನು ಬಂಧಿಸಿತ್ತು. ಹಿಮಾಂಕನ 
ಪಾತ್ರದಲ್ಲಿ ಲೇಡ್ನ ಗುಣಗಳನ್ನು ಕಾಣಬಹುದು. 
ನೇಮಿಚಂದ್ರರ ಒಂದು ಶಾಮಲ ಸಂಜೆ ಕಥಾ 
ಸಂಪುಟದಲ್ಲಿನ “ಬದುಕು ಕಾಯುವುದಿಲ್ಲ' 
ಕಥೆಯಲ್ಲಿ ಜಾಗತೀಕರಣದ ಪ್ರತಿರೂಪವಾಗಿ ಈ 
ಕಥೆಯ “ವಿಶು” ಕಂಡುಬರುತ್ತಾನೆ. ತಾನು 
ಮದುವೆಯಾದ ಅಂತಹ ಒಂದು ಹೆಣ್ಣಿನ 
ಭಾವನೆಯನ್ನು ಮನಸ್ಥಿತಿಯನ್ನು 
ಅರ್ಥಮಾಡಿಕೊಳ್ಳುವಂತಹ ಪುರುಷ ಪಾತ್ರವಾಗಿರುವ 
ಮೂಡಿ ಬಂದಿರುವುದನ್ನು ಕಾಣಬಹುದು. ಕೇವಲ 
ತನ್ನ ಒತ್ತಾಸೆಯ ತನ್ನ ಮನಸ್ಥಿತಿಯ ತನ್ನ 
ಭಾವನೆಗಳಿಗೆ ಅಷ್ಟೇ ಸೀಮಿತವಾಗಿ ತಾನು ಕೆಲಸ 
ಮಾಡುವಂತಹ ಕಚೇರಿಯ ವಿಚಾರಗಳನ್ನೇ ಎಲ್ಲಾ 
ಕಾಲದಲ್ಲಿಯೂ ತನ್ನ ತಲೆಯಲ್ಲಿ ತುಂಬಿಕೊಂಡು 


ಇರುವಂತಹ ವಿಶು. ಎಲ್ಲ ಭಾವನೆಗಳ 
ಸಂಬ೦ಧಗಳನ್ನು ದೂರೀಕರಿಸಿ ಮಹತ್ವಾಕಾಂಕ್ಷಿ 
ಆದಂತಹ ಪುರುಷನಾಗಿ ಈ ಕತೆಯಲ್ಲಿ 


ಕಂಡುಬರುತ್ತಾನೆ. ಕೊನೆಯಲ್ಲಿ ಅವನ ವಾಸ್ತವಕ್ಕೆ 
ಸಂಬಂಧಗಳ ಅರಿವು ಬಂದಾಗ ತನ್ನ ಹೆಂಡತಿ 


? ಅದೇ, ಪು. 58 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 67-72 69 


This article available at: www.srujani.in 


SRUJANI: Indian Journal of Innovative Research and Development 


ಸಂಯುಕ್ಷಳಲ್ಲಿ ತನ್ನೆಲ್ಲ ಮನಸ್ಥಿತಿಯನ್ನು 
ಹಂಚಿಕೊಳ್ಳುತ್ತಾನೆ. 
"ನೆನಪುಗಳು ನೋಯಲಿಲ್ಲ' ಕಥೆಯಲ್ಲಿ 


ದ್ವಿಮುಖ ಗುಣದ ಗೋಪು ಮತ್ತು ರವಿ ಎಂಬ 
ಪುರುಷ ಪಾತ್ರಗಳನ್ನು ಕಾಣುತ್ತೇವೆ. ಹೆಂಡತಿ ಸಾವಿತ್ರಿ 
ಬಯಸುವ ಪೌರುಷ ಯುಕ್ತ ನಾಯಕನ ಗುಣಕ್ಕೆ 
ವಿರುದ್ಧ ಗುಣದ ಗಂಡನಾದ ಗೋಪು ಇದ್ದಾನೆ. 
ಆದರೆ ಈತ ಹೆಂಡತಿಗೆ ಪ್ರೀತಿಯನ್ನು ಕೊಡುತ್ತಾನೆ 
ಹೊರತು ಬಯಸುವ ಪೌರುಷ ಯುಕ್ತತನವನ್ನು 
ನೀಡಲಾಗುವುದಿಲ್ಲ. ಈ ವಿಷಯದಲ್ಲಿ ಗೋಪುವಿನ 
ಸ್ನೇಹಿತ ರವಿ ಸಾವಿತ್ರಿಗೆ ಹತ್ತಿರವಾಗುತ್ತಾನೆ. ಗ೦ಡಿನಲ್ಲಿ 
ಪೌರುಷವನ್ನು ಬಯಸುವ ಸಾವಿತ್ರಿ ಗಂಡನಿಂದ 
ದೂರವಾಗಿ ಕೊನೆಗೆ ರವಿಯ ಆಕರ್ಷಣೆಗೆ 
ಒಳಗಾಗಿದ್ದ ಅದು ಕೇವಲ ವಾಸ್ತವವೆಂದು ತಿಳಿದು, 
ಪೀತಿ ಇದ್ದರೆ ಎಲ್ಲ ಪಡೆದಂತೆ ಎಂದು ಗಂಡನಿಂದ 
ಪ್ರಭಾವಿತರಾಗುತ್ತಾಳೆ. ಸಾವಿತ್ರಿಗೆ ತನ್ನ ಮಗಳು 


ವ 
ಹೇಳುವ “ಅಪ್ಪನಲ್ಲಿ ನೀ ಪೀತಿಗಿಂತ ಪೌರುಷವನ್ನು 


ನಿರೀಕ್ಷಿಸಿದೆ ಅಮ್ಮ. ನಿನ್ನ ವ್ಯಾಖ್ಯಾನದ 

ಪೌರುಷವನ್ನು” ಇದು ಸರಿಯಾಗಿ 

ಅರ್ಥೈಸಿಕೊಳ್ಳಬೇಕಾದ ಅಂತಹ ವಕಿತ್ತಗಳ 
೪ ರೊಪ 


ಮಾದರಿಯನ್ನು ಪರಿಚಯಿಸುತ್ತದೆ. 
“ಸಾವಿನತ್ತ ಒಂದು ಹೆಜ್ಜೆ” ಕಥೆಯಲ್ಲಿ ಭಗ್ನ 
ಪ್ರೇಮಿಯಾದ ರವಿ ಆಶಾವಾದಿಯಾಗಿ ಬದುಕನ್ನು 


ನಡೆಸುವಂತಹ ಕಥೆ ಇದೆ. ತಾನು ಪ್ರೀತಿಸಿದ 
ಹುಡುಗಿಯಿಂದ ತಿರಸ್ಕೃತನಾಗಿ ಆತ್ಮಹತ್ಯೆಗೆ 
ಮುಂದಾಗುವ ರವಿಗೆ ಶಶಿಯ ಆತ್ಮಹತ್ಯೆ 
ಮನಪರಿವರ್ತನೆಯಾಗುವಂತೆ ಮಾಡುತ್ತದೆ. 


ಪ್ರೇಯಸಿ ಬಿಟ್ಟನಂತರ ಅಥವಾ ಮೋಸ ಮಾಡಿದಳು 
ಎಂದು ಸಾಯಲು ಹೊರಡುವ ಇಂದಿನ ಆಧುನಿಕ 
ಜಗತ್ತಿನ ಯುವ ಸಮುದಾಯಕ್ಕೆ ರವಿಯ 
ಆಶಾದಾಯಕವಾದ ಜೀವನ ಅವರಿಗೆ 
ದಾರಿದೀಪವಾಗಿದೆ ಎಂದು ಹೇಳಬಹುದು. ಶಶಿಯು 


3 ಅದೇ. ಪು. 179 


ಮಾನಸಿಕವಾಗಿ ಬದುಕಿನ ದುಸ್ತರವಾದ ಜೀವನವನ್ನು 
ಎದುರಿಸಲಾಗದೆ ತಂದೆಯ ಮರಣದ ನಂತರ 
ಸೈನೈಡ್‌ ಸೇವಿಸಿ ಸಾಯುತ್ತಾಳೆ. ಈ ಸನ್ನಿವೇಶ 
ರವಿಯ ಆತ್ಮಹತ್ಯೆಯ ನಿರ್ಧಾರವನ್ನೇ ಬುಡಮೇಲು 
ಮಾಡಿ ಯಾರಿಗೋಸ್ಕರವೋ ನಮ್ಮ ಅಮೂಲ್ಯ 
ಜೀವವನ್ನು ಕಳೆದುಕೊಳ್ಳುವ ತಪ್ಪು ನಿರ್ಧಾರ 
ಮಾಡಬಾರದು “ಒಮ್ಮೆ ಸಾವನ್ನು ಸ್ಪರ್ಶಿಸಿ ಸಮೀಪ 
ನಿಂತು ಸಂಭಾಷಿಸಿ ಬಂದಿದ್ದೇನೆ. ಬಹುಶಃ 
ಬದುಕನ್ನು ಯಾರು ಪ್ರೀತಿಸಿದಷ್ಟು ಗಾಢವಾಗಿ ನಾನು 
ಪೀತಿಸಬಲ್ಲೆ”' ಈ ರೀತಿ ಸ್ವಗತವಾಗಿ ಆತ್ಮವಿಮರ್ಶೆ 
ಮಾಡಿಕೊಳ್ಳುವ ರವಿ. ಈ ಮೂಲಕ 
ಆಶಾವಾದಿಯಾದಂತಹ ಪುರುಷ ಪಾತ್ರ ಚಿತ್ರಣ ಈ 
ಕತೆಯಲ್ಲಿ ಮೂಡಿಬಂದಿದೆ. 

“ಕಪ್ಪು ಮೋಡ ಬೆಳ್ಳಿ ಅಂಚು' ಕಥೆಯಲ್ಲಿ 
ಹೆಂಡತಿಯ ಮೇಲೆ ಆಕರ್ಷಣೆ ಕಳೆದುಕೊಂಡು 
ಮತ್ತೊಂದು ಮದುವೆಯಾಗುವ ಗ೦ಡ ರವಿ ಎಂಬ 
ಪುರುಷ ಪಾತ್ರವಿದೆ. ಇಂಥ ಗಂಡಂದಿರಿಗೆ 
ಹೆದರಬಾರದು ಎಂಬಂತೆ ಆತನ ಹೆಂಡತಿ ಮಧು, 
ದುರಾದೃಷ್ಟದಿಂದ ಅವಳ ಪಾಲಿಗೆ ಸುಖ 
ಮರೀಚಿಕೆಯಾದರೂ, ಕಾರೋಡದ ಅಂಚಿನಲ್ಲಿ 
ನೇಯ್ದ ಬೆಳ್ಳಿಗೆರೆಗಳ ಹಾಗೆ, ಆತನೊಂದಿಗೆ ಇರುವ 


ಬದುಕನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ತನ್ನ 
ಮಗಳನ್ನು ಸ್ಹಾಭಿಮಾನದಿಂದ ಬೆಳೆಸುತ್ತಾಳೆ. ಇಲ್ಲಿರುವ 


ಪುರುಷ ಪಾತ್ರ ಹೆಣ್ಣಿನ ಬದಲಾದ ಮನೋಧರ್ಮಕ್ಕೆ 

ಮೂಲ ಕಾರಣವಾಗಿ ಚಿತ್ರಿತನಾಗಿದ್ದಾನೆ. 
ಸ್ತೀ ಸಂವೇದನೆ, ಸ್ಮೀವಾದಿ 

ಬಳಸುವಂತಹ 
ಪುರುಷ 


ಮೊದಲಾದ 
ಆಧುನಿಕೋತ್ತರ 
ಸಂವೇದನೆಯನ್ನು 
ಕಥೆಗಳನ್ನು ಬರೆದವರು 
ನೇಮಿಚಂದರು. ಅವರ "ನಮ್ಮ ಕನಸುಗಳಲ್ಲಿ 
ನೀವಿದ್ದೀರಿ' ಕಥೆಯಲ್ಲಿ ಹೆಣ್ಣಿನ ವಿಕೃತ ಮನಸ್ಸಿಗೆ 
ಒಳಗಾಗುವ ಗಂಡ ಸುಂದರ್‌ ಮತ್ತು ಪ್ರಿಯತಮ 


* ಅದೇ. ಪು. 222 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 67-72 70 


This article available at: www.srujani.in 


SRUJANI: Indian Journal of Innovative Research and Development 


ಕಿರಣ್‌ ಎಂಬ ಎರಡು ಪಾತ್ರಗಳಿವೆ. ಗಂಡನ 
ಬೇಜವಾಬ್ದಾರಿ ತನದಿಂದ, ಆತನಿಗೆ ಬದುಕಿನ ಬಗೆಗೆ 
ಇದ್ದಂತಹ ಅನಾಸಕ್ತಿ ಇದೆಲ್ಲದರಿಂದ ಅವನನ್ನು 
ತೊರೆಯುವ ಕಾವ್ಯ ಕಿರಣನ ತೋಳ ತೆಕ್ಕೆಗೆ ಬಿದ್ದು, 
ಆತನ ಸ್ಪಾರ್ಥಪರವಾದಂತಹ ಬದುಕಿಗೆ 
ಸಿಕ್ಕಿಹಾಕಿಕೊಂಡು ಅದರಿಂದ ಹೊರಬಂದು ಗಂಡನ 
ಜೊತೆಯಲ್ಲಿ ಮತ್ತೆ ಮುನ್ನಡೆಯಲು 
ಹಾತೊರೆಯುತ್ತಾಳೆ. ಇಲ್ಲಿ ಉತ್ತಮ 
ಬದುಕುಸಾಗಿಸಬೇಕೆನ್ನುವ ಉತ್ಕಟ ಅಭೀಪ್ಲೆವುಳ್ಳ 
ಹೆಣ್ಣಿಗೆ ಯಾವ ಪುರುಷನಿಂದಲೂ ಈಡೇರಿಸುವ 
ಗುಣವಿಲ್ಲ ಎನ್ನುವ ಸೂಕ್ಷ್ಮಸಂವೇದನೆ ಇದೆ. “ನಮ್ಮ 
ಪ್ರೇಮಕ್ಕೆ ಮತ್ತೊಂದು ಅವಕಾಶ ಕೊಡಲು 
ಸಾಧ್ಯವೇ? ಒತ್ತಾಯವಲ್ಲ ನಿನ್ನ ಸಮಾಜದ ಹೆದರಿಕೆ 
ಅಥವಾ ಕನಿಕರನನ್ನ ಸ್ವೀಕಾರಕ್ಕೆ ಕಾರಣವಾಗದಿರಲಿ, 
ನನ್ನನ್ನು ನನ್ನ ಪರಿಸರದಲ್ಲಿ ಅರ್ಥಮಾಡಿಕೊಳ್ಳಲು 
ಸಾಧ್ಯವಾದರೆ ನನ್ನ ವರ್ತನೆಗಳು ಹಿಂದಿನ ತುಮುಲ 
ತಿಳಿಯಾದರೆ ಮತ್ತೊಮ್ಮೆ ಪ್ರಾರಂಭಿಸೋಣ 
ಸುಂದರ್‌" ಎನ್ನುವ ಕಾವ್ಯಳ ಮಾತುಗಳು ಪುರುಷ 
ಮನಸ್ಥಿತಿಯು ಹೆಣ್ಣನ್ನು ನೋಡಬೇಕಾದ ರೀತಿಯನ್ನು 
ಹೇಳುತ್ತವೆ. 


ನೇಮಿಚಂದ್ರರ "ನನ್ನದಲ್ಲದ ಬದುಕಿಗಾಗಿ' 
ಕಥೆಯಲ್ಲಿ ಅಮಾನವೀಯ, ಮೃಗೀಯ ಗುಣದ 
ಗಂಡನಾದ ಅಕ್ಷಯ ಪುರುಷ ಪಾತ್ರವಿದೆ. ಮೊದಲ 
ರಾತ್ರಿಗೂ ಮುನ್ನವೇ ಸರೂವನ್ನು ದೈಹಿಕವಾಗಿ 
ವಶಪಡಿಸಿಕೊಂಡು ಎರಡು ತಿಂಗಳಲ್ಲಿ ಅಕ್ಷಯ 
ಸಾವಿಗೀಡಾಗುತ್ತಾನೆ. ಆದರೆ ಸರೂನ ಜೀವನದ ದಿಕ್ಕು 


ತಪ್ಪುತ್ತದೆ. ಗರ್ಭಿಣಿಯಾದ ಸರೂಗೆ 
ಮರುಮದುವೆಯಾಗಲು ಸಾಧ್ಯವಾಗದೆ 
ವಿಧವೆಯಾಗಿಯೇ ಕಾಲ ದೂಡಬೇಕಾಗುತ್ತದೆ. 


“ಒ೦ದು ಹೆಣ್ಣು ಗಂಡ ತನ್ನ ಮೈಗೆ ಕೈ ಹಾಕುವ 
ಮೊದಲು ತನ್ನ ಪ್ರೇಮವನ್ನು ಸಾವಿರ ಬಗೆಯಲಿ 


ಇಲ್ಲಿನ ಪುರುಷನು ನಿದರ್ಶನವಾಗಿದ್ದಾನೆ. ಗರ್ಭಪಾತ 
ಮಾಡಿಸಲು ಮುಂಬೈಗೆ ಸ್ನೇಹಿತೆಯೊಂದಿಗೆ 
ಹೋಗುವ ಅನುವಿಗೆ ಮನಃಪರಿವರ್ತನೆಯ 
ಮಾತುಗಳನ್ನಾಡುವ ಪುರುಷನಾಗಿರುವ ಡಾಕ್ಷರನ 
ಚಿತ್ರಣವಿದೆ. ಈ ಡಾಕ್ಷರನಿಂದಲೇ ಅನು ಹೊಸ 
ಜೀವವನ್ನು ಭೂಮಿಗೆ ನೀಡಲು ಸಾಧ್ಯವಾಗಿದೆ. 
ಸ್ತೀಸಮಾನತೆ ಎನ್ನುವುದು ದೇಶಕಾಲ ಸಂಸ್ಕೃತಿ 
ಇವೆಲ್ಲವನ್ನೂ ಪ್ರಭಾವಿಸುತ್ತಾ ಆಯಾ ಸಂದರ್ಭಕ್ಕೆ 
ತಕ್ಕ ಸ್ವರೂಪವನ್ನು ಪಡೆಯುತ್ತಾ ಬಂದಿದೆ. ಈ 
ವಿಚಾರಕ್ಕೆ ಸಂಬಂಧಿಸಿದಂತೆ ನೇಮಿಚಂದರು ತಮ್ಮ 
ಕಥೆಗಳಲ್ಲಿ ಹೆಣ್ಣಿನ ಅಸ್ಮಿತೆಯ ಭಿನ್ನ ಆಯಾಮಗಳನ್ನು 
ತಂದುಕೊಟ್ಟರು ಹಾಗೆಯೇ ವಾಸ್ತವ ಸ್ಥಿತಿಯಲ್ಲಿನ 
ಪುರುಷರ ಅಸ್ಮಿತೆಯ ಭಿನ್ನ ಆಯಾಮಗಳನ್ನು ಸಹ 
ತಮ್ಮ ಕಥೆಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇವರ 
ಇನ್ನೂ ಹಲವು ಕಥೆಗಳಲ್ಲಿ ಇವರ ಬಹುಪಾಲು 
ಕಥೆಗಲ್ಲಿ ಮಧ್ಯಮ ವರ್ಗದ ಪುರುಷ ಪಾತ್ರಗಳೇ 
ಚಿತ್ರಿತವಾಗಿವೆ. ಈ ಪುರುಷರು ನಗರ ಜೀವನದಲ್ಲಿ 
ಇರುವಂಥವರು ಹಾಗೂ ವೈವಾಹಿಕ ಜೀವನವನ್ನು 
ಅನುಭವಿಸುವ, ಹಾಳುಮಾಡಿಕೊಳ್ಳುವ 
ಮಾದರಿಯವರು, ತನ್ನ ಮಡದಿಗೆ. ಸಂತೋಷ 
ನೀಡುವ, ಅವಳ ಭಾವನೆಗಳನ್ನು ತಿರಸ್ಕರಿಸುವ 
ಅವಮಾನಿಸುವ ಸಮಾಜವು ದೂರೀಕರಿಸುವ ಅಕ್ರಮ 


ಸಂಬಂಧಗಳನ್ನು ಮಾಡಿಕೊಳ್ಳುವ, ತನ್ನ ಕಚೇರಿ 
ಕೆಲಸದಲ್ಲಿ ಮಗ್ನರಾಗುವ ತನ್ನನ್ನೇ ತಾನು 
ಮರೆತುಹೋಗುವ. ಕೇವಲ ತೋರಿಕೆಯ 


ಪ್ರೀತಿಯನ್ನು ನೀಡಿ ಬದಲಾಗುವ, ತಂದೆ-ತಾಯಿ 
ಹಾಗೂ ತನ್ನ ಸಂಬಂಧಿಕರಿಗಾಗಿ, ಅವರಿಗೋಸ್ಕರ 
ಹೆಂಡತಿಯ ಜೊತೆಗಿರುವ, ಸಂಪದ್ರಾಯಕ್ಕೆ 
ಅಂಟಿಕೊಂಡಿರುವ, ಹೆಂಡತಿಯ ತಿರಸ್ಕಾರಕ್ಕೆ 
ಗುರಿಯಾಗುವ ಎಲ್ಲಾ ಗುಣಗಳ ಗಂಡಂದಿರುಗಳು 
ಇವರ ಕಥೆಗಳಲ್ಲಿ ಕಾಣಸಿಗುತ್ತಾರೆ. ಅಲ್ಲದೆ ಪುರುಷನ 


ಸಾಧಿಸಿ ಸಾಬೀತುಪಡಿಸಬೇಕು ಎಂಬ ನೀತಿಗೆ ಇನ್ನೊಂದು ಅಸ್ಮಿತೆಯಾದ ಕಾಡುವ, ಬೇಡುವ. 
ಮದುವೆಯಾಗಲು ಆಗದಿದ್ದರೂ ಪ್ರೀತಿಸುವ, 

5 

Rk ಮದುವೆಯಾದಾಗಲೂ ಸುಖ ಸಂಸಾರ ನಡೆಸಲು 

ಅದೇ. ಪು. 391 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 67-72 ಕ್‌ 


This article available at: www.srujani.in 


SRUJANI: Indian Journal of Innovative Research and Development 
ಸಾಧ್ಯವಾಗದ ಪ್ರೇಮಿಗಳಿದ್ದಾರೆ. ಇವರು 
ತ್ಯಾಗಮಯಿಗಳಂತೆ, ಶೋಷಕರಂತೆ, ಸ್ಪೂರ್ತಿಯಂತೆ 
ಚಿತ್ರಿತರಾಗಿದ್ದಾರೆ. ಮಿಕ್ಕ ಬಗೆಯ ಪುರುಷ ಪಾತ್ರಗಳು 
ಇವರ ಕಥೆಗಳಲ್ಲಿ ವಿವರಿಸುವಷ್ಟು ಪ್ರತಿನಿಧಿಸುವುದಿಲ್ಲ 
ಎಂದು ಹೇಳಬಹುದಾಗಿದೆ. 
ಪರಾಮರ್ಶನ ಗ್ರಂಥಗಳು 


* ಹೊನ್ನು ಸಿದ್ಧಾರ್ಥ. ಸಿ.ಬಿ. (2014). ಆಧುನಿಕ 
ಕನ್ನಡ ಸಾಹಿತ್ಯ ಮಹಿಳಾ ಸಣ್ಣಕಥೆಗಳ 
ಅವಲೋಕನ . ಕನ್ನಡ ಅಧ್ಯಯನ ಕೇಂದ್ರ, 
ಬೆಂಗಳೂರು ವಿಶ್ವವಿದ್ಯಾಲಯ. 


* ನೇಮಿಚಂದ್ರ. (2016). ಇಲ್ಲಿಯವರೆಗಿನ 
ನೇಮಿಚಂದ್ರರ ಕತೆಗಳು. ಅಂಕಿತ ಪುಸ್ತಕ. 


* ಪದ್ಮಿನಿ ನಾಗರಾಜ್‌ ಎಸ್‌.ಪಿ. (2020). 
ಮಹಿಳಾ ಸಾಹಿತ್ಯ ಸಂಪುಟ: ಕಥೆ. ಕನ್ನಡ 
ಸಾಹಿತ್ಯ ಪರಿಷತ್ತು. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 67-72 
This article available at: www.srujani.in 


7ಬ 


165% 2583-3510 


ಸೃಜನ 


SRUJANI: Indian Journal of Innovative Research and 5 | R D F 
Development (SUIRD) 
Volume-2 Issue 6, January-February 2024, Pp. 73-76 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಆಧುನಿಕ ವಚನಕಾರ ಮಹಾದೇವ ಬಣಕಾರ 
ಡಾ. ಸುಕನ್ಯಾ ಮಾಣಿಕರಾವ 


Abstract: 
ಮಹಾದೇವ ಬಣಕಾರರು ಪಮುಖ ಆಧುನಿಕ ವಚನಕಾರರಲ್ಲಿ ಒಬ್ಬರು. ಹಾವೇರಿ ಜಿಲ್ಲೆಯ ಬ್ವಾಡಿಗಿ 


ತಾಲ್ಲೂಕಿನ ಮೋಟೆ ಬೆನ್ನೂರಿನಲ್ಲಿ 03.10.1932 ರಲ್ಲಿ ಗದಿಗೆಪು ಸಿದ್ದಮ್ಮ ದಂಪತಿಗಳ ಉದರದಲ್ಲಿ ಜನಿಸಿದರು. 
ಹುಟ್ಟು ಪತಿಭಾವಂತರಾದ ಇವರು ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ, 
ಅವರಿಂದ ತಮ್ಮ ಜೀವನದಲ್ಲೊಂದು ಅಪೂರ್ವ ಅನುಭವವನ್ನು ಕಂಡುಂಡ ಭಕ್ಷ ಜೀವಿಯಾಗಿ ಅಂತರಂಗದ 
ಗುರುಪುತ್ತರೇ ಆಗಿ "ವರಗುರು ಶಿವಕುಮಾರ ಪಭುವೇ' ಎ೦ಬ ಅಂಕಿತವನ್ನಿಟ್ಟುಕೊ೦ಡು 1108 ವಚನಗಳನ್ನು 
ರಚನೆ ಮಾಡಿದ್ದಾರೆ ಬಣಕಾರರು ಕವಿ, ನಾಟಕಕಾರರಾಗಿ ಮತ್ತು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಎಂಬ 
ಸಂಶೋಧನಾತ್ಮಕ ಬೃಹತ್‌ ಗ್ರಂಥದ ಲೇಖಕರಾಗಿ ಗಮನಸೆಳೆದುಕೊ೦ಡಿದ್ದಾರೆ. ಇವರ ಬಣ್ಣದ ಕಾರಂಜಿ' ಕವನ 
ಸಂಕಲನಕ್ಕೆ ರಾಜ್ಯ ಸರ್ಕಾರದ ಬಹುಮಾನ ಬಂದಿದೆ. ಶಾಸಕರಾಗಿ, ಕನ್ನಡ ಕಾವಲು ಸಮಿತಿಯ ಸದಸ್ಯರಾಗಿ 
ದುಡಿದವರು. ಹಾಗೂ ಆಧುನಿಕ ವಚನಕಾರರಲ್ಲಿ ಪ್ರಮುಖರಾದವರು. ಹನ್ನೆರಡನೇ ಶತಮಾನದ ವಚನಗಳ 
ಪಭಾವಕ್ಕೊಳಗಾದ೦ಂತಹ ಬಣಕಾರರು ತಮ್ಮ ನಿಜ ಜೀವನದಲ್ಲೂ ಶರಣರ ತತ್ವಗಳನ್ನು ಅಳವಡಿಸಿಕೊಂಡು 
ನಡೆದವರು. ತಮ್ಮ ವಚನಗಳ ಅಭಿವ್ವಕ್ತಿಯಲ್ಲಿ ಪ್ರಾಚೀನ ಶರಣ ವಚನಗಳ ಮಾದರಿಯಂತೆ ವಚನಗಳು ವೈಶಿಷ್ಟ್ಯ 
ಹೊಂದಿವೆ. 


Keywords: ವಚನ ಸಾಹಿತ್ಯ, ಕನ್ನಡ ಲೇಖಕರು, ಆಧುನಿಕ ವಚನಕಾರರು. 


ಪೀಠಿಕೆ 


ಬಣಕಾರರು ಒಬ್ಬ ಸೃಜನಶೀಲ ಸಾಹಿತಿ, ಕವಿ. 
ಕಾವ್ಯೋದಯ, ಬಣ್ಣದ ಕಾರಂಜಿ, ಅಪರಂಜಿ, 
ಹೊಸಹುಟ್ಟು ಬಣಕಾರರ ಕಾವ್ಯಕೃತಿಗಳು. ಗರತಿಯ 
ಗೋಳು, ಕಲ್ಯಾಣ ಕ್ರಾಂತಿ, ಯಾರು ಹೊಣೆ, 
ಉರಿಲಿಂಗ ಪೆದ್ದಿ, ತಿಂದೋಡಿ, ತೂಗಿದ ತೊಟ್ಟಿಲು, 


ಹೊಸಿಲು ದಾಟಿದ ಹೆಣ್ಣು, ದುಡ್ಡೇ ದೇವರು 
ಮೊದಲಾದವು ಅವರ ನಾಟಕಗಳು. ಲೋಕದ 


ಕಣ್ಣು, ಮಾದನ ಮಗ ಮತ್ತು ಇತರ ಕಥೆಗಳು 
ಮುಂತಾದವು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. 
ಮೂಲತಃ ಬಡತನದ ಕುಟುಂಬದಿಂದ ಬಂದ 


ಬಣಕಾರರು ಶಿಕ್ಷಣವನ್ನು ಮುಂದುವರೆಸಲು 
ಸಾಧ್ಯವಾಗದೆ ಬಿಟ್ಟರು. ನಂತರ ತಂದೆ-ತಾಯಿಗೆ 
ನೆರವಾಗಿ ಸಣ್ಣ-ಪುಟ್ಟ ಕೆಲಸಗಳನ್ನು ಮಾಡುವುದರ 
ಜೊತೆಗೆ ಎಮ್ಮ ಕಾಯುವ ಕಾಯಕದಲ್ಲಿ 
ತೊಡಗಿದ್ದರು. ಆ ಸಂದರ್ಭದಲ್ಲಿ ಅವರ ಕಟ್ಟಿದ 
ಹಾಡುಗಳು ಕವನ ಹಾಗೂ ವಚನ ರೂಪದಲ್ಲಿ 
“ಕಾವ್ಯೋದಯ” ಎಂಬ ಹೆಸರಿನಲ್ಲಿ ಪ್ರಕಟಗೊಂಡವು. 
ಇವರು ಬರೆದ ಹಾಡು, ಕವನ ವಚನಗಳಿಗೆ ಸಾಲಿ 
ರಾಮಚಂದ್ರರಾಯರು ಹಾಗು ಕುವೆಂಪುರವರು 
ಸ್ಪೂರ್ತಿದಾಯಕರಾಗಿದ್ದರು. ತರಳಬಾಳು ಜಗದ್ಗುರು 


Please cite this article as: ಸುಕನ್ಯಾ ಮಾಣಿಕರಾವ. (2024). ಆಧುನಿಕ ವಚನಕಾರ ಮಹಾದೇವ ಬಣಕಾರ. ಸೃಜನಿ: ಇಂಡಿಯನ್‌ ಜರ್ನಲ್‌ 


ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 26), 73-76. 


SRUJANI: Indian Journal of Innovative Research and Development 


ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು 
ಇವರ ಸಾಹಿತ್ಯಕ್ಕೆ ಬೆನ್ನೆಲುಬಾಗಿ ನಿಂತರು. 

ಪ್ರಾರಂಭದಲ್ಲಿ ಪತ್ರಕರ್ತರಾಗಿದ್ದ ಬಣಕಾರರು 
ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಸಹ ಸಂಪಾದಕರಾಗಿ 
ದುಡಿದು ನಂತರ ಜಾಗೃತಿ ಎಂಬ ಹೊಸ 
ಪತ್ರಿಕೆಯನ್ನು ಪ್ರಾರಂಭಿಸಿದರು. ಬಣಕಾರರು ಭಾಷೆ 
ಮತ್ತು ಗಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
- ಮಹಾರಾಷ್ಟ್ರ ಮಹಾಜನ್‌ ವರದಿ ವಿಶ್ಲೇಷಣೆ, 
ಬೆಳಗಾವಿ ಮಹಾರಾಪ್ಪಕ್ಕೆ ಹೋಗದು, ಕಾಸರಗೋಡು 


ಕೇರಳಕ್ಕೆ ಉಳಿಯದು, ಭಾರತದಲ್ಲಿ ಭಾಷಾ 
ಅಲ್ಪಸಂಖ್ಯಾತರ ಹಿತರಕ್ಷಣೆ (ಇಂಗ್ಲಿಷನಲ್ಲೂ ಕೂಡಾ) 
ಕರ್ನಾಟಕ ಉಜ್ವಲ ಪರಂಪರೆ ಮುಂತಾದ 


ಕೃತಿಗಳನ್ನು ರಚಿಸಿದ್ದಾರೆ. 

ಬಣಕಾರರ ಮೇರು ಕೃತಿಗಳಲ್ಲಿ 1108 ವಚನಗಳ 
“ಮಹದೇವ ಬಣಕಾರರ ವಚನಗಳು, "ವಿಶ್ವಬಂಧು 
ಮರುಳ ಸಿದ್ಧ' ಮತ್ತು "ಶೀ ಶಿವಕುಮಾರ ಚರಿತೆ 
ಸೇರಿವೆ. ಶ್ರೀಮರುಳ ಸಿದ್ಧ ಕಾವ್ಯವು ಈ 
ಶತಮಾನದ ಮಹಾಕಾವ್ಯವೆಂದೇ ಪರಿಗಣಿಸಲ್ಪಟ್ಟಿದೆ. 
ಬಣಕಾರರ ಅದ್ಭುತ ಪ್ರತಿಭೆ ಮತ್ತು ಸಾಹಿತ್ಯ ಪ್ರವೃತ್ತಿಗೆ 
ಸಾಕ್ಷಿಯಾಗಿರುವ ಮತ್ತೊಂದು ಮಹೋನ್ನತ ಕೃತಿ 
ಎಂದರೆ 700 ಪುಟಗಳ ಬೃಹತ್‌ ಗ್ರಂಥ “ಆಂಗ್ಲರ 
ಆಡಳಿತದಲ್ಲಿ ಕನ್ನಡ... ಯಾವೊಂದು 
ವಿಶ್ವವಿದ್ಯಾಲಯದ ಸಹಾಯವೂ ಇಲ್ಲದೆ ಬಣಕಾರರು 
ಏಕಾಂಗಿಯಾಗಿ ರಚಿಸಿದ ಕೃತಿ ಇದಾಗಿದೆ. ಈ 
ಸಂಶೋಧನ ಕೃತಿಗೆ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ 
ಸಾಲದು ಎಂದು ಸಂಶೋಧಕರಾದ ಶಂಭಾ ಜೋಶಿ 
ಮತ್ತು ಅಂಕಣಕಾರರಾದ ಹಾ.ಮಾ. ನಾಯಕರು 
ಮೆಚ್ಚುಗೆ ವ್ಯಕ್ತ ಪಡಿಸಿದ್ದಾರೆ. 

ಸಾಹಿತ್ಯ ಕೃತಿಗಳ ರಚನೆಗಷ್ಟೇ ತಮ್ಮನ್ನು 
ಸೀಮಿತಗೊಳಿಸಿಕೊಳ್ಳದ ಬಣಕಾರರು ಕರ್ನಾಟಕದ 


ಸಂಸ್ಥೆ 
ಛಿ 


ನುಡಿ, ಗಡಿ - ನೆಲ - ಜಲ ಸಂರಕ್ಷಣೆಯ ವಿಷಯ 
ಬ೦ದಾಗಲ್ಲೆಲ್ಲ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿ 
ಭಾಗವಹಿಸಿದ್ದಲ್ಲದೆ ಬೆಳಗಾವಿ, ಕಾಸರಗೋಡು, 
ತಾಳವಾಡಿ ಫಿರ್ಕಾ, ಪಾವಗಡ, ಮಧುಗಿರಿ ನಿಪ್ಪಾಣಿ 
ಮುಂತಾದ ಗಡಿ ಭಾಗಗಳಲ್ಲೆಲ್ಲಾ ಸಂಚರಿಸಿ 
ಗಡಿಭಾಗದ ಸಮಸ್ಯೆಯನ್ನು ಆಳವಾಗಿ ಅಭ್ಯಸಿಸಿ 
ಕನ್ನಡದ ನೆಲದ ಸಂರಕ್ಷಣೆಗಾಗಿ ಸತತ ಹೋರಾಟ 
ನಡೆಸಿದ್ದರು. 

ಬಣಕಾರರು ವಿಧಾನ ಸಭಾ ಸದಸ್ಯರಾಗಿ 
ಚುನಾಯಿತರಾಗಿ, ವಿಧಾನ ಪರಿಷತ್ತಿನ ಸ ಸ್ಕರಾಗಿ, 
ಕನ್ನಡ ಕಾವಲು ಮತ್ತು ಗಡಿಸಲಹಾ ಸಮಿತಿ 
ಸದಸ್ಯರಾಗಿ, ರಾಜ್ಯ ಪತ್ರಾಗಾರ, ಪ್ರಾದೇಶಿಕ ಸಮೀಕ್ಷಾ 
ಸಮಿತಿ ಮತ್ತು ಕನ್ನಡ ಭಾಷಾ೦ತರ ಸರಳೀಕರಣ 
ಸಮಿತಿ ಸದಸ್ಯರೂ ಆಗಿ ಕಾರ್ಯ ನಿರ್ವಹಿಸಿದ್ದರು. 
ವಿಧಾನಸಭೆಯಲ್ಲಿ ತಮ್ಮ ಕಾವ್ಯಮಯ 
ಮಾತುಗಾರಿಕೆಯಿಂದ ಅವರು ಪ್ರಖ್ಯಾಶಿಗಳಿಸಿದ್ದರು. 
ಆಧುನಿಕ ವಚನಕಾರ ಮಹದೇವ ಬಣಕಾರರ 

ಬಣಕಾರರು ಸಾಂಪ್ರದಾಯಿಕ ಪದ್ಧತಿಯಂತೆ 
ವಚನಗಳನ್ನು ಸ್ಥಲಾನುಸಾರಿಯಾಗಿ ವಿಭಾಗಿಸಿಕೊಂಡು 


ರಚಿಸಿದ್ದಾರೆ. ಈ ಸ್ಥಲಕಟ್ಟಿನ ವಿಷಯದಲ್ಲಿ 
ಬಣಕಾರರದೇ ಒಂದು ವೈಶಿಷ್ಟ್ಯವಿದೆ, ಹೊಸ 
ಕಲ್ಪನೆಯಿದೆ. ಅಜ್ಞಾನ ನಿರಸನಸ್ಥಲ, ಜ್ಞಾನ 
ಪ್ರತಿಪಾದನಾಸ್ಥಲ. ಆಚಾರ ನಿರ್ದೇಶನಸ್ಥಲ, 


ಅನುಭಾವ ನಿಷ್ಪಶಿಸ್ಕಲ ಹಾಗೂ ನಿರವಯಸ್ಥಲ ಎಂಬ 
ಐದು ಸ್ಥಲಗಳಲ್ಲಿ ಇವರ ವಚನಗಳ ಹರವು ಇದೆ. 
ಇವರು ಸಾಧಕರ ಅನುಭಾವದ ಮಾರ್ಗದಲ್ಲಿ 


ಮುನ್ನಡೆದು, ತನ್ನ ಭೌತಿಕ ಮನಃ 
ಕ್ರಿಯಾಭಾವಗಳನ್ನು ಆಧ್ಯಾತ್ಮ ಮಟ್ಟದಲ್ಲಿ ಹೇಗೆ 
ಉದಾತ್ತಗೊಳಿಸಿಕೊಳ್ಳಬಲ್ಲನೆಂಬುದಕ್ಕೆ ಇವರ 


ವಚನಗಳು ತುಂಬ ನಿದರ್ಶನವಾಗಿವೆ. ಬಣಕಾರರು 


ಏಕೀಕರಣಕ್ಕಾಗಿ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿಯೇ 12ನೆಯ ಶತಮಾನದ ಜೀವನ ಮೌಲ್ಯಗಳನ್ನು 
ಮೈಸೂರು ಚಲೋ ಚಳುವಳಿಯಲ್ಲಿ ಭಾಗವಹಿಸಿ 20ನೆಯ ಶತಮಾನದ ಬದುಕಿನೊಳಗೆ ತರಲು 
ಜೈಲುವಾಸ ಅನುಭವಿಸಿದರು. ಕನ್ನಡ ನಾಡು - ಪ್ರಯತ್ನಿಸಿದ್ದಾರೆ. ಬಸವಾದಿ ಶರಣರ ವಚನಗಳಲ್ಲಿ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.73-76 74 


This article available at: www.srujani.in 


SRUJANI: Indian Journal of Innovative Research and Development 


ಕಂಡುಬರುವಂತೆ ಬಣಕಾರರ ವಚನಗಳಲ್ಲಿಯೂ 
ಆತ್ಮ ವಿಮರ್ಶೆ, ಸಮಾಜ ವಿಮರ್ಶೆ ಎರಡನ್ನು 
ಕಾಣುತ್ತೇವೆ. ಹೃದಯದ ತಳಮಳದಿಂದ ಹಿಡಿದು, 
ಅನುಭವದ ಶಾ೦ತಸ್ಥಿತಿಯವರೆಗೆ ಬಣಕಾರರ 
ಸಾಧನೆಯು ವಿವಿಧ ಘಟ್ಟಗಳನ್ನೆಲ್ಲ ಅವರ 
ವಚನಗಳಲ್ಲಿ ಕಾಣಬಹುದಾಗಿದೆ. 

ಭಕ್ತಿಯ ಮೊದಲನೆಯ ಮೆಟ್ಟಲಿನಲ್ಲಿರುವ 
ಸಾಧಕನಿಗೆ ಈ ಬಾಹ್ಯ ಪ್ರಪಂಚದಲ್ಲಿ ಲೌಕಿಕ 
ಸುಖದಲ್ಲಿ ಒಂದು ರೀತಿಯ ನಿರಾಸಕ್ತಿ 
ಉಂಟಾಗುತ್ತದೆ. ಇದನ್ನೇ ವೀರಶೈವರಲ್ಲಿ ಸಂಸಾರ 
ಹೇಯಸ್ಕಲವೆಂದು ಕರೆದಿದ್ದಾರೆ. ಇದು ಬಣಕಾರರಲ್ಲಿ 
ಅಜ್ಞಾನ ನಿರಸನಸ್ಥಲವಾಗಿದೆ. ಇಲ್ಲಿ ಸಾಧಕನ 
ಮನಸಿನಲ್ಲಿ ಉಂಟಾದ ದೈವಿಕವಾದ ತಳಮಳವನ್ನು 
ಅವರ ವಚನಗಳಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೇವೆ. 

ಊರ ಕಳ್ಳರಿಗೆ ಚಾವಡಿಯುಂಟು, 

ದಂಡವ ವಿಧಿಸುವ ನ್ಯಾಯಮಂಡಲವುಂಟು 

ಒಡಲಗಳ್ಳರಿಗೇನುಂಟಯ್ಯಾ 9 

ದಂಡವ ವಿಧಿಸುವರಾರು? ದೋಷವನೆಣಿಸುವರಾರು? 

ಅರಿಷಡ್ವರ್ಗಗಳ ಹಿಡಿದಿಪ್ತರಾರು 9 

ಅಷ್ಟಮದಂಗಳ ಮುರಿದಿಪ್ಪರಾರು? 

ಒಡೆಯರಿಲ್ಲದ ಊರಾಗಿಪ್ಪುದಯ್ಯ ಎನ್ನ ಒಡಲು! 

ಬಣಕಾರರು ಮಾನವನ ಅಂತರಂಗದಲ್ಲಿಯೇ 
ಇದ್ದು, ಕಾಡುವ ಅರಿಷಡ್ಡರ್ಗ. ಅಷ್ಟಮದಗಳನ್ನು 
ಒಡಲಗಳ್ಳರೆಂದು ಕರೆದಿದ್ದಾರೆ. ಹೊರಗೆಲ್ಲೂ 
ಕಾಣದೇ ಒಳಗಿದ್ದುಕೊಂಡೇ ಮಾನವನ ಮನಸಿನ 


ಮೇಲೆ ಸರ್ವಾಧಿಕಾರ ನಡೆಸುತ್ತ ಮಾನವನನ್ನು 
ಅಧೋಗತಿಗಿಳಿಸುತ್ತಿರುವ ಈ ಅಂತರಂಗದ 
ವೈರಿಗಳನ್ನು ದಂಡಿಸುವುದೆಂತು? ಎಂದು 
ಚಿಂತಿಸಿದ್ದಾರೆ. 


ಇನ್ನೊಂದು ಕಡೆ ಮಠದಲ್ಲಿರ್ಪ ಮಹಂತನ 
ತೋರದೇ ಮನೆಯೇ ಮಠವಾಗಿರ್ಪ ಶರಣನ ಶ್ರೀ 


ಶುದ್ಧಿ ಸಾಧಿಸಿದವನೇ ಶ್ರೇಷ್ಠ ಕುಲದವನು. ಶರಣ 
ತತ್ವಾಭಿಮಾನಿಗಳಾದ ಬಣಕಾರರು, ತಮ್ಮ ಒಂದು 


ವಚನದಲ್ಲಿ ಜಾತೀಯತೆಯನ್ನು ಕುರಿತು ಈ 
ರೀತಿಯಾಗಿ ಹೀಗೆ ಖಂಡಿಸಿದ್ದಾರೆ. 
ಕುಲವಾವುದೆಂಬುದ ಹೇಳಿರೇ ಕುಲಮದಕ್ಕೆ 


ಹೋರುವ ಕುನ್ನಿಗಳಿರಾ! 

ಹೊಲೆಯ ಹೆಜ್ಜೆಯನಿಟ್ಟೊಡೆ. ನೆಲ ಕುಸಿದು ಬಿದ್ದಿತ್ತೇ? 

ಮಾದಾರನಿಟ್ಟ ಹೆಜ್ಜೆಯ ಕೆಳಗೆ, ನೆಲ ಕಪ್ಪಿಟ್ಟಿತ್ತೇ? 

ಕತೆಯ ಅಡಿಯನಿಟ್ಟೊಡೆ, ನೆಲ ನಡುಗಿ ಬಂದಿತ್ತೇ? 

ಹಾರುವ ನಡೆದೊಡೆ ದಾರಿಯುದ್ದಕ್ಕೂ ಚೆನ್ನವೆದ್ದಿತ್ತೇ 

ಎಂದು ಪ್ರಶ್ನಿಸಿದ್ದಾರೆ. ಎಲ್ಲರೂ ಹುಟ್ಟುವ ತೆರೆ 
ಒಂದು, ಮೆಟ್ಟುವ ಧರೆ ಒಂದು, ಸೇವಿಸುವ ನೀರು- 


ಗಾಳಿ ಒಂದು. ಹೀಗಿರುವಾಗ, ಆತ್ಮದೊಳು 
ಪರಮನನರಿದಾತಂಗೆ ಕುಲವಿಲ್ಲ ಸ್ಪಮನವರಿತ 
ಶರಣರ ಕುಲ ಶಿವಕುಲವೆಂದು ಹೇಳಿ ಬಣಕಾರರು 
ಜನತೆಯ ಮನಸ್ಸನ್ನು ಮುಸುಕಿದ ಮೌಢ್ಯದ 
ಪೊರೆಯನ್ನು ಸರಿಸುವ ಪ್ರಯತ್ನ ಮಾಡಿದ್ದಾರೆ. 


ಹೀಗೆ ಬಣಕಾರರು ತಮ್ಮ ವಚನಗಳ ಮೂಲಕ ಒಬ್ಬ 
ಸಾಧಕರಾಗಿ, ಸಮಾಜ ಸುಧಾರಕರಾಗಿ ಕಾಣುತ್ತಾರೆ. 
ಬಣಕಾರರ ಬಹಳಷ್ಟು ವಚನಗಳು, 
ಶರಣರ ವಚನಗಳ ಸತ್ವದಿಂದ 
ಪ್ರಭಾವಿತಗೊಂಡಿದೆಯಾದರೂ, ಹೋಲಿಕೆ 
ದೃಷ್ಟಾಂತಗಳಲ್ಲಿನ ನಾವಿನ್ಯತೆ ಓದುಗರ ಗಮನ 
ಸೆಳೆಯುತ್ತದೆ. 


ಬಸವಾದಿ 


ವಚನಗಳಿಂದ 
ಆಧ್ಯಾತ್ಮಕ್ಕೆ 
ಪ್ರಾಮುಖ್ಯತೆ 
ವಚನಗಳು 


ಬಣಕಾರರು 
ಪ್ರಭಾವಿತರಾಗಿ 
ಅಂತರಂಗ 
ಕೊಟ್ಟಿದ್ದಾರೆ. 


ಸಂಪ್ರದಾಯ 
ತಮ್ಮ ವಚನಗಳಲ್ಲಿ 
ಶುದ್ದಿಗೆ ಹೆಚ್ಚಿನ 

೦ ಚ 
ಅಂತೆಯೇ ಇವರ 
ಬಸವಾದಿ ಶರಣರ ವಚನಗಳೊಂದಿಗೆ 
ಹೋಲುವಂತೆ, ಆಧುನಿಕ ವಚನಗಳೊಂದಿಗೆ 
ಹೋಲುವುದಿಲ್ಲ. ಆಧುನಿಕ ವಚನಗಳೊಂದಿಗೆ ಅವು 


ರೂಪ-ರಚನೆ, ವಸು ವಿಷಯದಲ್ಲಿ ಪತ್ನೇಕವಾಗಿ 
ಚರಣಂಗಳ ತೋರಾ! ಎಂದು ಪ್ರಾರ್ಥಿಸುತ್ತಾರೆ. | ಚ! 1 .. 

ಕಾಣಿಸುತ್ತವೆ. ಆ ಕಾ 
ಶಿವಶರಣರಲ್ಲಿ ಜಾತಿಬೇಧಗಳಿಲ್ಲ, ಇಲ್ಲಿ ಅಂತರಂಗ 5 ಬ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.73-76 ಕ್‌ 


This article available at: www.srujani.in 


SRUJANI: Indian Journal of Innovative Research and Development 
ಮಹಾದೇವ ಬಣಕಾರ ಅವರು ಹಲವಾರು ಆಧುನಿಕ 
ವಚನಗಳನ್ನು ರಚಿಸಿ ಆಧುನಿಕ ವಚನ 
ಸಾಹಿತ್ಯಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು 
ನೀಡಿದ್ದಾರೆ. 
ಪರಾಮರ್ಶನ/ಆಕರ ಗ್ರಂಥಗಳು 


* ಎಲ್ಲೇಗೌಡ ಬೆಸಗರಹಳ್ಳಿ. (2009). ಆಧುನಿಕ 
ವಚನಕಾರರು. ವಿನಯ ಪ್ರಕಾಶನ. 

* ಹ೦ಸಕವಿ. (ಸಂ) (2009). ಆಧುನಿಕ 
ವಚನಗಳು. ಸಿದ್ದಲಿಂಗೇಶ್ವರ ಬುಕ್‌ ಡಿಪೋ 
ಮತ್ತು ಪ್ರಕಾಶನ. 

* ಮಹಾದೇವ ಬಣಕಾರ. 
https://www.sallapa.com/2020/10/blo 
g-post_76.html 

* ನಿಲಮ್ಮ ಕತ್ನಳ್ಳಿ (1998). ಆಧುನಿಕ 
ವಚನಸಾಹಿತ್ಯ. ಪ್ರಸಾರಾಂಗ, ಗುಲ್ಬರ್ಗಾ 
ವಿಶ್ವವಿದ್ಯಾಲಯ. 

* ಪೂಜಾರ ವ್ವಿಜಿ. (2009). ವಚನ ಸಾಹಿತ್ಯ 
ಸಮೀಕ್ಷೆ ಸಿದ್ದಲಿಂಗೇಶ್ವರ ಬುಕ್‌ ಡಿಪೋ 
ಮತ್ತು ಪ್ರಕಾಶನ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.73-76 
This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 | R D F 
Development (SUIRD) 
Volume-2 Issue 6, January-February 2024, Pp. 77-81 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಜೈನ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಅಲೌಕಿಕ ನೆಲೆಗಳ ಸ್ವರೂಪ 


ಡಾ.ಸುನಿತಾ ಪಿ.ಮುಲಗೆ 
ಅತಿಥಿ ಉಪನ್ಯಾಸಕರು, ಕನ್ನಡ ಅಧ್ಯಯನ ಸಂಸ್ಥೆ, ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ. 

Abstract: 

ಕನ್ನಡ ಸಾಹಿತ್ಯದಲ್ಲಿ ಜೈನ ಸಾಹಿತ್ಯವು ತನ್ನದೇ ಆದ ಅನೇಕ ರೂಪುರೇಷೆಗಳನ್ನು ಒಳಗೊಂಡಿದೆ. ಕನ್ನಡ 
ಸಾಹಿತ್ಯ ಕ್ರಮದಲ್ಲಿ ಜೈನ ಸಾಹಿತ್ಯವು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಹತ್ತನೇ ಶತಮಾನದ ಸಾಹಿತ್ಯ 
ಚರಿತೆಯ ಯುಗದಲ್ಲಿ ಅಮೂಲ್ಯವಾಗಿ ಬೆಳೆದಿದೆ. ಅಂದಿನ ಕೃತಿಗಳು ಇಂದಿಗೂ ಪಸ್ತುತವಾಗಿವೆ ಆ ಕಾಲದ 
ಕವಿಗಳು ಇಂದಿಗೂ ಸಹ ಚಿರಸ್ಥರಣೀಯವಾಗಿದ್ದು, ಮುಂದಿನ ಪೀಳಿಗೆಯ ಕವಿಗಳಿಗೆ ಮಾರ್ಗದಾತರಾಗಿದ್ದಾರೆ. 
ಜೈನ ಕವಿಗಳು ತಾವು ಕಂಡ ಸಾಮಾಜಿಕ ಮತ್ತು ಧಾರ್ಮಿಕ ಪರಂಪರೆಯ ಕಲ್ಪನೆ. ಜೀವನದ 
ಅನುಭವಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಹೊರತಂದರು. ಕವಿಯಾದವನು ಪ್ರಪಂಚದ ಎಲ್ಲಾ 
ಆಯಾಮಗಳನ್ನು ಅರಿತವನಾಗಿರಬೇಕು. ಲೋಕಜ್ಞಾನವನ್ನು ಹೊಂದಿರಬೇಕು. ಆಧ್ಯಾತ್ಮಿಕತೆ ಬಲ್ಲವನಾಗಿರಬೇಕು. 
ಪುಸ್ತುತ ಲೇಖನದಲ್ಲಿ ಕನ್ನಡದ ಜೈನ ಕವಿಗಳ ಸಾಹಿತ್ಯದಲ್ಲಿ ಕಂಡುಬರುವ ಲೌಕಿಕ ಮತ್ತು ಅಲೌಕಿಕ ನೆಲೆಗಳ 
ವೈಚಾರಿಕ ಸ್ಥರೂಪವನ್ನು ಪಸ್ಕುತಪಡಿಸಲಾಗಿದೆ. 


Keywords: ಕನ್ನಡ ಸಾಹಿತ್ಯ, ಹಳೆಗನ್ನಡ, ಜೈನಸಾಹಿತ್ಯ, ವೈಚಾರಿಕ ನೆಲೆಗಟ್ಟು ಲೌಕಿಕ ಮತ್ತು ಅಲೌಕಿಕ. 


ಪೀಠಿಕೆ 
ಹಳೆಗನ್ನಡದಲ್ಲಿ ಅತ್ಯದ್ಭುತ ಮೌಲ್ಯಯುತವಾದ ಅಭಿಮಾನದಿಂದ ಧಾರ್ಮಿಕ ಗಂಥಗಳನ್ನು 
ಸಾಹಿತ್ಯ ರಾಶಿ ಇದೆ. ನಮ್ಮ ಸಾಹಿತ್ಯ ರಚನೆಯನ್ನು ರಚಿಸಿದರು. ತಮ್ಮ ಆಶ್ರಯದಾತರಾದ ಅರಸರನ್ನು 
ಗಮನಿಸಿದಾಗ ಸಾಹಿತ್ಯದ ಹಿರಿಮೆ, ಸಂಸ್ಕೃತಿ, ವಸ್ತು, ಸಂತೈಸಲು ಅವರನ್ನೇ ನಾಯಕನನ್ನಾಗಿ ಮಾಡಿ 
ಸ್ವರೂಪ, ರಾಜಕೀಯ, ಆಚಾರ ವಿಚಾರಗಳು ಮಹಾಭಾರತ ಮತ್ತು ರಾಮಾಯಣ ಗ್ರಂಥಗಳ 
ಅಂದಿನ ಪ್ರಾಪಂಚಿಕ ಬದುಕಿನ ಮೇಲೆ ಬೆಳಕು. ವಿಷಯ ವಸ್ತುಗಳನ್ನು ತೆಗೆದುಕೊಂಡು ತಮ್ಮ 
ಚೆಲ್ಲುತ್ತವೆ. ಹಳೆಗನ್ನಡ ಸಾಹಿತ್ಯವು ಅಂದಿನ ಧರ್ಮ, ಅರಸರನ್ನು ಕುರಿತು ಕಥಾವಸ್ತುವಿನ ಪಾತ್ರಗಳಿಗೆ 
ಕಥಾವಸ್ತು, ಸ್ಥಿತಿಗತಿಗಳು ಆಧಾರದ ನೆಲೆಯಾಗಿ ಸಮೀಕರಿಸಿ, ಲೌಕಿಕ ಮತ್ತು ಅಲೌಕಿಕ ಕೃತಿಗಳ ರಚನೆ 
ಕಾಣಿಸಿಕೊಳ್ಳುತ್ತದೆ. ಅಂದಿನ ಸಾಹಿತ್ಯದ ಸ್ವರೂಪವನ್ನು ಮಡಿದರು. ಈ ಎರಡು ನೆಲೆಗಳ ಸ್ಪರೂಪದಲ್ಲಿ 
ಅವಲೋಕಿಸಿದರೆ. ಸಂಸ್ಕೃತ ಮತ್ತು ಪ್ರಾಕೃತ ಕಾವ್ಯಗಳು ರಚಿತವಾದರೂ ಸಹ ಕಾವ್ಯದಲ್ಲಿನ ಭಾಷೆ 
ಪ್ರಭಾವದಿಂದ ಪಂಡಿತ ಸಮಾನವಾಗಿ ಹುಟ್ಟ ಬೆಳೆದು ಉತ್ಕಷ್ಟವಾಗಿತ್ತು. ಇಲ್ಲಿನ ಕಥಾವಸ್ತು 
ಕ್ರಮೇಣ ಜೈನ ಧರ್ಮದೊಂದಿಗೆ ಬೆರೆಯಿತು. ಜೈನ ಜನಸಾಮಾನ್ಯರಿಂದ ದೂರವಾಗಿಯೇ ಉಳಿದು 
ಧರ್ಮದವರು ಅವರ ಧರ್ಮದ ಹಿತದೃಷ್ಟಿ ಮತ್ತು ಬಿಟ್ಟಿತ್ತು. ಅರಮನೆಯ ವಾತಾವರಣದಲ್ಲಿಯೇ ಈ 
ಸಾಹಿತ್ಯವು ರೂಪಗೊಂಡಿತು. ಅವರ ಕಾವ್ಯಗಳಲ್ಲಿ 


Please cite this article as: ಸುನಿತಾ ಪಿ.ಮುಲಗೆ. (2024). ಜೈನ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಅಲೌಕಿಕ ನೆಲೆಗಳ ಸ್ವರೂಪ. ಸೃಜನಿ: 
ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, (6), 77-81. 


SRUJANI: Indian Journal of Innovative Research and Development 


ವೀರ ರೌದ್ರ ರಸಗಳು 
ಬಳಸಿಕೊಂಡಿರುವುದು ವಿಶೇಷವಾಗಿದೆ. 

ಜೈನ ಸಾಹಿತ್ಯವು ಬಾಹ್ಯ ಸೌಂದರ್ಯ ಮತ್ತು 
ಆಂತರಿಕ ಸೌಂದರ್ಯ ಎರಡನ್ನು ಒಳಗೊಂಡಿದೆ. 
ಸಾಹಿತ್ಯದ ದೃಷ್ಟಿಯಿಂದ ಈ ಯುಗದ ಮಾರ್ಗ 
ಪ್ರಾಮುಖ್ಯತೆಯನ್ನು ಕಾಪಾಡಿಕೊಂಡಿದೆ. ಜೈನ 
ಕಾವ್ಯಗಳನ್ನು ಕವಿಗಳು ಸ್ವತಂತ್ರ 
ಮಹಾಕಾವ್ಯಗಳ ರಚನೆಯನ್ನು ಮಾಡಿದ್ದರು. ಜೈನ 
ಕವಿಗಳಾದ ಪಂಪ, ಪೊನ್ನ, ರನ್ನ, ಮುಂತಾದವರು 
ತಮ್ಮ ಮಾರ್ಗದಲ್ಲಿಯೇ ಲೌಕಿಕ ಮತ್ತು 
ಅಲೌಕಿಕವಾಗಿ ಕಾವ್ಯಗಳು ರಚನೆಗೊಂಡಿರುವುದು 
ಕಂಡುಬರುತ್ತದೆ. ದೇಶಿ ಮತ್ತು ಮಾರ್ಗ ಇವುಗಳು 
ಲೌಕಿಕ ಮತ್ತು ಆಗಮಿಕ ಸ್ವರೂಪದ 
ತಳಹದಿಯಾಗಿವೆ. ಚಂಪೂ ಶೈಲಿಯಲ್ಲಿ ಬರೆದ 
ಕಾವ್ಯಕ್ಕೆ ಮಾರ್ಗವೆಂದು ಕರೆದರೂ, ಇದು ಮೊದಲು 
ಗುಣವರ್ಮನಿಂದ ಪ್ರಾರಂಭವಾಗಿ ಮುಂದೆ ಬರುವ 
ಎಲ್ಲಾ ಕವಿಗಳಿಗೆ ಮಾದರಿಯಾಗಿ ನೆಲೆಗೊಂಡಿದೆ. 
ಭಾಷೆ ಮೇಲಿನ ಪ್ರೀತಿಯಿಂದ ದೇಶಿ ಮಾರ್ಗವನ್ನು 
ಸಹ ಈ ಸಾಹಿತ್ಯದಲ್ಲಿ ತರಲಾಯಿತು. ಹತ್ತನೇ 
ಶತಮಾನದ ದೇಶಿ ಮತ್ತು ಮಾರ್ಗ ಎಂಬ 
ಧೋರಣೆಗಳಲ್ಲಿ ಎರಡು ಕಾವ್ಯಗಳು ರಚನೆಗೊಂಡವು. 
ಅದರಂತೆ ಪಾಠ ಮತ್ತು ಗೇಯ ಈ ಶತಮಾನದ 
ಸಾಹಿತ್ಯದಲ್ಲಿ ಸೀಮಿತ ಗೊಳಿಸಲಾಯಿತು. ಹಲವಾರು 
ಜೈನ ಕವಿಗಳು ತಮ್ಮ ಆಗಮಿಕ ಮತ್ತು ಧಾರ್ಮಿಕ 
ಅಲ್ಲವೇ ಲೌಕಿಕ ಮತ್ತು ಅಲೌಕಿಕ ನೆಲೆಗಳಲ್ಲಿ 
ಕಾವ್ಯಗಳನ್ನು ರಚಿಸಿ ಅಂದಿನ ಕಾಲದ ಹಿರಿಮೆಯನ್ನು 
ಎತ್ತಿ ಹಿಡಿದಿದ್ದಾರೆ. ಕಾವ್ಯದ ವಸ್ತು, ಆಶಯ, ಕಾವ್ಯ 
ಸೌಂದರ್ಯ, ನವರಸಗಳನ್ನು ಒಟ್ಟುಗೂಡಿಸಿ ತಮ್ಮ 
ಕಾವ್ಯಗಳನ್ನು ರಚಿಸಿದರು. ಇದೇ ಮಾರ್ಗದಲ್ಲಿಯೇ 
ಮುಂದಿನ ಕವಿಗಳು ಸಾಹಿತ್ಯವನ್ನು ರಚಿಸಿ ಜೈನ 
ಸಾಹಿತ್ಯಕ್ಕೆ ಮೆರಗನ್ನು ತಂದಿದ್ದಾರೆ. 

ಜೈನ ಕವಿಗಳು ದೇಶಿ ನಿಷ್ಠೆ ಹೊಂದಿ 
ತೀಥರ೯ಕರಗಳ ಚರಿತ್ರೆಗಳನ್ನು ಮತ್ತು ಜೈನ 
ಸಂಪ್ರದಾಯದ ವಿಚಾರಗಳನ್ನು ಕಾವ್ಯಗಳಲ್ಲಿ ತಂದರು. 


ಪ್ರಮುಖವಾಗಿ 


ಇ ಡ್‌ 
ಸೃಷ್ಟಿಸಲು 


ಲೌಕಿಕ ದೃಷ್ಟಾಂತಗಳಿಂದಲೂ, ಸುಲಭ 
ಶೈಲಿಯಿಂದಲೂ ಪ್ರಚಾರ ಗೊಳಿಸಿದ ಸಾಹಿತ್ಯ 
ಇದಾಗಿದೆ. ಈ ಯುಗದಲ್ಲಿ ನೇರವಾಗಿ ತಾತ್ಕಾಲಿಕ 
ಇತಿಹಾಸವನ್ನು ನಿರೂಪಿಸುವ ಚಾರಿತ್ರಿಕ ಗ್ರಂಥಗಳು 
ಜನ್ಮ ತಾಳಿದವು. ಕಥಾವಸ್ತುವಿನ ವಿಚಾರವಾಗಿ ಈ 
ಯುಗದಲ್ಲಿ ಮುಖ್ಯವಾಗಿ ಎರಡು ರೀತಿಯ 
ಕೃತಿಗಳನ್ನು ಅಂದಿನ ಜೈನ ಕವಿಗಳು ಬರೆದಿರುವುದು 
ಹಳಗನ್ನಡ ಸಾಹಿತ್ಯದ ಪ್ರಾಮುಖ್ಯತೆಗಳಲ್ಲಿ ಒಂದು. 


ರಾಜಾಶ್ರಯ ಪದ್ಧತಿ ಇರುವುದರಿಂದ ಆಯಾ 
ರಾಜರುಗಳ ಭವ್ಯವಾದ ಅರಮನೆ ಮತ್ತು ರಾಜನ 
ಕುರಿತು ಬರೆಯಲು ಮುಂದಾದರು. ಅವರನ್ನೇ 
ಕಥಾನಾಯಕನನ್ನಾಗಿ ಪರಾಕ್ರಮಿಯಾಗಿ ಮಾಡಿ 


ಕಥೆಯಲ್ಲಿ ತಮ್ಮ ಅರಸರನ್ನು ಹೊಗಳಿ, ಅವರ ನಿಜ 
ಜೀವನದ ಚರಿತ್ರೆಯನ್ನು ಕಾವ್ಯಗಳಲ್ಲಿ ತಂದರು. 
ಲೌಕಿಕ ಮತ್ತು ಅಲೌಕಿಕ ಎಂಬ ಪದಗಳು 
ಜೀವನ ಮತ್ತು ಸಮಾಜಕ್ಕೆ ಸಂಬಂಧಿಸಿವೆ. 
ಹೇಗೆಂದರೆ ಇವುಗಳು ಒಂದೇ ನಾಣ್ಯದ ಎರಡು 
ಮುಖಗಳಿದ್ದಂತೆ, ಒಂದನ್ನು ಬಿಟ್ಟು ಇನ್ನೊಂದು 
ಇರಲು ಸಾಧ್ಯವಿಲ್ಲ. ಅದರಂತೆಯೇ ಜೈನಕವಿಗಳು 
ತಮ್ಮ ನಿಜ ಜೀವನದ ಘಟನೆಗಳನ್ನು ಆಧರಿಸಿ ಲೌಕಿಕ 
ಕೃತಿಗಳನ್ನು ರಚನೆ ಮಾಡಿದರು. ಧರ್ಮದ 
ತಳಹದಿಯನ್ನು ಎತ್ತಿ ಹಿಡಿಯಲು ಅಲೌಕಿಕ ಅಂದರೆ 
ಧಾರ್ಮಿಕ ಕೃತಿಯನ್ನು ರಚಿಸಿದರು. ಒಂದು ಕಡೆ 
ಆಶ್ರಯ ಕೊಟ್ಟ ರಾಜ ಮತ್ತು ರಾಜಮನೆತನಗಳನ್ನು 
ಚಿತ್ರಿಸಿ ಕಾವ್ಯ ರಚಿಸಿದರೆ, ಇನ್ನೊಂದರಲ್ಲಿ ತಮ್ಮ 
ಧರ್ಮದ ಪರಿಪಾಲನೆಯನ್ನು ಕುರಿತು 
ಕೊಂಡಾಡಿರುವುದು ಧಾರ್ಮಿಕ ನೆಲೆಯಲ್ಲಿ 
ಸಾಹಿತ್ಯವನ್ನು ರಚಿಸಿ ಧರ್ಮದ ಬಗ್ಗೆ ವಿವರಿಸಿ 
ಧರ್ಮದ ಸಾಹಿತ್ಯ ಸೃಷ್ಟಿಯನ್ನು ಮಾಡಿದವರು. 
ಲೌಕಿಕ ಕೃತಿಯು ಆಶ್ರಯದಾತನ, ರಾಜನ ಚರಿತ್ರೆ, 
ರಾಜಕೀಯ, ಆಡಳಿತ ಹಾಗೂ ಇತರ ಜೀವನ 
ರೂಪಿಸುವ ಚಾರಿತ್ರಿಕ ಧ್ವನಿ ಕಾವ್ಯಗಳಾದವು. ಅಲೌಕಿಕ 
ಕಾವ್ಯಗಳು ತೀಥರ೯ಕರರು, ಚಕ್ರವರ್ತಿಗಳು, 
ಮಹಾಪುರುಷರ ಜೀವನ ಚರಿತ್ರೆಗಳಾಗಿ ಜೈನ ಧರ್ಮ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.77-81 78 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಚಾರಕ್ಕೆ ವಾಹಕಗಳಾದವು. ಇವುಗಳಿಂದ ಜೈನ 
ಪುರಾಣಗಳೆಂಬ ಕಾವ್ಯ ಪ್ರಕಾರವು ಮುಖ್ಯ 
ನೆಲೆಯಾಗಿರುವುದು ಕಂಡುಬರುತ್ತದೆ. 


ಪಂಪನ ಕಾವ್ಯಗಳಾದ “ಆದಿಪುರಾಣ ಮತ್ತು 
ವಿಕ್ರಮಾರ್ಜುನ ವಿಜಯ' ಇವು ಲೌಕಿಕ ಮತ್ತು 
ಅಲೌಕಿಕ ಸ್ವರೂಪದ ನೆಲೆಗಳಲ್ಲಿ ರಚಿತವಾಗಿವೆ. 
“ಪಸರಿಪ ಕನ್ನಡಕ್ಕೋರ್ವನೇ ಸತ್ಯವಿ ಪಂಪನಾವಶಂ' 
ಎಂಬ ನಾಗರಾಜನ ಹೇಳಿಕೆಯಂತೆ ಪಂಪನು ಕನ್ನಡ 
ಸಾಹಿತ್ಯಕ್ಕೆ ಒಬ್ಬನೇ ಶ್ರೇಷ್ಠ ಕವಿ ಮತ್ತು ಆದಿಕವಿ. 
ಆದಿಪುರಾಣವು ಒಂದು ಧಾರ್ಮಿಕ ಕೃತಿಯಾಗಿದ್ದು 
ಜೈನ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದೆ ಮತ್ತು 
ಚಂಪು ಸಾಹಿತ್ಯದ ಶ್ರೇಷ್ಠ ಕಾವ್ಯವಾಗಿದೆ. ಮೊದಲನೇ 
ತೀಥರ೯ಕರ ವೃಷಭನಾಥರ ಚರಿತ್ರೆ ಈ ಕೃತಿಯಲ್ಲಿ 
ಇದೆ. ಅವರ ಜೀವನದ ವೃತ್ತಾಂತದ ಜೊತೆಗೆ 
ಮುಕ್ತಿಯ ಮಾರ್ಗ ಮತ್ತು ಸಂಸ್ಕಾರವನ್ನು 
ಒಳಗೊಂಡಿರುವ ಕಥೆ ಯಾಗಿದೆ. ಜೈನ 
ಪರಂಪರೆಯು ಮುಕ್ತಿಯ ಯಾತ್ರೆಗೆಂದು ಹೊರಟ 


ಒಂದು ಜನ್ಮಾಂತರಗಳ ಅನುಭವಗಳನ್ನು 
ಆದಿಪುರಾಣದಲ್ಲಿ ನಿರೂಪಿಸಲಾಗಿದೆ. ಇಲ್ಲಿ ಪಂಪನು 
ತನ್ನ ಮತ ನಿಷ್ಠೆಯನ್ನು ತನ್ನ ಕೃತಿಯಲ್ಲಿ 


ಕಟ್ಟಿಕೊಡುವ, ಮತೀಯ ತತ್ವ ಬೋಧನೆಯನ್ನು ಇಲ್ಲಿ 
ವಿವರಿಸಲಾಗಿದೆ. ಈ ಕೃತಿಯು ಕಾವ್ಯಧರ್ಮ ಮತ್ತು 
ಮತಧರ್ಮಗಳಲ್ಲಿ ಸಮನ್ವಯವನ್ನು ಸಾಧಿಸಿದೆ. 
ಪಂಪನ ಇನ್ನೊಂದು ಕೃತಿಯಾದ “ಪಂಪ 
ಭಾರತ' ಅಥವಾ "ವಿಕ್ರಮಾರ್ಜುನ ವಿಜಯ' ಇದು 


ಲೌಕಿಕ ಕೃತಿಯಾಗಿದೆ. ಈ ಕಾವ್ಯವು ಅನೇಕ 
ಸಂಪ್ರದಾಯ ಮತ್ತು ಲೋಕ ನೀತಿಯನ್ನು 
ಒಳಗೊಂಡಿದೆ. ಒಂದೊಂದು ಪಾತ್ರವು ಹೊಸ 


ಜೀವಕಳೆಯಿ೦ದ ಶೋಭಿಸುವಂತೆ ಆಶ್ರಯದಾತನಾದ 
ಅರಿ ಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಕಾವ್ಯದ 
ನಾಯಕನನ್ನಾಗಿ ಮಾಡಿ ಚಿತ್ರಿಸಲಾಗಿದೆ. ಕನ್ನಡ 
ನಾಡು ನುಡಿಯ ವರ್ಣನೆಯ ಜೊತೆಗೆ ಅರ್ಜುನನು 
ತೀರ್ಥಯಾತ್ರೆ ಮಾಡುತ್ತಾ ಬನವಾಸಿಗೆ ಬರುವದನ್ನು 
ವರ್ಣಿಸಲಾಗಿದೆ. 


ಪೊನ್ನನ "ಶಾಂತಿ ಪುರಾಣ” ಕಾವ್ಯವನ್ನು 
ದಾನಚಿಂತಾಮಣಿ ಅತ್ತಿಮಬ್ಬೆ ಸಾವಿರ ಪ್ರತಿಗಳನ್ನಾಗಿ 
ಬರೆಯಿಸಿ ದಾನ ಮಾಡಿರುವುದು ಇಲ್ಲಿನ ವಿಶೇಷ 


ಸಂಗತಿ. ಇಲ್ಲಿ ಧರ್ಮದ ಪ್ರಚಾರವೂ ಕೂಡ 
ವ್ಯಕ್ತವಾಗಿದೆ. 12 ಆಶ್ವಾಸಗಳಿಂದ ಕೂಡಿದ 
ಕಾವ್ಯವಾಗಿದೆ. 5ನೇ ಚಕ್ರವರ್ತಿಯು, 16ನೆಯ 


ತೀಥರ೯ಕರರ ಶಾಂತಿನಾಥನ ಜೀವನ ವೃತ್ತಾಂತವೇ 
ಪುರಾಣದ ಮುಖ್ಯ ನೆಲೆಯಾಗಿರುವುದು 
ಕಂಡುಬರುತ್ತದೆ. ಜೈನ ಧರ್ಮದ ತತ್ವಗಳನ್ನು 
ಕಾವ್ಯದಲ್ಲಿ ಪ್ರತಿಪಾದಿಸಲಾಗಿದೆ. 

ರನ್ನನ ಅಜಿತಪುರಾಣವು 12 ಅಶ್ವಾಸಗಳ 
ಕಾವ್ಯವಾಗಿದ್ದು, ಜೈನಧರ್ಮದ 2ನೇ ತೀರ್ಥಂಕರ 
ಅಜಿತಸ್ವಾಮಿಯ ಕುರಿತ ಕಥೆಯನ್ನು ನಿರೂಪಿಸುತ್ತದೆ. 
ಇದು ಒಂದು ಧಾರ್ಮಿಕ ತಳಹದಿಯ ಕೃತಿಯಾಗಿದೆ. 

ರನ್ನನ ಕಾವ್ಯಗಳನ್ನು ಗಮನಿಸಿದಾಗ ರನ್ನ ಜೈನ 
ಸಾಹಿತ್ಯದ ಒಬ್ಬ ಧೀಮಂತ ಕವಿ ಎನ್ನುವುದರಲ್ಲಿ 
ತಪ್ಪಿಲ್ಲ. ರನ್ನನ ಪ್ರತಿಷ್ಠೆ ಕವಿತನದ ಶೇಷ್ನತೆಯನ್ನು 
ತೋರುತ್ತದೆ. ರನ್ನನ ಕೃತಿ ರತ್ನವೇ ಗದಾಯುದ್ಧ. ಈ 
ಕಾವ್ಯದಲ್ಲಿ ಬರುವ ರಸವತ್ತಾದ ಭಾಷೆ ಶೈಲಿ, 
ಸನ್ನಿವೇಶಗಳು, ಸಮಾಜದ ಚಿತ್ರಣವನ್ನು 
ಬಿಂಬಿಸುತ್ತವೆ. ಈ ಕಾವ್ಯಗಳು ಮೂಲದಲ್ಲಿ ಧರ್ಮಕ್ಕೆ 
ಮತ್ತು ಕ್ರಿಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು 
ಎಂದು ತಿಳಿಸುತ್ತವೆ. ರನ್ನನು ತನ್ನ ಆಶ್ರಯದಾತನಾದ 
“ಇರಿವ ಬೆಡಂಗ ಸತ್ಯಾಶ್ರಯನನ್ನು' ಭೀಮ ಸೇನನಿಗೆ 


ಅಭೇದವಾಗಿ ಹೋಲಿಸಿ “ಸಾಹಸ ಭೀಮ 
ವಿಜಯವನ್ನು' ರಚಿಸಿಲಾಗಿದೆ. ದುರ್ಯೋಧನನ 
ಪಾತ್ರ ಇಲ್ಲಿ ಪ್ರಿಯವಾಗಿ ಮೂಡಿಬಂದಿದೆ. ಈ 
ಕೃತಿಯು ರೌದ್ರ ರಸ ಪ್ರಧಾನವಾದ 
ಮಹಾಭಾರತವನ್ನು ಸಿಂಹಾವನಲೋಕದಿಂದ 
ಹೇಳಲಾಗಿದೆ. ಅದುವೇ ಇಲ್ಲಿಯ ತಂತ್ರ. ಸಾಹಿತ್ಯದ 
ದೃಷ್ಟಿಯಿಂದ ಬರಡಾದ ಕನ್ನಡ ಸಾಹಿತ್ಯದಲ್ಲಿ 


“ಗದಾಯುದ್ಧ' ಕೃತಿಯು ರನ್ನ ಕವಿಯ ಪ್ರತಿಭೆಯನ್ನು 
ಹೆಚ್ಚಿಸಿದೆ. ಚಾರಿತ್ರಿಕ ದೃಷ್ಟಿಯಿ೦ದ ಮಹತ್ವದಾಗಿದೆ. 
ಗದಾಯುದ್ಧದ ವೈಶಿಷ್ಟ ಅಲ್ಲಿ ನಿರೂಪಿತವಾದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.77-81 79 


This article available at: www.srujani.in 


SRUJANI: Indian Journal of Innovative Research and Development 


ಭೀಮ-ದುರ್ಯೋಧನರ 
ಪೌಢಿಮೆಯಿಂದ ಕೂಡಿ, ಕರುಣ, ರೌದ್ರ ವೀರ 
ರಸಗಳು ಸತ್ವಯುತವಾಗಿ ಮೂಡಿಬಂದಿವೆ. ರನ್ನ 
ಜೈನ ಮತದವನಾದರೂ ತನ್ನ ಆಶ್ರಯದಾತನು 
ವೈದಿಕ ಸಂಪ್ರದಾಯದವನಾಗಿದ್ದರಿಂದ ಸ್ತುತಿಪದ್ಯದಲ್ಲಿ 
ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವನ್ನು 
ಸ್ತುತಿಸಿದ್ದಾನೆ. 

ಜೈನ ಸಾಹಿತ್ಯದ ಹಿರಿಯ ಕವಿ ಎನಿಸಿಕೊಂಡ 
ಶಿವಕೋಟ್ಯಾಚಾರ್ಯ ಬರೆದ ವಡ್ಡಾರಾಧನೆ ಕೃತಿಯು 
ಅಪೂರ್ವವಾದ ಮತ್ತು ಮೊದಲನೆಯ 
ಗದ್ಯಕೃತಿಯಾಗಿದೆ. ಇದರಲ್ಲಿ 19 ಕಥೆಗಳು ಇದ್ದು, ಆ 
ಕಥೆಗಳಲ್ಲಿ ಸಣ್ಣ ಉಪಕಥೆಗಳನ್ನು ಒಳಗೊಂಡಿದೆ. 
ಅದರಲ್ಲಿ ಜೈನರ ಆರಾಧನೆ, ಮಹಾಪುರುಷರ 
ಕಥೆಗಳಿದ್ದು ದೇಶಿ ಶೈಲಿಯಲ್ಲಿ ಬರೆಯಲಾಗಿದೆ. 
ಧಾರ್ಮಿಕ ಜೀವನದ ಚಿತ್ರಗಳು, ಸಮಕಾಲಿನ 
ಜನಜೀವನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಈ ಕಥೆಗಳಲ್ಲಿ 
ಧರ್ಮದೃಷ್ಟಿ, ವೈರಾಗ್ಯ, ಭಾಷಾ ಸ್ವರೂಪ, 
ಮನೋರಂಜನೆ, ನಾಣ್ಣುಡಿಗಳು, ದೃಷ್ಟಾಂತಗಳು, 
ಜೈನ ತತ್ವಗಳ ಬಗ್ಗೆ ಜನಸಾಮಾನ್ಯರಿಗೆ ಬೋಧಿಸುವ 


ಪಾತ್ರಗಳು ಕಲಾ 


ಉದ್ದೇಶ ಹೊಂದಿದೆ. ಅನುಭವದಿಂದ ಕೂಡಿದ 
ಅಭಿವ್ಯಕ್ತಿಯ ಜೀವಂತ ಗದ್ಯವಾಗಿದೆ. ವಿಶಿಷ್ಟ 
ವ್ಯಾಕರಣ ಪ್ರಯೋಗಗಳು ಪದಬಳಕೆಯಲ್ಲಿ 


ಹೊಸತನ, ಕನ್ನಡ ಸಂಸ್ಕತ ಪದಗಳ ಬಳಕೆಯು 
ಇಲ್ಲಿ ಕಾಣುತ್ತವೆ. ಇವುಗಳೆಲ್ಲವೂ ಜೈನ ಸಾಹಿತ್ಯದ 
ಒಳ ತಿರುವುಗಳನ್ನು ಈ ಕೃತಿಯಲ್ಲಿ ನೆಲೆಸಿರುವುದು 
ತಿಳಿದು ಬರುತ್ತವೆ. ಧರ್ಮದ ಸಲುವಾಗಿ ನೀತಿಗಳನ್ನು 
ಹೊಂದಿದ್ದ ಬದುಕಿನಲ್ಲಿ ಮುಕ್ತಿ ಸಾಧನೆಯ 
ಪರಿಯನ್ನು ಸಾರುವಂತಹ ಕೃತಿಯಾಗಿದೆ. ಈ ಎಲ್ಲಾ 
ಅಂಶಗಳು ಕಥೆಯ ಸೌಂದರ್ಯವನ್ನು ಹೆಚ್ಚಿಸಿವೆ. 
ಮುಂದಿನ ಕವಿಗಳಿಗೆ ಈ ಕೃತಿಯು 
ಮಾದರಿಯಾಗಿರುವುದು ಗಮನಾರ್ಹ. 

ಆ ಕಾಲದ ಪ್ರತಿಯೊಬ್ಬ ಕವಿಯು ಅಂದಿನ 
ಸಮಾಜದ ಏರುಪೇರುಗಳನ್ನು, ಕೂಲಂಕಷವಾಗಿ 
ತಿಳಿದುಕೊಂಡು ಲೌಕಿಕ ಮತ್ತು ಅಲೌಕಿಕ ನೆಲೆಗಳಲ್ಲಿ 


ನಿಂತು ತಮ್ಮ ಸಾಹಿತ್ಯವನ್ನು ರಚಿಸಿದರು. 
ಉತ್ತಮವಾದ ಶೈಲಿ, ಧಾರ್ಮಿಕ ಆಚರಣೆ, 
ಕಾವ್ಯಗಳಲ್ಲಿ ವ್ಯಕ್ತಗೊಳಿಸಿದರು. ಅರಸರ 
ಧ್ಯೇಯಗಳನ್ನು ಉದ್ದೇಶಿಸಿ ವೀರ ತ್ಯಾಗಗಳು 


ಕಾವ್ಯಗಳಲ್ಲಿ ಕಂಗೊಳಿಸುತ್ತವೆ. ಧರ್ಮದ ಹಾದಿಯಲ್ಲಿ 
ನಡೆದು ಅರಸನಾಗಿ ಯುದ್ಧಗಳಲ್ಲಿ ಜಯಶಾಲಿಯಾಗಿ 
ಬದುಕಿಗೆ ಸ್ಪೂರ್ತಿ ನೀಡುವ ಅನೇಕ ಕಾವ್ಯಗಳು 
ವಶಿಷ್ಟ ಶೈಲಿಯಲ್ಲಿದ್ದು ಹಲವಾರು ನೆಲೆಗಳಲ್ಲಿ 
ಹಾಸುಹೊಕ್ಕಾಗಿ ಸಮಾಜಕ್ಕೆ ಕೊಟ್ಟ ಧರ್ಮದ ನೀತಿ 
ಕಥೆಗಳಾಗಿವೆ. ಬಾಹ್ಯವಾಗಿ ಮತ್ತು ಆಂತರಿಕವಾಗಿ 
(ಲೌಕಿಕ ಮತ್ತು ಅಲೌಕಿಕ) ಕೃತಿಗಳ ಉಗಮ ಜೈನ 


ಸಾಹಿತ್ಯದಲ್ಲಿ ಮೂಡಿಬಂದಿವೆ. ಧರ್ಮದ 
ಹೆಸರಿನಲ್ಲಿಯೇ ಮಾನವೀಯ ಮೌಲ್ಯಗಳನ್ನು 
ಸಾರಿದರು. ಆದರ್ಶ ಸಮಾಜ ನಿರ್ಮಾಣಕ್ಕೆ 


ಕಾರಣಿಕರ್ತರಾದರು. ರಾಜಾಶ್ರಯದಲ್ಲಿ ಇದ್ದು ಕನ್ನಡ 
ನಾಡಿನ ವೀರ ಅರಸರಿಗೆ ಕೀರ್ತಿಯನ್ನು ತಂದರು. 
ರಾಜರು ಮತ್ತು ಕವಿಗಳು ಇಬ್ಬರು. ಕನ್ನಡ 
ಇತಿಹಾಸದಲ್ಲಿ ಹೆಸರು ಪಡೆದರು. ರಾಜನು 
ನಾಡಿಗಾಗಿ ಕತ್ತಿ ಹಿಡಿದರೆ ಕವಿಯಾದವನು ನುಡಿಗಾಗಿ 
ಲೇಖನಿ ಹಿಡಿದಿರುವುದು ಈ ಸಾಹಿತ್ಯದ 
ಜೀವಾಳವಾಗಿದೆ. ತಮಿಳು, ತೆಲುಗು, ಸಂಸ್ಕೃತ ಅನ್ಯ 
ಭಾಷೆಗಳ ಪ್ರಭಾವದಿಂದಾಗಿ ತಮ್ಮನ್ನು ತಾವು 
ತೊಡಗಿಸಿಕೊಂಡು ಇವುಗಳ ಪ್ರಭಾವದಿಂದ ತಮ್ಮ 
ನಾಡು ನುಡಿಯಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ 
ಶ್ರೇಷ್ಠತೆಯನ್ನು ತಂದರು. 


ಬಾಮಹ, ದಂಡಿ, ಭರತ, ಮೊದಲಾದ 
ಅಲಂಕಾರಿಕ ಕವಿಗಳ ಪ್ರಭಾವದಿಂದ ಸಂಸ್ಕೃತ 
ಕೃತಿಗಳ ದರ್ಶನದಿಂದ ಕನ್ನಡದ ಕಾವ್ಯಗಳನ್ನು 


ರಚಿಸಿದರು. ಕಾವ್ಯದ ಆಸ್ಚಾದನೆಯನ್ನು ಹೆಚ್ಚಿಸಿದ್ದಾರೆ. 
ಒಟ್ಟಾರೆಯಾಗಿ ಜೈನ ಸಾಹಿತ್ಯದ ಪರಂಪರೆಯನ್ನು 
ಎತ್ತಿ ಹಿಡಿಯುವ ಕೆಲಸ ಈ ಸಾಹಿತ್ಯ ಕ್ಷೇತ್ರದಲ್ಲಿ 
ಕಾಣಿಸಿಕೊಳ್ಳುತ್ತದೆ. 

ಪಂಡಿತರಿಗೆ ಮೆಚ್ಚುಗೆಯಾಗಿ ರಾಜಾಶ್ರಯದಲ್ಲಿ 


ರಾರಾಜಿಸಿದ ಕಾವ ಧರ್ಮ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.77-81 80 


This article available at: www.srujani.in 


SRUJANI: Indian Journal of Innovative Research and Development 


ಪರಾಮರ್ಶನ ಗ್ರಂಥಗಳು 


ಸಾಮ್ರಾಜ್ಯಗಳನ್ನು ಏಕಕಾಲದಲ್ಲಿ ಆಳಿದ ಪ್ರಭಾವಿತ 
ಕನ್ನಡ ಚಂಪೂ ಶೈಲಿ, ಕನ್ನಡ ಸಾಹಿತ್ಯದಲ್ಲಿ 
ಪ್ರಾಮುಖ್ಯತೆಯನ್ನು ಹೊಂದಿದೆ. ಜೈನ ಕವಿಗಳು ಈ 
ಪ್ರಕಾರವನ್ನು ಯಶಸ್ವಿಯಾಗಿ ಬಳಸಿಕೊಂಡು 
ಸಮರ್ಥವಾಗಿ ಉತ್ತಮ ಸಾಹಿತ್ಯ ನಿರ್ಮಾಣವನ್ನು 
ಮಾಡಿ ಚಂಪೂ ಸಾಹಿತ್ಯದ ಭದ್ರ ಬುನಾದಿಯನ್ನು 
ಈ ಪರಂಪರೆಯಲ್ಲಿ ಬಳಸಿರುವುದು 
ಸಮಂಜಸವಾಗಿದೆ. 

ಹಳಗನ್ನಡದ ಕವಿಗಳು ಸಂಸ್ಕೃತದಲ್ಲಿಯೂ 
ಒಳ್ಳೆಯ ಪಾಂಡಿತ್ಯವುಳ್ಳವರು, ಹೀಗಾಗಿ ಸಂಸ್ಕೃತದ 
ಮೂಲದ ಪುರಾಣಾದಿಗಳನ್ನು ರಾಮಾಯಣ, 
ಮಹಾಭಾರತ, ಭಾಗವತ, ಮಹಾಪುರಾಣ ಹೀಗೆ 
ಆಕರ ಗ್ರಂಥಗಳನ್ನು ಕನ್ನಡಕ್ಕೆ ಭಾಷಾಂತರ, 
ರೂಪಾಂತರಗೊಳಿಸುವಾಗ ಅಲ್ಲಿನ ಭಾವಗಳನ್ನು 
ಕನ್ನಡೀಕರಿಸಲು ಚಂಪೂ ಪ್ರಬಂಧ ಶೈಲಿ 
ಅಗತ್ಯವಾಯಿತು. ಲಲಿತವಾದ ಮನೋಹರ 
ಗದ್ಯಗಳನ್ನು ಲೋಕೋಕ್ತಿಗಳನ್ನು ಅಳವಡಿಸಿಕೊಂಡು, 
ಪಂಡಿತ ಗ್ರಾಹ್ಯ, ರಾಜಾಶ್ರಯ ಮಾನ್ಯ ಕೃತಿಗಳನ್ನು 
ನಮ್ಮ ಕವಿ ಪರಂಪರೆಯಲ್ಲಿ ಶ್ರೇಷ್ಠರೆನಿಸಿದ ಪಂಪ, 
ರನ್ನ, ಪೊನ್ನ ಮೊದಲಾದವರು ರಚಿಸಿದ್ದಾರೆ. 
ಇದರಿಂದ ಕನ್ನಡ ಸಾಹಿತ್ಯ ಪ್ರಖ್ಯಾತಿಯನ್ನು 
ಹೊಂದಿದ್ದು ಮಾರ್ಗದರ್ಶನವನ್ನು ಪಡೆದುಕೊಂಡಿದೆ. 

ಹಳಗನ್ನಡ ಸಾಹಿತ್ಯದಲ್ಲಿ ಜೈನ ಕವಿಗಳದ್ದೇ 
ಮೇಲುಗೈ; ಧರ್ಮ-ಸಾಹಿತ್ಯ ಅವಿನಾಭಾವಿಯಾಗಿ 
ಬೆಳೆದು ಬಂದಿದೆ. ಪಂಪನಿಂದ ಮೊದಲುಗೊಂಡು 
ಮುಂದೆ ಬರುವ ಎಲ್ಲಾ ಕವಿಗಳಲ್ಲಿ ಈ ಸಾಹಿತ್ಯ ಕೃಷಿ 
ಕಾಣುತ್ತೇವೆ. ಗುಣ ಗಾತ್ರದಲ್ಲಿ ಹಿರಿದಾದ ಮಾರ್ಗ 
ಚಂಪೂ ಸಾಹಿತ್ಯವಾಗಿದೆ. ಪಂಡಿತರು ಕೇಳತಕ್ಕ ಮತ್ತು 
ರಾಜಾಶ್ರಯದಲ್ಲಿ ವಿರಾಜಿಸಿದ ಸಾಹಿತ್ಯ 
ಪ್ರಕಾರವಾಗಿದೆ. ಕನ್ನಡ ನಾಡಿನ ಸಂಸ್ಕೃತಿ, ಕಲೆ 
ಸಾಹಿತ್ಯ ವ್ಯವಹಾರಾದಿಗಳನ್ನು ತಿಳಿಯಲು 
ಶಾಸನಗಳನ್ನು ಬಿಟ್ಟರೆ ಕನ್ನಡ ಸಾಹಿತ್ಯವೇ ಲಿಖಿತ 
ದಾಖಲೆಗಳಾಗಿವೆ. 


ಅಶೋಕ ನರೋಡೆ. (2019). ಹಳಗನ್ನಡ 
ಸಾಹಿತ್ಯ ಅನುಸಂಧಾನ. ನಿವೇದಿತಾ ಪ್ರಕಾಶನ. 


ಜೈನ ಧರ್ಮಾಮೃತಸಾರ. (1920). ದೇವೆಂದ್ರ 
ಚೌಗುಲೆ, ಶ್ರೀ ಮಹಾವೀರ ಮುದ್ರಣಾಲಯ. 
ಪದ್ಮಾ ಪ್ರಸಾದ್‌ ಎಸ್‌ ಪಿ. (1997) 
ಜೈನಕಥಾಸಾಹಿತ್ಯ ಮತ್ತು ಜಾನಪದ. ಕರ್ನಾಟಕ 
ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ. 
ಶಾಂತಲಿಂಗ ಎಚ್‌. ಘಂಟೆ (ಸಂ) (2022). 
ಹಳಗನ್ನಡ ಸಾಹಿತ್ಯ  ಶ್ರೀಸಿದ್ದಲಿಂಗೇಶ್ವರ 
ಪ್ರಕಾಶನ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.77-81 81 


This article available at: www.srujani.in 


165%: 2583-3510 


ಸೃಜನ 


58111/4711: Indian Journal of Innovative Research and 5 R D F 
Development (SRD) 


Volume-2 Issue 6, January-February 2024, Pp. 82-87 
Bi-Monthly, Peer-Reviewed, Open Access, Indexed Journal 


editor@srujani.in 
www.srujani.in 


ಡಾ.ಮೈಲಹಳ್ಳಿ ರೇವಣ ಅವರ ಸಂಪಾದಿತ ಕತಿ ನಿದೇಶರ ಪುರಾಣದ ಪಕಿನೋಟ 
೪ ಣ ಅ [AR pe 


ಮಂಜು.ಜೆ 
ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ವಿದ್ಯಾವರ್ಧಕ ಪ್ರಥಮದರ್ಜೆ ಕಾಲೇಜು, ಮೈಸೂರು. 


Abstract: 
ಡಾ. ಮೈಲಹಳ್ಳಿ ರೇವಣ್ಣ ಅವರು ಸಿದ್ಧೇಶ್ವರ ಪುರಾಣ ಎಂಬ ಗಂಥವನ್ನು ಸಂಪಾದಿಸಿದ್ದಾರೆ. 
1ಂಥಸಂಪಾದನೆ ಎಂದರೆ “ಪ್ರಾಚೀನತಮ ಗ್ರ೦ಥಗಳನ್ನು, ಕಾವ್ಯಗಳನ್ನೂ ಸಂಗ್ರಹಿಸಿ ಅವುಗಳನ್ನು 


ಮರುಪರಿಶೀಲನೆಗೆ ಒಳಪಡಿಸುವುದು ಅಥವಾ ಪರಿಷ್ಠರಿಸುವುದು” ಹಿಂದಿನ ಕಾಲದಲ್ಲಿ ಬರವಣಿಗೆಗಾಗಿ ಇದ್ದ 
ಪರಿಕರಗಳೆಂದರೆ ಭೂರ್ಜ್ವಪತ್ರಗಳು, ತಾಳೆಗರಿಗಳು, ಇದಾದ ಮೇಲೆ ಕಾಗದದ ಬಳಕೆ ಪ್ರಾರಂಭವಾಯಿತು 
ಎನ್ನಬಹುದು. ಡಾ.ಮೈಲಹಳ್ಳಿ ರೇವಣ್ಣನವರು ಹೇಳುವಂತೆ ಸಿದ್ಧೇಶ್ವರ ಪುರಾಣ ಅವರ ಎರಡನೆಯ ಸಂಪಾದಿತ 
ಕೃತಿ ಸಿದ್ಧೇಶ್ವರ ಪುರಾಣ.' ಇದು ಹೆಸರೆ ಸೂಚಿಸುವಂತೆ ಇದು ಎಡೆಯೂರು ಸಿದ್ಧಲಿಂಗೇಶ್ವರನ ಜೀವನ 
ಏವರಗಳನ್ನೂ ಳಗೊಂಡ ಧಾರ್ಮಿಕ ಕಾವ್ಯ: ಸಿದ್ಧೇಶ್ವರನ ವಿವರಗಳು ಅಲ್ಲಿ ಅಧಿಕವಾಗಿರುವಂತೆ ಪವಾಡ 
ಕಥೆಗಳು ಯಥೇಚ್ಛವಾಗಿವೆ. ಮುಖ್ಯವಾಗಿ ಆ ಕಾಲದ ಚರಿತ್ರೆಯನ್ನು ದಾಖಲಿಸುವ ದೃಷ್ಟಿಯಿಂದಲು ಇದೊಂದು 
ವಿಶಿಷ್ಠ ಕೃತಿಯಾಗಿದೆ. 


Keywords: ಕನ್ನಡ ಸಾಹಿತ್ಯ, ಸಿದ್ಧೇಶ್ವರ ಪುರಾಣ, ಧಾರ್ಮಿಕ ಕಾವ್ಯ. 


ಪೀಠಿಕೆ 


ಡಾ. ಮೈಲಹಳ್ಳಿ ರೇವಣ್ಣನವರು "ಸಿದ್ಧೇಶ್ವರ ಬರೆದನೆಂಬುದು ಕಾವ್ಯದ ಪೀಠಿಕಾ ಸಂಧಿಯ 


ಪುರಾಣ” ಕೃತಿಗೆ ಉಪಯುಕ್ತವಾದ ಪೀಠಿಕೆ ಬರೆದು 
ಶಾಸ್ತ್ರೀಯವಾಗಿ ಸಂಪಾದಿಸಿಕೊಟ್ಟಿದ್ದಾರೆ. ಸಿದ್ದೇಶ್ವರ 
ಪುರಾಣ ಎಡೆಯೂರು ಸಿದ್ದಲಿಂಗೇಶ್ವರರ ಜೀವನ 
ಚರಿತ್ರೆ. ಅವರು ಯಾತ್ರೆ ಮಾಡಿದಂತ ಊರುಗಳು, 
ಧರ್ಮಪ್ರಚಾರ ಕೈಗೊಂಡ ಸ್ಥಳಗಳು, ಆತ ನೆಲೆನಿಂತ 
ಪ್ರದೇಶಗಳು ಹಾಗೂ ಅಲ್ಲಿ ಮೆರೆದಂತ ಅನೇಕ 
ವಿಧವಾದ ಪವಾಡಗಳು ಸವಿವರವಾಗಿ ಈ ಕಾವ್ಯದಲ್ಲಿ 
ವರ್ಣಿತವಾಗಿವೆ. ವಾರ್ಧಕ ಷಟ್ಪದಿಯಲ್ಲಿ 
ರಚಿತವಾಗಿರುವ ಈ ಕಾವ್ಯವನ್ನು 
ವಿರಕ್ಷತೋಂಟಾದಾರ್ಯ ಎಂಬ ವೀರಶೈವ ಯತಿ 


ಪದ್ಯದಿಂದ ತಿಳಿದು ಬರುತ್ತದೆ. 
“ಕೃತಿಯ ಪೆಸರಮಳ ಸಿದ್ಧೇಶ್ವರ ಷುರಾಣವೀ 
ಕೃತಿಗಧೀಶ್ವರ ಸಿದ್ಧಲಿಂಗಯತಿ ರಾಜನೀ 


ಕೃತಿಯ ಪಾಲಿಪರು ವಸುಮತಿಯ ಶಿವಶರಣರೀಕೃತಿ 
ಪೇಳ್ಬನಾರೆಂದೆನೆ 


ನುತ ಮಹಾಶಾಸ್ತ್ರದ್ಧ ಚತುರತನೆಂದೆನಿಸುವ 
ಪ್ರತಿಮ ಗುಣ ಗಂಭೀರನುತ ಭಕ್ಕವಿತತಿಷೂ 
ಜಿತ ವಿರತ ತೋಂಟಾದಾರ್ಕಂ 
ಚಮತ್ಛತಿಯಿಂದೆ ಪೇಳ್ದನಿದನು” (1-24) 
ಈತನಿಗೆ ಮರಿತೋಂಟದಾರ್ಯ ಎಂಬ 
ಹೆಸರಿತ್ತೆಂದು ವೀರಶೈವ ವಿದ್ವಾಂಸರು ಅಭಿಪ್ರಾಯ 


ಲೋಕಕತಿ 


§ ಮೈಲಹಳ್ಳಿ ರೇವಣ್ಣ. ಸಿದ್ಧೇಶ್ವರ ಪುರಾಣ. ಪು.14 
[ ೪ ಣ ಅಂತ 


Please cite this article as: ಮ೦ಜು.ಜೆ. (2024). ಡಾ.ಮೈಲಹಳ್ಳಿ ರೇವಣ್ಣ ಅವರ ಸಂಪಾದಿತ ಕೃತಿ ಸಿದ್ಧೇಶ್ವರ ಪುರಾಣದ ಪಕ್ಷಿನೋಟ. ಸೃಜನಿ: 
ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅ೦ಡ್‌ ಡೆವೆಲಪ್‌ಮೆಂಟ್‌, 2(6), 82-87. 


SRUJANI: Indian Journal of Innovative Research and Development 


ಪಡುತ್ತಾರೆ. ಆದರೆ ಸಿದ್ದೇಶ್ವರ ಪುರಾಣದ ಯಾವ 
ಭಾಗದಲ್ಲಿಯೂ ಸಮರ್ಥನೆ 
ದೊರೆಯುವುದಿಲ್ಲ. ಈತ ತನ ಗುರು 
ಪರಂಪರೆಯನ್ನು ಹೇಳುವಾಗ “ಧರೆಗೆ ಪಾವನ 
ಪುಣ್ಯ ತೀರ್ಥವೆಂದೆನಿಪ ಮಹಾಕಾವೇರಿ ಮತ್ತು 
ಹೇಮಾವತಿ. ನದಿಗಳ ಮಧ್ಯ ದೇಶದಲ್ಲಿರುವ 
ನಂದಿಪುರದ ಸಿಂಹಾಸನಾದಿಪ ಗುರುಚನ್ನನಂಜೇಶನ 
ಶಿಷ್ಠ ಪರ್ವತೇಂದ್ರನ ಹಸ್ತ ಸರಸಿಜೋದ್ಧವ”” 
ತಾನೆಂದು ಹೇಳಿಕೊಳ್ಳುತ್ತಾನೆ. ನಮಗೆ ದೊರೆಯುವ 
ಆಧಾರಗಳ ಸಹಾಯದಿಂದ ಮತ್ತು ವಿರಕ್ತ 
ತೋಂಟದಾರ್ಯ ಪೀಠಿಕಾ ಸಂಧಿಯ ಪದ್ಯದಲ್ಲಿ 
ಹೇಳುವ ಭೌಗೋಳಿಕ ಪರಿಸರವನ್ನು ಹೊಂದಿರುವ 
ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನ 
ಬಸವಾಪಟ್ಟಣವೇ ನಂದಿಯಪುರವಿರಬಹುದೆಂದು 
ಊಹಿಸಿಕೊಳ್ಳಬಹುದು. “ಬಸವಾಪಟ್ಟಣ 
ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಮಹತ್ವವುಳ್ಳ 
ಗ್ರಾಮ. ಒಂದು ಕಾಲಕ್ಕೆ ಇದು ವೀರಶೈವ ಧಾರ್ಮಿಕ 
ಕೇಂದ್ರವು ಆಗಿತ್ತು” ಎಂದು ಮೈಲಹಳ್ಳಿ 
ರೇವಣ್ಣನವರು ತಮ್ಮ ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ 
ಅನೇಕರು ಹೇಳಿದರು ಎಂಬುದನ್ನು 
ತಿಳಿಸಿಕೊಡುತ್ತಾರೆ. ಇಲ್ಲಿ ಶಾಂತೇಶ್ವರ, ಷಡ್‌ಭಾವ 
ರಹಿತೇಶ್ವರ, ಪ್ರಣತಾರ್ತಿ ಹರೇಶ್ವರ, ವೀರಭದ್ರ ಮತ್ತು 
ಅಕ್ಕಮಹಾದೇವಿ ದೇವಾಲಯಗಳಿವೆ. 
ಬಸವಾಪಟ್ಟಣದ ದಕ್ಷಿಣದಲ್ಲಿ ವೀರಶೈವ ಮಠವಿದೆ. 
ಸಿದ್ಧೇಶ್ವರ ಪುರಾಣದ ಕರ್ತೃ ಹೇಳುವ ಗುರು 
ಪರಂಪರೆಯ ಮಠ ಇದಾಗಿರಲೂಬಹುದು. 
“ಬಸವಾಪಟ್ಟಣದ ಉತ್ತರ ದಿಕ್ಕಿನಲ್ಲಿ ಸುಪ್ರಸಿದ್ಧ 
ಶಿವಶರಣ ಶಾ೦ತಯ್ಯನ ಸಮಾಧಿಯು ಇದೆ.' ಅಲ್ಲದೆ 
ಆ ಪ್ರದೇಶದ ಸುತ್ತ-ಮುತ್ತ ವೀರಶೈವರು ಅಧಿಕ 
ಸಂಖ್ಯೆಯಲ್ಲಿ ಈಗಲೂ ಇದ್ದಾರೆ. ವೀರಶೈವ ಧರ್ಮ 


L 
L 


ಧರ್ಮ ಪ್ರಸಾರವನ್ನು ಕುರಿತಂತೆ ಅನೇಕ ವೀರಶೈವ 
ಕವಿಗಳು ತಮ್ಮ ಕಾವ್ಯಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. 14ನೇ 
ಶತಮಾನದಲ್ಲಿ ನೂರೊಂದು ವಿರಕ್ಷರ ವೀರಶೈವ 
ಪ್ರಚಾರ ಕೈಗೊಂಡು ಯಶಸ್ವಿಯಾಗಿ ಈ ಮತಕ್ಕೆ 
ಜನರನ್ನು ಆಕರ್ಷಿಸಿದರು ಎನ್ನಬಹುದಾಗಿದೆ. ಈ 
ವಿರಕ್ಷರ ಸಾಲಿನಲ್ಲಿ ಹಿರಿಯನು ಗುರು ಸ್ವರೂಪನು 


ಆದವನು ಎಡೆಯೂರು ಸಿದ್ದಲಿಂಗೇಶ್ವರ. 
ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯ 
ಗೋಸಲ ಚನ್ನಬಸವೇಶ್ವರನ ಶಿಷ್ಯನೆಂಬುದು 


ವಿದ್ವಾಂಸರ ಅಭಿಪ್ರಾಯ. ಈ ಹರದನಹಳ್ಳಿಯಿಂದ 
ಹೊರಟ ಸಿದ್ಧಲಿಂಗೇಶ್ವರ ಪ್ರಧಾನವಾಗಿ ತುಮಕೂರು 
ಜಿಲ್ಲೆಯ ಅನೇಕ ಸ್ಥಳಗಳಲ್ಲಿ ಸಂಚಾರ ಮಾಡಿ 
ವೀರಶೈವ ಧರ್ಮ ಪ್ರಚಾರ ಕೈಗೊಂಡು 
ಎಡೆಯೂರಿನಲ್ಲೆ ಐಕ್ಕನಾದ ಎಂಬುದು ವೀರಶೈವ 
ಗ್ರಂಥಗಳಿಂದ ತಿಳಿದುಬರುತ್ತದೆ. ಒಟ್ಟಿನಲ್ಲಿ 
ಎಡೆಯೂರು ಸಿದ್ದಲಿಂಗೇಶ್ವರ ಧರ್ಮ 
ಸಂಸ್ಥಾಪನೆಗಾಗಿ ಅವತರಿಸಿದ ಮಹಾನುಭಾವ ಎಂಬ 
ನಂಬಿಕೆ. ಹಾಗಾಗಿ ಸಿದ್ದೇಶ್ವರನನ್ನು ಕುರಿತು ಅನೇಕ 
ವೀರಶೈವ ಕವಿಗಳು ಸ್ಮರಿಸುವುದರ ಜೊತೆಗೆ ಅವನ 


ಧರ್ಮ ಪ್ರಚಾರ ಮತ್ತಿತರ ಸಾಧನೆಗಳನ್ನು 
ರಚಿಸಿದ್ದಾರೆ. ಪ್ರಸ್ತುತ ಸಿದ್ಧೇಶ್ವರ ಪುರಾಣವು 
ಇವುಗಳಲ್ಲಿ ಒಂದು. 


ಈ ಕೃತಿಯನ್ನು ಕುರಿತು ಕವಿ ಮನೋವ್ಯಾಕುಲತೆ 
ಅಳಿದು ಸುವಿವೇಕ ಭಕ್ತಿ ಅಖಿಲ ಭೋಗ ಹಾಗೂ 
ಮೋಕ್ಷವು ಜನಗಳಿಗೆ ದೊರೆಯಲೆಂದು ಬರೆದುದಾಗಿ 
ಹೇಳಿಕೊಂಡಿದ್ದಾನೆ. ಇತರ ಕವಿಗಳಂತೆ 
ಸ್ವವಿವರಗಳನ್ನು ಹೆಚ್ಚಾಗಿ ಹೇಳಿಕೊಂಡಿಲ್ಲ, ಅದು 
ಒಂದೆರಡು ಮಾತಿನಲ್ಲಿ ತನ್ನ ಗುರು ಪರಂಪರೆಯನ್ನು 
ಮಾತ್ರ ತಿಳಿಸುತ್ತಾನೆ. ಒಬ್ಬ ವ್ಯಕ್ತಿ ಒಮ್ಮೆ ಸನ್ಯಾಸ 
ಸ್ವೀಕರಿಸಿದ ನಂತರ ಹಾಗೂ ಮಠಾಧಿಪಶತಿಯಾದ 


ಎಡೆಯೂರು ಸಿದ್ಧಲಿಂಗೇಶ್ವರ ಎಂಬ ಅಭಿಪ್ರಾಯ ವ್ಯಕ್ತಿಯಾಗುವುದರಿಂದ ಪೂರ್ವಾಶ್ರಮದ ತಂದೆ, 
ವೀರಶೈವರಲ್ಲಿದೆ. ಈ ಸಂತನ ಜೀವನ ಮತ್ತು ತಾಯಿ, ಊರು, ಕೇರಿಗಳ ವಿಷಯವಾಗಿ 
2. ಮೈಲಹಳ್ಳಿ ರೇವಣ್ಣ. ಸಿದ್ಧೇಶ್ವರ ಪುರಾಣ, ಪು.14 

೪ ಣ ಐ ವ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 82-87 83 


This article available at: www.srujani.in 


SRUJANI: Indian Journal of Innovative Research and Development 


ಹೇಳಿಕೊಳ್ಳುವಂತಿಲ್ಲ. ಕವಿಚರಿತೆಕಾರರು ಕವಿಯ 
ಕಾಲವನ್ನು ಸುಮಾರು 1560 ಎಂದು ಊಹಿಸಿದ್ದಾರೆ. 
ಸಿದ್ಧೇಶ್ವರ ಪುರಾಣದಲ್ಲಿ ಕವಿ ಅನೇಕ ಪ್ರಾಚೀನ 
ಕವಿಗಳನ್ನು ಸ್ಫರಿಸಿದ್ದಾನೆ. ಪಾಲ್ಕುರಿಕೆ ಸೋಮನಾಥ. 
ಪದ್ಮರಸ, ಹರಿದೇವ, ಮಗ್ಗೆಯ ಮಾಯಿದೇವ, 
ಬಾಣ, ಕಾಳಿದಾಸ, ಮಳೆಯರಾಜ ಹಾಗೂ 
ಭೋಜರಾಜರು ಮುಖ್ಯರು. ಅಲ್ಲದೆ ಬಸವನಿಂದ 
ಹಿಡಿದು ಗೊಳೂರು ಸಿದ್ಧವೀರೇಶನವರೆಗಿನ 
ವಚನಕಾರರನ್ನು ಸ್ಮರಿಸಿಕೊಂಡಿದ್ದಾನೆ. ವಿರಕ್ತ 
ತೋಂಟದಾರ್ಯನು ಸಿದ್ದೇಶ್ವರ ಪುರಾಣವೂ 
ಒಳಗೊಂಡಂತೆ ಕರ್ನಾಟಕ ಶಬ್ದಮಂಜರಿ 
ಮನೋವಿಜಯ ತಾತ್ಪರ್ಯ, ಮಗ್ಗೆಯ 
ಮಾಯಿದೇವ, ಶತಕತ್ರಯ ಟೀಕು ಎಂಬ 
ಗ್ರಂಥಗಳನ್ನು ರಚಿಸಿರುವುದಲ್ಲದೆ ಸಂಸ್ಕೃತದಲ್ಲಿ 
ವೀರಶೈವ ಆನಂದ ಚಂದ್ರಿಕೆ, ವೀರಶೈವ ಪ್ರದೀಪಿಕೆ, 
ಕೈವಲ್ಯಸಾರ ಹಾಗೂ ಷಟ್ಟಿಲ ದೀಪಿಕೆ ಕೃತಿಗಳನ್ನು 
ರಚಿಸಿದ್ದಾನೆ. “ಸಿದ್ಧೇಶ್ವರ. ಪುರಾಣದಲ್ಲಿ ಈತ 
ಏಕೋತ್ತರ ಶತಸ್ಥಲಗಳನ್ನು ಕುರಿತು ವಿಶದವಾಗಿ 
ತಿಳಿಸಿರುವಂತೆ ಪ್ರಾಯಶಃ ಯಾವ ಕನ್ನಡ 
ಗ್ರಂಥಗಳಲ್ಲಿಯೂ ತಿಳಿಸಿಲ್ಲ ಎಂಬುದು ವೀರಶೈವ 
ವಿದ್ವಾಂಸರ ಅಭಿಪ್ರಾಯ” ಪ್ರಸ್ತುತ ಕಾವ್ಯ ಹಲವಾರು 
ಕಥೆ, ಉಪಕಥೆ, ಪವಾಡ ಹಾಗೂ ಜನಜೀವನದ 
ಚಿತ್ರಣಗಳನ್ನೊಳಗೊ೦ಡ ಪುರಾಣವಾಗಿದೆ. 


ಸಿದ್ಧೇಶ್ವರ ಪುರಾಣ ಒಂದು ಧಾರ್ಮಿಕ ಗ್ರಂಥ. 


ಇದು ಪಧಾನವಾಗಿ ವೀರಶೈವ ಧರ್ಮದ 
ಹಿರಿಮೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ 
ರಚಿತವಾಗಿದೆ. ಎಡೆಯೂರು ಸಿದ್ದಲಿಂಗಯತಿಯ 


ತೋಂಟದಾರ್ಯನಿಗಿಂತ ಸ್ಪಷ್ಟವಾಗಿ, ನಿಖರವಾಗಿ 
ಹೇಳಿದ ಮತ್ತೊಬ್ಬ ಕವಿ ಇಲ್ಲವೆಂಬ ಅಭಿಪ್ರಾಯವಿದೆ. 
ಇಲ್ಲಿ ವೀರಶೈವ ಧರ್ಮ ಪ್ರಚಾರದ ಉದ್ದೇಶವಿದ್ದರು 
ಕವಿಯ ಕಾಲದ ಅನೇಕ ಸಾಮಾಜಿಕ ಮತ್ತು 
ಧಾರ್ಮಿಕ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. 
ಇದರಲ್ಲಿ ಸಿದ್ದಲಿಂಗನ ಜೀವನ ವಿಚಾರ 
ಅಧಿಕವಾಗಿದ್ದರು ಆತನ ಸುತ್ತ ಹೆಣೆದ ಪವಾಡ 
ಕಥೆಗಳು ಯಥೇಚ್ಛವಾಗಿವೆ. ಪ್ರಾರಂಭದಲ್ಲಿ ಪ್ರಕೃತಿ. 
ಶಿವ ಪಾರ್ವತಿಯರನ್ನು ವರ್ಣಿಸುವ ಕವಿ 
ಭೂಲೋಕದಲ್ಲಿ ಅನ್ಯಮತ ಧರ್ಮಗಳು ತುಂಬಿ 
ಶಿವನಾಮಸ್ಮರಣೆ ಮಾಡದೆ ಹರನಿಂದೆಯಾಗುತ್ತಿದೆ 
ಎಂದು ನಾರದ ಮುನಿಗಳು ಶಿವನಿಗೆ ವಿನಂತಿಸಿದಾಗ 
ಶಿವ ನಾರದರ ಮಾತನ್ನು ಆಲಿಸಿ ಕೆಲಸಕ್ಕೆ 
ಹೋಗುವವರು ಯಾರು? ಎಂದು ಚಿಂತಿಸಿ ಆಗ 
ಶಿವ ಹೃದಯ ವಾಸಿಯಾದ ಹೃನ್ನಿಲಯ ಬಸವನೆಂಬ 
ಆದಿಜಂಗಮನೆ ಈ ಕೆಲಸಕ್ಕೆ ಸಮರ್ಥನೆಂದು 
ತೀರ್ಮಾನಿಸಿ, ಅವನನ್ನು ಈಗ ನೀನು ಭೂಲೋಕಕ್ಕೆ 
ಹೋಗಿ ಅಲ್ಲಿಯ ಸಕಲ ಜೀವ ರಕ್ಷಿಸುವುದು ಎಂದು 
ಭಿನ್ನವಿಸಿದನು. 

ಒಂದು ದಿನ ಕಾಮರಿಪು ಕೈಲಾಶದಿಂದ 
ಭೂಮಿಗಿಳಿದು ಎಂಟು ವರುಷದ ಬಾಲಕನಾಗಿ 
ವಾಣಿಜ್ಯಪುರ ಪ್ರವೇಶಿಸಿದನು ಅಲ್ಲಿ ಚನ್ನಬಸವೇಶನ 
ನಿಲಯಕ್ಕೆ ಬಂದು ಅವರಿಗೆ ಕೈಮುಗಿದು ಸದ್ಗುರುವೆ 
ನನ್ನನ್ನು ಸಲಹು ಎಂದನು. ಶಿಶು ರೂಪದ ಶಿವನು 
ಪ್ರೀತಿಯಿಂದ ಎಲೈ ತಂದೆಯೇ ನೀನು ನನಗೆ 
ದೀಕ್ಷೆಯ ಕೊಡು, ಎನಲು ಆನಂದದಿಂದ 
ರುಂಡಮಂಡಲವನ್ನು ಆ ಸಮ ವಿಧಾನದಿಂದ ರಚಿಸಿ 


ವ್ಯಕ್ತಿತ್ವವನ್ನು ಕಡೆದು ನಿಲ್ಲಿಸುವುದೇ ಇದರ ಮೂಲ ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಕಿವಿಯಲ್ಲಿ 
ಉದ್ದೇಶವು ಹೌದು. ಇದರೊಂದಿಗೆ ವೀರಶೈವ ಪಂಚಾಕ್ಷರಿ ಮಂತ್ರವನ್ನು ಉಸುರಿ ಕರತಳದೊಳು 
ಆಚಾರ-ವಿಚಾರಗಳ ನಿರೂಪಣೆಗೂ ಲಿ೦ಗವನಿತ್ತು ದೀಕ್ಷೆಕೊಟ್ಟು ಸಿದ್ದಲಿಂಗೇಶನೆಂದು 
ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ವೀರಶೈವ ಹೆಸರಿಟ್ಟು ಹರಸಿದನು. ಅವನ ಗುರು ಭಕ್ತಿಯನ್ನು 
ಧರ್ಮವನ್ನು ಕುರಿತಂತೆ ವಿರಕ್ಷ ನೋಡಿ ನೀನು ಕಾರಣ ಪುರುಷ ನೀನು 
ಜಗದೋದ್ಧಾರ ಕಾರ್ಯ ಮಾಡಲು ಚರಮೂರ್ತಿಗಳ 
ಎರ ದ... ಜೊತೆ ಹೋಗುವುದು ಲೇಸು ಎಂದು 
- ಕರಿಬಸವಶಾಸ್ತ್ರೀಗಳು ಪಿ.ಆರ್‌. ಶ್ರೀ ಸಿದ್ಧೇಶ್ವರ ಪುರಾಣ. ಪು.2 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 82-87 84 


This article available at: www.srujani.in 


SRUJANI: Indian Journal of Innovative Research and Development 


ಸಿದ್ದಲಿಂಗಯತಿಯನ್ನು ಕಳುಹಿಸಿದನು. ಇದರಿಂದ 
ಸಂತೋಷಗೊಂಡ ಸಿದ್ದಲಿಂಗ ಗುರುವಿಗೆ ನಮಸ್ಕರಿಸಿ 
ಚರಮೂರ್ತಿಗಳ ಗಣದೊಂದಿಗೆ ದೇಶ ಪರ್ಯಟನೆಗೆ 
ಹೊರಟನು. ಸಿದ್ದಲಿಂಗನ ಸುತ್ತ ಹೆಣೆದ ಪವಾಡ 
ಕಥೆಗಳು ಯಥೇಚ್ಛವಾಗಿವೆ. 

ಗುರುಲಿಂಗಯತಿಯು ಕೆಗ್ಗೆರೆಗೆ ಬಂದಾಗ ಪರಮ 
ಭಕ್ತನಾದ ನಂಬಿಯಣ್ಣ ತನ್ನ ಮನೆಗೆ ಬರಬೇಕೆಂದು 
ಆಹ್ವಾನಿಸುತ್ತಾನೆ. ಬರುವುದಾಗಿ ಹೇಳಿದ ಶಿವಯೋಗಿ 
ಊರಿನ ಹೊರಗಿದ್ದ ತೋಟದ ಚಲುವಿಗೆ 
ಮಾರುಹೋಗಿ ಅಲ್ಲಿದ್ದ ಮಾವಿನಮರದ ಕೆಳಗೆ 
ಹೋಗಿ ಕುಳಿತುಕೊಳ್ಳುತ್ತಾನೆ. ಆಹ್ವಾನವಿತ್ತಿದ್ದ 
ನಂಬಿಯಣ್ಣನು ಮರೆತು ಕರೆಯಲು ಬರಲಿಲ್ಲ ಆಗ 
ತಪೋಮಗ್ನನಾದ ಸಿದ್ದಲಿಂಗನ ಸುತ್ತ 
ಗುಡಿಗೋಪುರಗಳಂತೆ ಹುತ್ತ ಬೆಳೆದವು ಆ 
ಸಂದರ್ಭವನ್ನು ಕವಿ ಹೀಗೆ ವರ್ಣಿಸುತ್ತಾನೆ. 

“ಪೆರೆದಲೆಯನೆನಿಪ ಗುರುಸಿದ್ಧಲಿಂಗಯತಿ ವಿ 

ಬ್ಲೆರಿಗಿನಿಂದೀತೆರದೊಳಿರೆ ಗದ್ದುಗೆಯ ಬಳಸಿ 


ನೆರೆಯ ಗುಡಿಗೋಪುರದವೊಲು ಪುತ್ರುಮಿಕ್ಕಿ 
ಕೃಪೆಯು ಹಾರಿಕೊಂಡಾಗಳು”' 
(9-35) 

ಅಷ್ಟೆ ಅಲ್ಲ ಆ ಹುತ್ತದ ಒಳಗೆ ಗೆದ್ದಲು 
ಹುಳುಗಳು ತುಂಬಿಕೊಂಡು ಗಡ್ಡದರೋಮಗಳಲ್ಲಿ 
ಕಡಜಗಳು ಗೂಡು ಕಟ್ಟಿದವಂತೆ. ಭೂಮಿಗಿಳಿದ 
ಯತಿಯ ಜಡೆಗಳಲ್ಲಿ ಮೊಲವೊಂದು ಮನೆಮಾಡಿ 
ಮರಿಯನ್ನು ಹಾಕಿದ ಚಿತ್ರಣವನ್ನು ಸೊಗಸಾಗಿ ಕವಿ 
ಬಿಡಿಸಿದ್ದಾನೆ. 


ಕೊಡದೆ, ಕರುವಿಗೆ ಮೊಲೆಯು ಕೊಡದೆ ಇರಲು 
ಕಾರಣವೇನಿರಬಹುದು? ಎಂದು ಚಿ೦ತಿಸಿ 
ನಂಬಿಯಣ್ಣಶೆಟ್ಟಿಯು ಹೂದೋಟಕ್ಕೆ ಹೋಗಿ 


ಪುಷ್ಪಗಳನೆತ್ತುವ. ಸಮಯದಲ್ಲಿ, ಹುತ್ತದ ಮೇಲೆ 
ಗೋವು ಹಾಲನ್ನು ಧಾರೆಗಟ್ಟ ಕರೆಯುತ್ತಿರುವ ದೃಶ್ಯ 
ನೋಡುತ್ತಾನೆ. ಈ ಮೊದಲು ಇಲ್ಲಿ ಹುತ್ತವು 
ಇರಲ್ಲಿಲ್ಲ. ಇದರೊಳಗೆ ಗೋವು ಹಾಲು 
ಕರೆಯುತ್ತಿರುವುದು ಎಂಥಾ ಜೋದ್ಯವು. ಇದರಲ್ಲಿ 
ಯೋಗಿ ಇರಬಹುದೇ? ಎಂದು ನಂಬಿಯಣ್ಣಶೆಟ್ಟಿ 
ಆಗ ಹುತ್ತದ ಬಳಿ ಹೋದನಂತೆ. ಇಂಥ ಪವಾಡ 
ದೃಶ್ಯದ ವರ್ಣನೆಯನ್ನು ಕವಿ ಬಹುಸುಂದರವಾಗಿ 
ಚಿತ್ರಿಸಿದ್ದಾನೆ. 

ಕವಿ ತೋಂಟದಾರ್ಯ ಅಲ್ಲಲ್ಲಿ ಎಡೆಯೂರಿನ 
ಸುತ್ತಮುತ್ತಲಿನ ಜನಜೀವನವನ್ನು ಪ್ರಕೃತಿಯನ್ನು 
ಮತ್ತು ಕೆರೆತೊರೆಗಳನ್ನು ಕುರಿತಂತೆ ಹೇಳುವುದರ 
ಮೂಲಕ ಗೊಳೂರಿನ ಉದ್ಯಾನವನ, ಗಿಡಮರಗಳ 
ವರ್ಣನೆಯಂತು ರೋಚಕವಾಗಿವೆ. ಕಲ್ಲುನಂದಿಗೆ 
ಕಬ್ಬು ತಿನ್ನಿಸುವ ಸಂದರ್ಭ ಈ ಕಾವ್ಯದ ರೋಚಕ 
ಭಾಗವಾಗಿದೆ. ಸಿದ್ಧಲಿ೦ಗನ ಭಕ್ತರಲ್ಲಿನ ಮುಗ್ಧತೆಯ 
ಪ್ರೀತಿಯ ಪರಾಕಾಷ್ಟತೆಯನ್ನು ಇಲ್ಲಿ ಕಾಣಬಹುದು. 
ಬಾಹೂರ ಬೊಮ್ಮಯ್ಯನನ್ನು ಕುರಿತು ಸುಖಪ್ರಿಯನು 
ನನ್ನ ಕೈಯಲ್ಲಿರುವ ಬಳುಗಬ್ಬನು ಈ ಕಲ್ಲಿನ 
ಬಸವಣ್ಣನಿಗೆ ತಿನ್ನಿಸಲು ಸಾಧ್ಯವೇ? ಎಂದು ಸವಾಲು 
ಎಸೆಯಲು ಬೊಮ್ಮಯ್ಯನು ಆ ಸವಾಲನ್ನು ಸ್ಪೀಕರಿಸಿ 
ಕಲ್ಲಿನ ಬಸವಣ್ಣನಿಗೆ ಕಬ್ಬನ್ನು ತಿನ್ನಿಸುವಲ್ಲಿ 
ಸಫಲನಾಗುತ್ತಾನೆ. ಮೇರುವಿನ ಸಮಾನನಾದ ದೇಹ 
ಉಳ್ಳವನಿಗೆ ಇದು ಸಾಕಾಗುವುದೇ? ಎಂದು ಕಲ್ಯಾಣ 


ಹೀಗೆ ಹುತ್ತದ ಒಳಗಿದ್ದ ಸಿದ್ದಲಿಂಗಯತಿಗೆ ಪಟ್ಟಣದ ಉದ್ಯಾನವನದಲ್ಲಿರುವ ಕಬ್ಬುಗಳನ್ನೆಲ್ಲ 
ನಂಬಿಯಣ್ಣ ಶೆಟ್ಟಿಯ ಮನೆಯ ಹಸು ತನ್ನ ತಂದು ಬೆಟ್ಟದ ರಾಶಿಯಂತೆ ಹಾಕಿ ಅದನ್ನು 
ಕರುವಿಗೂ ಹಾಲು ಕುಡಿಸದೆ ಸಂತೋಷದಿಂದ ಅರ್ಷಿಸಿಕೊಳ್ಳುವಂತೆ ಚಿತ್ರಿಸಿರುವ ಸಂದರ್ಭ 
ಹುತ್ತದ ಬಳಿಗೆ ಬಂದು ನಿರಂತರವಾಗಿ ಹಾಲನ್ನು ಅದ್ಭುತವಾಗಿದೆ. 
ಸುರಿಸಿ ಮನೆಗೆ ಬರುತ್ತಿರುತ್ತದೆ. ಮನೆಯಲ್ಲಿ ಹಾಲು 
4 ಮೈಲಹಳ್ಳಿ ರೇವಣ್ಣ. ಸಿದ್ಧೇಶ್ವರ ಪುರಾಣ. ಪು.53 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 82-87 85 


This article available at: www.srujani.in 


SRUJANI: Indian Journal of Innovative Research and Development 


“ಬಸವಂಗೆ ವಂದಿಸಿ ಕರೆದುಕೊಂಡು ಬಂದು ಸಂ 
ತಸದಿಂದೆಲೈ ಸ್ವಾಮಿಯರ್ಪಿತಂಗೆಯೆನು 
ತುಸಿರಲೆಲವ ಸವಿಯಲಾಗಳಾ ಬಸವನ ಕೆರೆಗೆ 
ಕರೆದುಕೊಂಡು ಹೋಗಿ” 

(13-29) 

ಈ ರೀತಿಯಾಗಿ ಪವಾಡ ಕಥೆಗಳನ್ನು ಹೇಳುತ್ತಾ 
ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾದ ವಿವರಗಳನ್ನು 
ಕವಿ ಸಾಕಷ್ಟು ದಾಖಲಿಸುತ್ತಾನೆ. ತುಮಕೂರು 
ಜಿಲ್ಲೆಯ ಭಾಗದಲ್ಲಿ ಐದು ನೂರು ವರ್ಷಗಳಷ್ಟು 
ಹಿಂದೆಯೆ ಒಳ್ಳೆಯ ಎಳೆನೀರು, ಒಳ್ಳೆಯ ಬಾಳೆಗಳನ್ನು 
ಬೆಳೆಯಲಾಗುತ್ತಿತ್ತೆಂಬುದನ್ನು ಈ ಕಾವ್ಯದಿಂದ 
ತಿಳಿಯಬಹುದು. ಆ ಪ್ರದೇಶದ ಊಟೋಪಚಾರ 
ಸಿದ್ದಲಿಂಗೇಶ್ವರನಿಗೆ ಬಗೆಬಗೆಯ ಸಿಹಿ ತಿಂಡಿ- 
ತಿನಿಸುಗಳನ್ನು ಎಡೆಮಾಡುವ ಬಗೆ, ಅಲ್ಲದೇ ವಿಧ 
ವಿಧವಾದ ಅನ್ನ, ಅಂಬಲಿ, ಕಜ್ಜಾಯ, ಪಾಯಸ, 


ಪಾನೀಯ, ತುಪ್ಪ ಮೊಸರು, ಮಜ್ಜಿಗೆ ಹಾಗೂ 
ಹಾಲಿನ ವಿವರಗಳಲ್ಲದೆ ಜನಜೀವನದ ಅನೇಕ 
ವಿಚಾರಗಳು ಈ ಧಾರ್ಮಿಕ ಕಾವ್ಯದೊಳಗೆ 


ಹಾಸುಹೊಕ್ಕಿವೆ. ಈ ಕಾವ್ಯದಲ್ಲಿ ನವಧಾನ್ಯಗಳು 
ಅಶೋಕ, ಕಂಚಿವಾಳ, ಸಂಪಗೆ, ಮಾವು, ಮಾದಳ, 
ನಿಂಬೆ, ನೇರಳೆ, ಹಲಸು, ಅಡಕೆ, ತೆಂಗು, ಹಿಪ್ಪಲಿ, 
ಸುರಗಿ, ಸುರಹೊನ್ನೆ, ನೆಲ್ಲಿ, ಕಿತ್ತಳೆ, ಹೇರಳೆ, 
ಗೋರಂಟಿ, ಲಕ್ಕಿ, ದಾಳಿಂಬೆ ಮೊದಲಾದ ವೃಕ್ಷಗಳು 
ಮತ್ತು ಭ್ರಮರಗಳು ಕಳಹಂಸೆ, ಚಕ್ರವಾಕ, 
ನೀರುಹಕ್ಕಿಗಳು, ನಎಲು, ಪಾರಿವಾಳಗಳು 
ವಿಹರಿಸುತ್ತಿರುವ ವಿಷಯಗಳನ್ನು ಕವಿ 
ತೋಂಟದಾರ್ಯ ಅತ್ಯದ್ಭುತವಾಗಿ ವರ್ಣಿಸುವುದರ 
ಮೂಲಕ ತಾನೊಬ್ಬ ಪ್ರಕೃತಿ ಪ್ರೇಮಿ ಎಂಬುದನ್ನು 
ಸಾಬೀತುಪಡಿಸಿದ್ದಾನೆ. ಹೀಗೆ ಈ ಕಾವ್ಯವು 
ಧಾರ್ಮಿಕರಿಗೆ ಪೂಜ್ಯವಾಗಿಯೂ, ಸಾಹಿತ್ಯಾಸಕ್ತರಿಗೆ 
ಆ ಕಾಲದ ಜನಜೀವನದ ಸಂಸ್ಕೃತಿಯನ್ನು ಕಾಣುವ 
ಆಕರವಾಗಿಯು ಕಂಡುಬರುತ್ತದೆ. 


5 ಮ 


್ರಲಹಳ್ಳಿ ರೇವಣ್ಣ. ಸಿದೇಶ್ರರ ಪುರಾಣ. ಪು.55 
€್ರ ೪ ಣ ಯಂ 


ಮೈಲಹಳ್ಳಿ ರೇವಣ್ಣನವರು ಸಿದ್ದೇಶ್ವರ 
ಪುರಾಣವನ್ನು ಎರಡು ಪ್ರತಿಗಳ ಸಹಾಯದಿಂದ 
ಸಂಪಾದಿಸಲಾಗಿದೆ ಎಂದು ತಿಳಿಸುತ್ತಾರೆ. ಇವೆರಡು 
ಮುದ್ರಿತ ಪ್ರತಿಗಳು. ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆಯ ಹಸ್ತಪ್ರತಿ. ಭಂಡಾರದಲ್ಲಿ ವಿರಕ್ತ 
ತೋ೦ಟದಾರ್ಯನ ಸಿದ್ಧೇಶ್ವರ ಪುರಾಣದ ನಾಲ್ಕು 
ಓಲೆ ಪ್ರತಿಗಳಿವೆ. ಅವುಗಳೆಲ್ಲ ಶಿಥಿಲಾ ಮತ್ತು 
ಅಪೂರ್ಣ ಪರಿಷ್ಕರಣೆಗೆ ಬಳಸಿಕೊ೦ಡ ಪ್ರತಿಗಳನ್ನು 
ಕ ಮತ್ತು ಗ ಎಂದು ಕರೆದಿದ್ದಾರೆ. 

“ಕ-1895 ರಲ್ಲಿ ಪ್ರಕಟವಾದ ಪ್ರತಿ 
ಶ್ರೀಕರಿಬಸವಶಾಸ್ತೀಗಳು ಮೂರು ಹಸ್ತಪ್ರತಿಗಳ 
ಸಹಾಯದಿಂದ ಒಂದು ಪಾಠವನ್ನು ಸಿದ್ಧಪಡಿಸಿ 
ಮೈಸೂರಿನ ಶಂಕರವಿಲಾಸ ಮುದ್ರಾಕ್ಷರ ಶಾಲೆಯಲ್ಲಿ 
ಮುದ್ರಿಸಿ ಪ್ರಕಟಿಸಿದ್ದಾರೆ." ಸಂಪಾದಕರು ಪ್ರತಿಗಳಲ್ಲಿನ 
ಅಕ್ಷರ ಸ್ವಾಲಿತ್ಯಗಳನ್ನು ಮಾತ್ರ ಸರಿಪಡಿಸಿ ಅಚ್ಚು 
ಮಾಡಿದ್ದಾರೆ. ಪ್ರಸ್ತಾವನೆಯನ್ನಾಗಲಿ, 
ಅನುಬಂಧವನ್ನಾಗಲಿ ಸಿದ್ದಪಡಿಸುವ ಗೋಜಿಗೆ 
ಹೋಗಿಲ್ಲ. ಕವಿಯ ಕಾಲ, ದೇಶ ಮುಂತಾದವುಗಳ 
ಬಗ್ಗೆಯು ಚರ್ಚಿಸಿಲ್ಲ ಆದಿಯಲ್ಲಿ ತಾವು ಈ 
ಕಾವ್ಯವನ್ನು ಮುದಿಸಿದುದರ ಉದ್ದೇಶವನ್ನು ನಾಲ್ಕು 


ಪುಟಗಳಲ್ಲಿ ಹೇಳಿ ಕಾವ್ಯದ 
ವಿಷಯಾನುಕ್ರಮಣಿಕೆಯನ್ನು ಮಾತ್ರ ಕೊಟ್ಟಿದ್ದಾರೆ. 
ಪದ್ಯಗಳನ್ನು ಕ್ರಮವಾಗಿ ಜೋಡಿಸದೆ 


ಅಚ್ಚುಮಾಡಿದ್ದಾರೆ. ಪ್ರತಿ ಶುದ್ಧವಾಗಿದೆ ಪಾಠ 
ಪರಿಷ್ಠರಣೆ ಉಚಿತವಾಗಿದೆ. ಈ ಪ್ರತಿಯನ್ನು ಮೂಲ 
ಪ್ರತಿಯನ್ನಾಗಿ ಮೈಲಹಳ್ಳಿ ರೇವಣ್ಣನವರು 
ಇಟ್ಟುಕೊಂಡಿದ್ದಾರೆ. 

ಗ-ಪ್ರತಿ ಇದರ ಸಂಪಾದಕರು ಎ.ಎಂ.ಪಾಟೀಲ 
ಮತ್ತು ಎಲ್‌.ವೈ.ಹೊ೦ಂಬಳ ಅವರು. ಇದಕ್ಕೆ 
ವೈ.ನಾಗೇಶ ಶಾಸ್ತ್ರೀಗಳು ಪ್ರಸ್ತಾವನೆ ಬರೆದಿದ್ದಾರೆ. ಕೃತಿ 
ಸಂಪಾದಿಸಲು ಮುದ್ರಿತ ಎರಡು ಪ್ರತಿಗಳನ್ನು 
ಉಪಯೋಗಿಸಿದ್ದಾರೆ. 1951 ರಲ್ಲಿ ಪ್ರಕಟವಾದ ಈ 


" ಅದೇ. ಪು.2 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 82-87 86 


This article available at: www.srujani.in 


SRUJANI: Indian Journal of Innovative Research and Development 

ಗಂಥದಲ್ಲಿ ಅರ್ಥಕೋಶ ಮಾತ್ರ ಕೊಟ್ಟಿದ್ದಾರೆ. 
ಉಳಿದಂತೆ ಶಾಸ್ತ್ರೀಯ ಅಧ್ಯಯನ ಇರುವುದಿಲ್ಲ. 
ಗದುಗಿನ ತೋಂಟದಾರ್ಯ ಮಠ ಧಾರವಾಡ 
ಇವರು ಪ್ರಕಟಿಸಿದ್ದಾರೆ. 

ಒಟ್ಟಾರೆ ಹೇಳುವುದಾದರೆ ಮೈಲಹಳ್ಳಿ ರೇವಣ್ಣ 
ಅವರ ಗಂಥಸಂಪಾದನೆಯ ವಿದ್ವತ್ತು ಸಿದ್ದೇಶ್ವರ 
ಪುರಾಣ ಸಂಪಾದನಾ ಕಾರ್ಯದಲ್ಲಿ 
ಗೋಚರವಾಗುತ್ತದೆ. 


ಪರಾಮರ್ಶನ ಗ್ರಂಥಗಳು 


* ರಾಜೇಗೌಡ. ಹ.ಕ. (2022). ಕಾಲುದಾರಿಯ 
ಮೈಲುಗಲ್ಲು (ಅಭಿನಂದನಾ ಗಂಥು. ರಾಜ್‌ 
ಪ್ರಕಾಶನ. 

9 ಮೈಲಹಳ್ಳಿ ರೇವಣ್ಣ (ಸಂ). (2001). ವಿರಕ್ಷ 
ತೋಂಟದಾರ್ಯ ವಿರಚಿತ ಸಿದ್ಧೇಶ್ವರ 
ಪುರಾಣ. ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆ. ಮೈಸೂರು ವಿಶ್ವವಿದ್ಯಾನಿಲಯ. 

* ಎಪಿಗ್ರಾಫಿಯಾ ಕರ್ನಾಟಿಕ ಸಂಪುಟ-8. 
(1984). ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ. 

* ಕರಿಬಸವಶಾಸ್ತೀಗಳು ಪಿ.ಆರ್‌. ಶ್ರೀ ಸಿದ್ಧೇಶ್ವರ 
ಪುರಾಣ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 82-87 
This article available at: www.srujani.in 


ಸೃಜನ 


58111/4711: Indian Journal of Innovative Research and 


Development (SUIRD) 
Volume-2 Issue 6, January-February 2024, Pp. 88-94 


Bi-Monthly, Peer-Reviewed, Open Access, Indexed Journal 


ISS N: 2583-3510 


SIRDF 


editor@srujani.in 
www.srujani.in 


ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ : ಒಂದು ಅವಲೋಕನ 


ಡಾ. ರಾಜೇಶ ಎಂ 
ಅತಿಥಿ ಉಪನ್ಯಾಸಕರು, ಭೂಗೋಳಶಾಸ್ಗ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತಿಪಟೂರು, ತುಮಕೂರು ಜಿಲ್ಲೆ. 
ಮಿ ಸೌಲ 


Abstract: 


ನಂದಿಬೆಟ್ಟವು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕೆನಲ್ಲಿದ್ದು, ರಾಜ್ಯದ ಪ್ರಖ್ಯಾತ ಗಿರಿಧಾಮಗಳಲ್ಲಿ ಒಂದಾಗಿದೆ. 
ಇದು ಬೆಂಗಳೂರಿನಿಂದ ಸುಮಾರು 65 ಕಿ.ಮೀ ಮತ್ತು ಚಿಕ್ಕಬಳ್ಳಾಪುರ ತಾಲ್ಲೂಕಿನಿಂದ 21 ಕಿ.ಮೀ ದೊರಲ್ಲಿದೆ. 
ನಂದಿಬೆಟ್ಟವನ್ನು ಶಾಸನಗಳು ನಂದಿಗಿರಿ ಎಂತಲೂ, ಸಾಹಿತ್ಯ ಕೃತಿಗಳು ನಂದಿದುರ್ಗ, ಕೂಷ್ಠಾ೦ಡಗಿರಿ ಎಂಬ 
ಹೆಸರುಗಳಿಂದ ಕರೆದಿವೆ. ನಂದಿಬೆಟ್ಟಕ್ಕೆ ಹೊಂದಿಕೊಂಡಂತೆ ಚನ್ನಗಿರಿ, ಬಹ್ಮಗಿರಿ, ದಿಬ್ಬಗಿರಿ, ಸ್ಥಂದಗಿರಿ ಎಂಬ 
ಬೆಟ್ಟಗಳು ಇವೆ. ಇದನ್ನು ಪಂಚಗಿರಿ ಕ್ಷೇತ ಎಂದು ಕರೆಯಲ್ಪಡುತ್ತದೆ. 


Keywords: ನಂದಿಬೆಟ್ಟ. ಚಿಕ್ಕಬಳ್ಳಾಪುರ. ಗಡಿಜಿಲ್ಲೆ ನಂದಿಗ್ರಾಮ, ಕೂಷ್ಮಾಂಡ ಪರ್ವತ. 


ಪೀಠಿಕೆ 

ಚಿಕ್ಕಬಳ್ಳಾಪುರ ಜಿಲ್ಲೆಯು ಕರ್ನಾಟಕ ರಾಜ್ಯದ 
ಗಡಿ ಜಿಲ್ಲೆಯಾಗಿದ್ದು, ಈ ಮುಂಚೆ ಕೋಲಾರ 
ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿತ್ತು. 2007ರಲ್ಲಿ 
ಕರ್ನಾಟಕ ಸರ್ಕಾರವು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಕೋಲಾರ ಜಿಲ್ಲೆಯನ್ನು ವಿಭಜಿಸಿ 
ಹೊಸದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು 
ಸೃಜಿಸಲಾಯಿತು. ಹೊಸ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ, 
ಶಿಡ್ಲಘಟ್ಟ, ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡೆ 
ಹಾಗೂ ಚಿಂತಾಮಣಿ ಎ೦ಬ ಆರು ತಾಲೂಕುಗಳು 
ಸೇರಿದ್ದವು. 2021ರಲ್ಲಿ ಕರ್ನಾಟಕ ಸರ್ಕಾರವು 
ಹೊಸ ತಾಲೂಕುಗಳ ಘೋಷಣೆ ಮಾಡಿದಾಗ 
ಗೌರಿಬಿದನೂರು ತಾಲೂಕಿಗೆ ಮಂಚೇನಹಳ್ಳಿ ಮತ್ತು 
ಬಾಗೇಪಲ್ಲಿ ತಾಲೂಕಿಗೆ ಸೇರಿದ್ದ ಚೇಳೂರು ಎಂಬ 
ಎರಡು ಹೊಸ ತಾಲೂಕುಗಳು ಉದಯವಾದವು. 
ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಎಂಟು 
ತಾಲ್ಲೂಕುಗಳಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 


ಭೌಗೋಳಿಕ ವಿಸ್ತೀರ್ಣವು 42,244 ಚ.ಕಿ.ಮೀ ಗಳು 
(1639 ಚದರ ಮೈಲಿಗಳು). ಚಿಕ್ಕಬಳ್ಳಾಪುರ 


ಜಿಲ್ಲೆಯು 13.43" ಉತ್ತರ ಮತ್ತು 77.72” ಪೂರ್ವ 
ಅಕ್ಷಾಂಶ ಮತ್ತು ರೇಖಾಂಶಗಳನ್ನೊಂದಿದೆ. ಜಿಲ್ಲೆಯು 
ಪೂರ್ವದಲ್ಲಿ ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು 
ಜಿಲ್ಲೆಯ ಮದನಪಲ್ಲಿ ತಾಲೂಕು, ಕೋಲಾರ ಜಿಲ್ಲೆ 
ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಹೊಸಕೋಟೆ ತಾಲೂಕು, ಪಶ್ಚಿಮದಲ್ಲಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು 
ಮತ್ತು ತುಮಕೂರು ಜಿಲ್ಲೆ, ಉತ್ತರದಲ್ಲಿ ಆಂಧ್ರಪ್ರದೇಶ 
ರಾಜ್ಯದ ಅನಂತಪುರ ಜಿಲ್ಲೆಯ ಹಿಂದೂಪುರ ಮತ್ತು 
ಪೆನುಗೊಂಡ ತಾಲೂಕುಗಳು ಹಾಗೂ ದಕ್ಷಿಣಕ್ಕೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ 
ತಾಲೂಕುಗಳಿಂದ ಸುತ್ತುವರೆಯಲ್ಲಟ್ಟಿವೆ. 

ಕರ್ನಾಟಕ 
ಜಿಲ್ಲೆಯು 


ಕೋಲಾರ 
ಪರಂಪರೆಗಳಿಗೆ 


ರಾಜ್ಯದ ಅವಿಭಜಿತ 


ಸಂಸ್ಕೃತಿ ಮತ್ತು 
೨) pa) 


Please cite this article as: ರಾಜೇಶ ಎಂ. (2024). ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟ: ಒಂದು ಅವಲೋಕನ. ಸೃಜನಿ: ಇಂಡಿಯನ್‌ 
ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 88-94. 


SRUJANI: Indian Journal of Innovative Research and Development 


ಹೆಸರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಕನ್ನಡ, 
ತೆಲುಗು, ತಮಿಳು ಭಾಷೆಗಳ ಸಮ್ಮಿಲನವನ್ನು 
ಹೊಂದಿದ್ದು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ 
ಅಮೂಲ್ಯ ಕೊಡುಗೆಯನ್ನು ನೀಡಿದೆ. ಈ ಜಿಲ್ಲೆಯು 
ಜಾನಪದ, ದೇವಾಲಯ ವಾಸ್ತುಶಿಲ್ಪ. ಕಲೆಗಳು 
ಮುಂತಾದ ಕ್ಷೇತ್ರಗಳಿಗೆ ಕೊಡುಗೆಯನ್ನು ನೀಡಿದೆ. ಈ 
ಭಾಗದಲ್ಲಿ ಗ್ರಾಮೀಣ ಸೊಬಗಿನ ತಮಟೆವಾದನ, 
ಪಂಡರಿ ಭಜನೆ, ಗಾರುಡಿಗೊಂಬೆಗಳ ನರ್ತನ, 
ಬಯಲಾಟ, ಕೇಳಿಕೆಗಳು, ವಿವಿಧ ರೀತಿಯ ಕರಗ 
ಉತ್ಸವಗಳು ಮುಂತಾದವುಗಳು ಇಂದಿಗೂ 
ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣಹುದಾಗಿದೆ. 
ಸರ್‌.ಎಂ.ವಿಶ್ವೇಶ್ವರಯ್ಯ, ಕೆ.ಸಿ.ರೆಡ್ಡಿ, ಮಾಸ್ತಿವೆಂಕಟೇಶ 
ಅಯ್ಯಂಗಾರ್‌, ತೀ.ತಾ.ಶರ್ಮ. ಹೆಚ್‌.ನರಸಿಂಹಯ್ಯ, 
ಸಿ.ಎನ್‌.ಆರ್‌.ರಾವ್‌ ಮುಂತಾದವರು ತಮ್ಮ ತಮ್ಮ 
ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ರಾಷ್ಟ್ರೀಯ ಮತ್ತು 
ಅಂತರಾಷ್ಟ್ರೀಯ ಗಮನವನ್ನು ಸೆಳದಿದ್ದಾರೆ. 


ಚಿಕ್ಕಬಳ್ಳಾಪುರ ತಾಲೂಕಿನ ಭೌಗೋಳಿಕ 
ವಿಸ್ಲೀರ್ಣವು 639 ಚ.ಕಿಮೀ ಗಳಾಗಿರುತ್ತದೆ. 
ಚಿಕ್ಕಬಳ್ಳಾಪುರ ತಾಲ್ಲೂಕು ದಕ್ಷಿಣಕಾಶಿ ಎಂದು 
ಹೆಸರುವಾಸಿಯಾಗಿರುವ ನಂದಿ, ನಂದಿಬೆಟ್ಟ, 


ಕಳವಾರ ಪಾಪಾಫ್ನಿಮಠ, ರಂಗಸ್ಥಳ, ಶ್ರೀನಿವಾಸ 

ಸಾಗರ ಮುಂತಾದ ಪೌರಾಣಿಕ ಮತ್ತು ಇತಿಹಾಸಿಕ 

ಹಿನ್ನೆಲೆಯ ಪ್ರದೇಶಗಳನ್ನು ಒಳಗೊಂಡಿದೆ. 
ಭೌಗೋಳಿಕವಾಗಿ ನಂದಿಬೆಟ್ಟವು ಸಮುದ್ರ 


ಮಟ್ಟಕ್ಕಿಂತ 4,851 ಅಡಿ ಎತ್ತರದಲ್ಲಿದೆ. ಇದರ 
ಅಕ್ಷಾಂಶ ಮತ್ತು ರೇಖಾಂಶಗಳು ಅನುಕ್ರಮವಾಗಿ 
ಪೂರ್ವಕ್ಕೆ 77.535 ಮತ್ತು ಪಶ್ಚಿಮಕ್ಕೆ 13.229 
ಆಗಿರುತ್ತದೆ. ನಂದಿಬೆಟ್ಟ ಪ್ರದೇಶವು ಪೂರ್ವ-ಪಶ್ಚಿಮ 
ಮೂರು ಫರ್ಲಾಂಗಿನಷ್ಟು ಹಾಗೂ ಉತ್ತರ-ದಕ್ಷಿಣ 
ಅರ್ಧ ಫರ್ಲಾಂಗಿನಷ್ಟು ಇದು 


ಎ 


ಮೊಟ್ಟೆಯಾಕಾರದಲ್ಲಿದೆ. ಉತ್ತರ ಪಾಲಾರ್‌, ದಕ್ಷಿಣ 


ಪೆನ್ನಾರ್‌, ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ, 
ಚಿತ್ರಾವತಿ, ಅರ್ಕಾವತಿ, ಪಾಪಾಫ್ಸಿ ಮುಂತಾದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 88-94 


This article available at: www.srujani.in 


ನದಿಗಳು ನಂದಿಬೆಟ್ಟದ ಶ್ರೇಣಿಗಳಲ್ಲಿ ಹುಟ್ಟುತ್ತವೆ. 
ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಹೊರತುಪಡಿಸಿದರೆ, 
ನಂದಿಬೆಟ್ಟಗಳಳ ಶ್ರೇಣಿಯು ಹಲವು ನದಿಗಳ 
ಉಗಮಸ್ಥಾನವೆಂದು ಕರೆಯಲ್ಲಟ್ಟಿವೆ. ಸಸ್ಯ ಮತ್ತು 
ಪ್ರಾಣಿ ಜೀವಸಂಕುಲಗಳಿಗೆ ಹಾಗೂ ಉತ್ತಮ 
ಹವಾಗುಣಕ್ಕೆ ಹೆಸರುವಾಸಿಯಾಗಿದೆ. ನಂದಿಬೆಟ್ಟ 
ಸುತ್ತಮುತ್ತಲೂ ರಕ್ಷಿತ ಅರಣ್ಯ ಪ್ರದೇಶವಿದ್ದು, ಇಲ್ಲಿ 
ಅನೇಕ ರೀತಿಯ ವನ್ಯಮೃಗಗಳು ಕಾಣಸಿಗುತ್ತವೆ. ಈ 


ಪ್ರದೇಶದಲ್ಲಿ ವಿವಿಧ ರೀತಿಯ ವೃಕ್ಷಗಳು, 
ಆಯುರ್ವೇದದ ಅಮೂಲ್ಯ ಗಿಡಮೂಲಿಕೆಗಳಿವೆ. 
ಇದು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳಿಂದಾಗಿ 
ಜೀವವೈವಿಧ್ಯತೆಯ ಪಾರಂಪರಿಕ ತಾಣವೆಂದು 
ಗುರುತಿಸಲ್ಪಟ್ಟಿದೆ. ಈ ಗಿರಿಧಾಮದಲ್ಲಿ ವರ್ಷಪೂರ್ತಿ 
ಹಿತಕರವಾದ ವಾತಾವರಣವು ಇರುತ್ತವೆ. 
ನಂದಿಬೆಟ್ಟವನ್ನು ದೇವನಹಳ್ಳಿ-ಕಾರಹಳ್ಳಿ ರಸ್ತೆ 
ಮಾರ್ಗವಾಗಿ ಬೆಟ್ಟದ ಕ್ರಾಸ್‌ ಮೂಲಕ 


ಪ್ರವೇಶಿಸಬಹುದು, ಬೆಟ್ಟಕ್ಕೇರಲು ಪಶ್ಚಿಮ ಮುಖದಲ್ಲಿ 
ದಕ್ಷಿಣದಿಂದ ಒಂದು ಕುದುರೆ ದಾರಿಯೂ ಹಾಗೂ 
ಬಸವಣ್ಣ ಕಣಿವೆಯ ಭಾಗದಲ್ಲಿ ಇನ್ನೊಂದು ಕುದುರೆ 
ದಾರಿಯೂ ಇದೆ. ಇದರ ಜೊತೆಗೆ ಬೆಟ್ಟವನ್ನು ಏರಿ 
ಹೋಗಲು ಸುಲ್ತಾನ್‌ಪೇಟೆ ಕಡೆಯಿಂದ ಮೆಟ್ಟಿಲುಗಳ 


ವ್ಯವಸ್ಥೆಯಿದ್ದು ಸುಮಾರು 1400 ಮೆಟ್ಟಲುಗಳು 


ಇವೆ. 

ನಂದಿಗ್ರಾಮ ಮತ್ತು ನಂದಿಬೆಟ್ಟಗಳು 
ಒಂದಕ್ಕೊಂದು ಪೂರಕವಾದ ಸಂಬಂಧಗಳನ್ನು 
ಹೊಂದಿವೆ. ನಂದಿಬೆಟ್ಟದ ಕೆಳಭಾಗದಲ್ಲಿರುವ 
ನಂದಿಯಲ್ಲಿರುವ ಶಿವಾಲಯದಿಂದ ಬೆಟ್ಟವು 
ನಂದಿಬೆಟ್ಟವೆಂದು ಹೆಸರಾಗಿದೆ. ನಂದಿಕ್ಷೇತ್ರವು 
ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿಯೂ 
ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. 


ನಂದಿಯು ಈ ಭಾಗದಲ್ಲಿ ದಕ್ಷಿಣದ ಕಾಶಿಯೆಂದು 
ಹೆಸರಾಗಿದೆ. ಸ್ಥಳಪುರಾಣದ ಪ್ರಕಾರ ಈ ಹಿಂದೆ ಇಲ್ಲಿ 
ಕೂಷ್ಠಂಡು ಯಷಿ ಆ 


89 


SRUJANI: Indian Journal of Innovative Research and Development 


ಮಾಡುತ್ತಿದ್ದರಿಂದ ನಂದಿಗಿರಿಯನ್ನು “ಕೂಷ್ಮಾಂಡ 
ಪರ್ವತ' ಎ೦ಬ ಹೆಸರಿನಿಂದ ಕರೆಯಲಾಗಿದೆ. 


ನಂದಿ ಮತ್ತು ನಂದಿಬೆಟ್ಟ ಪ್ರದೇಶಗಳು 
ಐತಿಹಾಸಿಕವಾಗಿ ಬಾಣರು, ನೊಳ೦ಬರು ಮುಂತಾದ 


ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಕ್ರಿಶ 9ನೇ 
ಶತಮಾನದಲ್ಲಿ ಬಾಣರು ಮತ್ತು ನೊಳಂಬರ 
ಕಾಲದಲ್ಲಿ ನಂದಿಯಲ್ಲಿ ಶಿವಾಲಯಗಳು 
ನಿರ್ಮಾಣವಾದವು. ನಂತರ ಈ ಪ್ರದೇಶವು ಗಂಗರ 
ಅಳ್ವಿಕೆಗೆ ಒಳಪಟ್ಟಿತ್ತು. ಗಂಗರು ತಮ್ಮನ್ನು ನಂದಿಗಿರಿ 
ಒಡೆಯರು, ನಂದಿಗಿರಿನಾಥ ಎ೦ದು ಶಾಸನಗಳಲ್ಲಿ 
ಕರೆದುಕೊಂಡಿದ್ದಾರೆ. ಈ ಪ್ರದೇಶವು ಗಂಗರ 


ಕಾಲದಲ್ಲಿ ಗಂಗವಾಡಿ 96,000ದ ಭಾಗವಾಗಿತ್ತು. 
ಗಂಗರು ಈ ಭಾಗದಲ್ಲಿ ಕೆರೆ ನೀರಾವರಿ ಮತ್ತು 
ಕಮಬದ್ದವಾದ ಆಡಳಿತಕ್ಕೆ ಆದ್ಯತೆ ನೀಡಿದರು. 
ನಂತರ ಈ ಪ್ರದೇಶವು ಚೋಳರ ಅಧೀನಕ್ಕೆ 
ಒಳಪಟ್ಟಿತ್ತು. ಚೋಳರ ಕಾಲದಲ್ಲಿ ತಮಿಳು ಭಾಷೆಯು 
ಅಸ್ತಿತ್ವವನ್ನು ಪಡೆದುಕೊಂಡಿದ್ದು, ಶೈವ 
ಮತಾವಲಂಬಿಗಳಾದ ಚೋಳರು ನಂದಿ ಮತ್ತು 
ನಂದಿಬೆಟ್ಟದ... ಶಿವಾಲಯಗಳ ವಿಸ್ತರಣೆ ಮತ್ತು 
ಜೀರ್ಣೋದ್ಧಾರಕ್ಕೆ ಪ್ರಾಶಸ್ತ್ಯ ನೀಡಿದರು. ಈ 
ಪ್ರದೇಶವು ರಾಷ್ಟಕೂಟರ ಹಾಗೂ ಹೊಯ್ಸಳರ 
ಅಳ್ವಿಕೆಯಲ್ಲಿ ಸಣ್ಣೆನಾಡಿನ ಭಾಗವಾಗಿತ್ತು ಹಾಗೂ 
ಹೊಯ್ಸಳರ ಅರಸ ವೀರರಾಮನಾಥನ ಆಳ್ವಿಕೆಗೆ 
ಒಳಪಟ್ಟತ್ತು. ವಿಜಯನಗರದ ಅರಸರ ಕಾಲದಲ್ಲಿ 
ನಂದಿಯು ಭೋಗನಂದೀಶ್ವರ ಮತ್ತು 
ಅರುಣಾಚಲೇಶ್ವರ ದೇವಾಲಯಗಳ ನವರಂಗದ 
ಎಸ್ತರಣೆ ಮತ್ತು ಜೀರ್ಣೋದ್ಧಾರ ಮಾಡಲಾಯಿತು. 
ವಿಜಯನಗರದ ಅರಸರ ಕಾಲದಲ್ಲಿ ಈ ಭಾಗದಲ್ಲಿ 
ನಾಯಂಕರ ಪದ್ಧತಿ ಅಸ್ತಿತ್ತದಲ್ಲಿತ್ತು. ಅವರ ಪರವಾಗಿ, 
ಸಾಮಂತರಾಗಿ ಆವತಿ ನಾಡಪಭುಗಳು, 
ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹಾಗೂ 
ಸುಗಟೂರು ಪಾಳೆಯಗಾರರು ಈ ಭಾಗದಲ್ಲಿ ಆಳ್ವಿಕೆ 
ನಡೆಸಿದರು. ಚಿಕ್ಕಬಳ್ಳಾಪುರ ಶಾಸನ ಸಂಖ್ಯೆ 40 


(ಕುಡವತಿ ಗ್ರಾಮ) ಆವತಿ ಮತ್ತು ಇತರೆ 
ಪಾಳೆಯಗಾರರ ಮೂಲ ಮತ್ತು ಇನ್ನಿತರೆ 
ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಆವತಿ 


ನಾಡಪ್ರಭುಗಳು ನಂದಿಯ ಎರಡು ಶಿವಾಲಯಗಳ 
ಅಭಿವೃದ್ಧಿಗೆ ಸಹಕರಿಸಿದ ವಿಷಯಗಳು ಅಲ್ಲಿನ 
ಶಾಸನಗಳಿಂದ ತಿಳಿದುಬರುತ್ತದೆ. ಮೈಸೂರಿನ 
ಒಡೆಯರ್‌ ಕಾಲದಲ್ಲಿ ಹೈದರಾಲಿಯು ಈ ಪ್ರದೇಶದ 


ಪಾಳೆಯಗಾರನಾದ ಚಿಕ್ಕಪ್ಪಗೌಡನನ್ನು 1761ರಲ್ಲಿ 
ಸೋಲಿಸಿ ನಂದಿ ಮತ್ತು ನಂದಿಬೆಟ್ಟವನ್ನು ಮೈಸೂರು 
ಪ್ರಾಂತ್ಯಕ್ಕೆ ಸೇರಿಸಿದನು. ನಂತರ ಈ ಪ್ರದೇಶವು 
ಟಿಪ್ಪುಸುಲ್ತಾನನ ಅಳ್ವಿಕೆಗೆ ಒಳಪಟ್ಟಿತ್ತು ತದನಂತರ 
ಕ್ರಿಶ 1761ರಲ್ಲಿ ಈ ಪ್ರದೇಶವು ಲಾರ್ಡ್‌ 
ಕಾರ್ನ್‌ವಾಲೀಸನ ಕಾಲದಲ್ಲಿ ಬ್ರಿಟಿಷರ ಅಧೀನಕ್ಕೆ 
ಒಳಪಟ್ಟಿತ್ತು. ಕ್ರಿಶ 1799ರಲ್ಲಿ ಟಿಪ್ಪುವಿನ ಪತನದ 
ನಂತರ ಈ ಪ್ರದೇಶವು ಮೈಸೂರು ಪ್ರಾಂತ್ಯಕ್ಕೆ 
ಸೇರ್ಪಡೆಗೊಂಡಿತು. 

ನಂದಿಬೆಟ್ಟದ ಬುಡದಲ್ಲಿರುವ ನಂದಿಗ್ರಾಮವು 
ಭೋಗೇಶ್ವರ ಮತ್ತು ಅರುಣಾಚಲೇಶ್ವರ ಎಂಬ 
ಎರಡು ಶಿವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಕ್ರಿಶ 


806ರ ರಾಷ್ಟ್ರಕೂಟರ ಅರಸ 3ನೇ ಗೋವಿಂದನ 
ನಂದಿ ತಾಮ್ರಪಟದಿಂದ ಮಹಾನಂದೀಶ್ವರ 
ದೇವಾಲಯವು ಅಸ್ತಿತ್ವದಲ್ಲಿತ್ತೆಂದು ತಿಳಿದುಬರುತ್ತದೆ. 
ಇದೇ ಅರಸನ ಕ್ರಿಶ 810ರ ತಾಮ್ರಪಟದಲ್ಲಿ 
ಬಾಣವಂಶದ ಅರಸ ಬಾಣವಿದ್ಯಾಧರನ ರಾಣಿ 
ರತ್ನಾವಳಿಯು ನಂದಿಯಲ್ಲಿ ಶಿವಾಲಯವೊಂದನ್ನು 
ನಿರ್ಮಿಸಿದಳು. ಈ ಎರಡು ದೇವಾಲಯಗಳು ಹೆಚ್ಚು 
ಕಡಿಮೆ ಒಂದೇ ಅಳತೆಯಲ್ಲಿ ನಿರ್ಮಾಣವಾಗಿದ್ದು. 


ಎತ್ತರದ ವೇದಿಕೆ ಮೇಲೆ ನಿರ್ಮಿಸಲ್ಪಟ್ಟಿವೆ. 
ನಂದಿಬೆಟ್ಟವು ಯೋಗನಂದೀಶ್ವರ ದೇವಾಲಯಕ್ಕೆ 
ಹೆಸರುವಾಸಿಯಾಗಿದೆ. ಈ ದೇವಾಲಯದ 


ಪ್ರವೇಶದ್ವಾರದಲ್ಲಿ. ನಾಗರಲಿಪಿಯ ಶಾಸನಗಳಿವೆ. 
ದೇವಾಲಯದಲ್ಲಿ ವಿಜಯನಗರ ಕಾಲದ ನವರಂಗ 
ಮತ್ತು ಉಬ್ಬುಶಿಲ್ಪಗಳಿವೆ... ಈ ದೇವಾಲಯದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 88-94 90 


This article available at: www.srujani.in 


SRUJANI: Indian Journal of Innovative Research and Development 


ಪಕ್ಕದಲ್ಲಿ ನೀರಿನ ದೊಣೆಗಳಿವೆ. ಗವಿವೀರಭದಸ್ವಾಮಿ 
ದೇವಾಲಯವು ಶೈವ/ರಾಚೋಟಿ ಸಂಪ್ರದಾಯಕ್ಕೆ 
ಹೆಸರಾಗಿದೆ. ರಸ್ತೆ ಬದಿಯಲ್ಲಿರುವ ಕಣಿವೆಬಸವಣ್ಣ 
ದೇವಾಲಯವು ಏಕಶಿಲಾ ಕೆತ್ತನೆಗೆ 
ಹೆಸರುವಾಸಿಯಾಗಿದೆ. 

ನಂದಿ ಮತ್ತು ನಂದಿಬೆಟ್ಟದ ಸುತ್ತಮುತ್ತಲೂ 
ಶಿಲ್ಪಗಳು, ಸ್ಮಾರಕಗಳು-ವೀರಗಲ್ಲುಗಳು, 
ಮಾಸ್ಕಿಗಲ್ಲುಗಳು ಕಂಡುಬಂದಿವೆ. ಈ ಭಾಗದಲ್ಲಿ 
ಸ್ಥಾನಕಭಂಗಿಯಲ್ಲಿ ಕೈ ಮುಗಿಯುತ್ತಿರುವ 
ಪಾಳೆಯಗಾರರ ಶಿಲ್ಪಗಳು, ಲಜ್ಜೆಗೌರಿ ಮತ್ತು 
ಚಂಚುಲಕ್ಷ್ಮಿ ಶಿಲ್ಪಗಳು ಕಂಡುಬಂದಿವೆ. ತಿಪ್ಪೇನಹಳ್ಳಿ 
ಮುಂತಾದ ಕಡೆಗಳಲ್ಲಿ ವೀರಗಲ್ಲುಗಳು ಮತ್ತು ವೀರ 
ಮಾಸ್ಕಿಗಲ್ಲುಗಳು ಕಂಡುಬಂದಿವೆ. 


ನಂದಿಬೆಟ್ಟದಲ್ಲಿ ಐತಿಹಾಸಿಕ ಕೋಟೆಯಿದೆ. ಈ 
ಕೋಟೆಯು ಚಿಕ್ಕಬಳ್ಳಾಪುರದ ಪಾಳೆಯಗಾರನಾಗಿದ್ದ 
ಚಿಕ್ಕಭೈರೇಗೌಡನ ಮಗ ಮರೀಗೌಡನಿಂದ 
ನಿರ್ಮಿಸಲ್ಪಟ್ಟಿತು ಎಂದು ದಾಖಲೆಗಳಿಂದ 
ತಿಳಿದುಬರುತ್ತದೆ. ಆದರೆ ಈಗ ಕಂಡುಬಂದಿರುವ 
ಕೋಟೆ-ಕೊತ್ತಲಗಳ ಭಾಗಗಳು ಹೈದರಾಲಿ ಮತ್ತು 
ಟಿಪ್ಪುಸುಲ್ತಾನರ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದೇ 
ಅಳತೆಯಲ್ಲಿ ಕತ್ತರಿಸಿದ ಬಿಳಿ ಕಣಶಿಲೆಗಳನ್ನು ಒಂದರ 
ಮೇಲೊಂದು ಜೋಡಿಸಲಾಗಿದೆ. ಕೋಟೆ ಗೋಡೆಯ 
ಮೇಲೆ ಸುಟ್ಟ ಇಟ್ಟಿಗೆ ಮತ್ತು ಗಾರೆಯ ಕೈಷಪಿಡಿಗಳಿವೆ. 
ಗೋಡೆಯಲ್ಲಿ ಫಿರಂಗಿ ಬಂದೂಕಿನ ಕಿಂಡಿಗಳಿವೆ. ಈ 


ಕೋಟೆಯು ಗಿರಿದುರ್ಗವಾಗಿದ್ದು ರಕ್ಷಣಾ ವಾಸ್ತುಶಿಲ್ಪಕ್ಕೆ 
ಹೆಸರಾಗಿದೆ. 

ಹೊಸ ಜಿಲ್ಲೆಯಾಗಿ ರಚನೆಯಾಗಿರುವ 
ಚಿಕ್ಕಬಳ್ಳಾಪುರ. ಜಿಲ್ಲೆಯಾದ್ಯಂತ ದೊರೆತಿರುವ 
ಶಾಸನಗಳ ಸಂಖ್ಯೆ ಸುಮಾರು 624. ಇವುಗಳನ್ನು 
ಬಿ.ಎಲ್‌.ರೈಸ್‌ ಸಂಪಾದಕತ್ವದ ಎಫಿಗ್ರಾಫಿಯ 
ಕರ್ನಾಟಿಕ ಸಂಪುಟ-10ರಲ್ಲಿ ಪ್ರಕಟವಾಗಿವೆ. ಈ 
ಶಾಸನಗಳಲ್ಲಿ ಕನ್ನಡ, ಸಂಸ್ಕೃತ, ತಮಿಳು, ತೆಲುಗು 
ಹಾಗೂ ಪಾರ್ಸಿ ಭಾಷೆಯ ಶಾಸನಗಳು ಸೇರಿವೆ. 
ಚಿಕ್ಕಬಳ್ಳಾಪುರ ತಾಲ್ಲೂಕಿನಲ್ಲಿ ಈವರೆಗೆ ಸುಮಾರು 
137 ಶಾಸನಗಳು ಪ್ರಕಟಗೊಂಡಿವೆ. ಇತ್ತೀಚೆಗೆ 
ಹಲವಾರು ಶಾಸನಗಳು ಪತ್ತೆಯಾಗಿ ಪ್ರಕಟಗೊಂಡಿವೆ. 
ನಂದಿಮಂಡಲ ಪರಿಸರದಲ್ಲಿ ನಂದಿಬೆಟ್ಟದ 
ಯೋಗನಂದೀಶ್ವರ ಮತ್ತು ನಂದಿಯ 
ಶಿವಾಲಯಗಳಲ್ಲಿ ಕನ್ನಡ, ನಾಗರಿ ಮತ್ತು ಇತರೆ 
ಭಾಷೆಯ ಶಾಸನಗಳು ಕಂಡುಬಂದಿವೆ. 
ಚಿಕ್ಕಬಳ್ಳಾಪುರ ತಾಲ್ಲೂಕು ಕುಡುವತ್ತಿ ಗ್ರಾಮದ 
(ಸಿಬಿ-40) ಶಾಸನವು ಆವತಿ ಮತ್ತು ಚಿಕ್ಕಬಳ್ಳಾಪುರ 
ಪಾಳೆಯಗಾರದ ಮೂಲ ಪುರುಷರು, ಭೈರವ, 
ಕರಗದಮ್ಮಗಳ ಆರಾಧನೆ ಹಾಗೂ ಶೈವ 
ಗುರುಪರಂಪರೆಗಳ ಬಗ್ಗೆ ಉಲ್ಲೇಖಿಸುತ್ತದೆ. 

ನಂದಿಯು ಶೈವ, ವೈಷ್ಣವ, ಜೈನ, ವೀರಶೈವ, 
ಇಸ್ಲಾಂ ಮುಂತಾದ ಧಾರ್ಮಿಕ ಸಂಸ್ಕೃತಿಗಳಿಗೆ 
ಹೆಸರಾಗಿದೆ. ಈ ಭಾಗದಲ್ಲಿ ಶೈವಸಂಪ್ರದಾಯವು 


ಕೋಟೆಯು ರಚನೆಯಲ್ಲಿ ಈ ಭಾಗಕ್ಕೆ 
ಹೊಂದಿಕೊಂಡಿರುವ ನೆಲದುರ್ಗದ ದೇವನಹಳ್ಳಿ ಸಯ ಓಟು ಬಂ ಮಾಟ ಅನೇಕ 
ಕೋಟೆಯನ್ನು ಹೋಲುತ್ತದೆ. ನಂದಿದುರ್ಗದ ಸ್ಮಾರಕಗಳು ಮತ್ತು ಶೈವ ದೇವಾಲಯಗಳು ಈ 
ರಕ್ಷಣೆಗಾಗಿ ಟಿಪ್ಪು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಭಾಗದಲ್ಲಿ ಕಂಡುಬಂದಿವೆ. ಬಾಣರು ಮತ್ತು 
ಲತೀಫ್‌ ಬೇಗ್‌ ಎಂಬ ಅಧಿಕಾರಿಯನ್ನು ನ ಕಾಲದಲ್ಲಿ ನಂದಿಗ್ರಾಮದಲ್ಲಿ 
ದೇವಾಲಯಗಳು ನಿರ್ಮಾಣಗೊಂಡು ಅನಂತರ 
ನೇಮಿಸಿದನು. ಕ್ರಿ.ಶ. 1791ರಲ್ಲಿ ಬ್ರಿಟಿಷರ ಲಾರ್ಡ್‌ 
ik ಕಾಲದಲಿ ಜೀರ್ಣೋದಾರಗಳಿಂದ 
ಕಾರ್ನ್‌ವಾಲಿಸನು ಟಿಪುವನು ಸೋಲಿಸಿ ಈ 
ಸ, ರೂಪಾಂತರವಾಗಿದೆ. ಇದನು ನಂದಿಬೆಟದ 
ನಂದಿದುರ್ಗವನ್ನು ವಶಪಡಿಸಿಕೊಂಡನು. ಈ ಇ ಟಿ 
ಯೋಗನಂದೀಶರ, ನಂದಿಯ  ಭೋಗನಂದೀಶರ, 
ಕೋಟೆಯ ಬಗೆ ಕರ್ನಲ್‌ವಿಲ್‌, ನು ತನ ಈ 
ಗ ಶೆ ೩. ಅರುಣಾಚಲೇಶರ ದೇವಾಲಯಗಳಲ್ಲಿ ಸಷವಾಗಿ 
ವರದಿಯಲ್ಲಿ ಪ್ರಸ್ತಾಪಿಸಿದ್ದಾನೆ. ನಂದಿಬೆಟ್ಟದ | ಟೇ. ತ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 88-94 91 


This article available at: www.srujani.in 


SRUJANI: Indian Journal of Innovative Research and Development 


ಗುರುತಿಸಬಹುದು. ಈ ಭಾಗದಲ್ಲಿ ವೀರಶೈವ 
ಧರ್ಮವು ಇರುವಿಕೆ ಬಗ್ಗೆ ದಾಖಲೆಗಳು 
ದೊರಕುತ್ತವೆ. ನಂದಿಗ್ರಾಮವು ಬಹಳ 
ಹಿಂದಿನಿಂದಲೂ ಶೈವಮತ ಅನುಯಾಯಿಗಳ 
ವಾಸಸ್ಥಾನವಾಗಿತ್ತೆಂದು ಹಿಂದೆ ಜಂಗಮ 
ಗುರುಗಳೊಬ್ಬರು ಹುಲಿಯ ಮೇಲೆ 
ಓಡಾಡುತ್ತಿದ್ದಾರೆಂಬ ಪ್ರತೀತಿಯಿದೆ. ಇಲ್ಲಿರುವ 


ಮಠವನ್ನು ಹಿಂದಿಗೂ ಹುಲಿಮಠವೆಂದು ಜನರು 
ಕರೆಯುತ್ತಾರೆ. ಇಂದಿಗೂ ಜ೦ಗಮಮಠಗಳ ಶಿಥಿಲ 
ಕಟ್ಟಡಗಳು ನಮಗೆ ನಂದಿಗ್ರಾಮದಲ್ಲಿ ಕಾಣಸಿಗುತ್ತವೆ. 
ದೇವಾಲಯಗಳು ಮಠಗಳನ್ನು ಹೊಂದಿರುತ್ತಿದ್ದವು. 
ದೇವಾಲಯಗಳು ಮತ್ತು ಮಠಗಳಿಗೆ ದಾನದತ್ತಿ 
ನೀಡಿರುವುದು ಶಾಸನೋಕ್ತವಾಗಿದೆ. 


ಚಿಕ್ಕಬಳ್ಳಾಪುರ ತಾಲ್ಲೂಕಿನ ನಂದಿಬೆಟ್ಟ ವ್ಯಾಪ್ತಿಯ 


ಗೋಪಿನಾಥ ಬೆಟ್ಟದಲ್ಲಿನ ಗೋಪಿನಾಥ 
ದೇವಾಲಯದ ಬಳಿಯಿರುವ ಕ್ರಿಶ 750ರ 
ಜೈನಶಾಸನವು ದಾಖಲಿಸಿರುವಂತೆ ಇಲ್ಲಿದ್ದ 
ಚೈತ್ಯಾಲಯವು ಅತ್ಯಂತ ಅಲಂಕಾರಿಕವಾಗಿತ್ತು 


ಹಾಗೂ ಉನ್ನತ ಶಿಖರವನ್ನು ಹೊಂದಿತ್ತು ಇದೇ 
ಶಾಸನದಲ್ಲಿ ಧರಣೇಂದ್ರ ಪರ್ವತ, ಜಿನೇಂದ್ರ ಚೈತ್ಯ 


(ಗುಹಾಂತರ ದೇವಾಲಯಗಳು) ಅಲ್ಲಿನ 
ಜೈನಬಸದಿಯ ವಿವರಗಳನ್ನು ದಾಖಲಿಸಿದೆ. ಆ 
ಬಸದಿಯು ಪ್ರಸ್ತುತ ಗೋಪಾಲಕೃಷ್ಣ 
ದೇವಾಲಯವಾಗಿ ಪರಿವರ್ತಿತವಾಗಿದೆ. 
ನಂದಿದುರ್ಗವು “ನಂದಿಗಿರಿ' ಎಂಬ ಹೆಸರಿನಿಂದ 
ಕರೆಯಲ್ಪಡುವ ಜೈನ ಕ್ಷೇತ್ರವಾಗಿತ್ತೆಂದು ವೃಷಭ 
ತೀರ್ಥಂಕರರ ಹೆಸರಿನಿಂದ ಕರೆಯುವ 


“ವೃಷಭಪರ್ವತ'ವೆಂತಲೂ ಕರೆಯುತ್ತಾರೆ. ಈ 
ಹೇಳಿಕೆಯು ದೇವಾಲಯದ ಶಿಲ್ಪದಲ್ಲಿ ಕೆತ್ತಿರುವಂತೆ 
ಪಾರ್ವತಿಗೆ ವಾಹನವಾಗಿ ನಂದಿಯನ್ನು, ಶಿವನ 
ವಾಹನವಾಗಿ ಸಿಂಹವನ್ನು ತೋರಿಸಿ 
ಅಹಿಂಸೆಯ ಸಂಕೇತವನ್ನು ಬಿಂಬಿಸಲಾಗಿದೆ. 


ಶಾಂತಿ- 


ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲ್ಲೂಕು ಜಾನಪದ 
ಕ್ಷೇತಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದೆ. ನಂದಿ 


ಮತ್ತು ನಂದಿಬೆಟ್ಟಗಳು ಜಾನಪದ ಮತ್ತು ಸಂಸ್ಕೃತಿ 
ಹಿನ್ನೆಲೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. 
ನಂದಿಮಂಡಲ ವ್ಯಾಪ್ತಿಯಲ್ಲಿ ನಂದಿ ಮತ್ತು ಇತರೆ 
ವಿಷಯಗಳ ಬಗ್ಗೆ ಜನಪದರು ಮತ್ತು ಮೌಖಿಕ 


ಕಥನಗಳಿವೆ. ಈ ಪರಿಸರದಲ್ಲಿ ಸ್ಥಳೀಯ 
ಸಂಸ್ಕೃತಿಗಳು, ಹೊಸದೇವರು, ಬಂಡಿದೇವರು, 
ಗ್ರಾಮದೇವತೆಗಳ ಆಚರಣೆ, ಹಬ್ಬ, ಜಾತ್ರೆ 


ಉತ್ಸವಗಳು ಅನಾದಿಕಾಲದಿಂದಲೂ ನಡೆದುಕೊಂಡು 


ಬಂದಿವೆ. ನಂದಿಜಾತ್ರೆಯು ರಾಜ್ಯದ ಪ್ರಮುಖ 
ಜಾತ್ರೆಗಳಲ್ಲಿ ಒಂದಾಗಿದೆ. 
ಈ ಭಾಗದಲ್ಲಿ. ಗ್ರಾಮೀಣ ಸೊಬಗಿನ 


ತಮಟೆವಾದನ, ಪಂಡರಿಭಜನೆ, ಗಾರುಡಿಗೊಂಬೆಗಳ 
ನರ್ತನ, ಬಯಲಾಟ, ಕೇಳಿಕೆಗಳು, ವಿವಿಧ ರೀತಿಯ 
ಕರಗ ಉತ್ಸವಗಳು ಮುಂತಾದವುಗಳು ಇಂದಿಗೂ 
ಅಸ್ತಿತ್ವದಲ್ಲಿವೆ. ಬುರ್ರಕಥ, ಕೋಲಾಟ, ಕಣಿ, ತೊಗಲು 
ಗೊಂಬೆಯಾಟ, ಕರಡಿ ಕುಣಿತ, ಗೊರವಯ್ಯನವೇಷ, 
ಕೊಂಡರಾಜರ ಶಾಸ್ತ್ರ ಭವಿಷ್ಯದ ಪದ, ಹುಲಿವೇಷ, 


ಕೀಲುಕುದುರೆ,  ಜಂಗಾಲಪದ, ಹಲಗೆ ತಮಟೆ, 
ದೊಂಬರಾಟಗಳಂತಹ ಮನರಂಜನೆಯ 
ಪ್ರಕಾರಗಳಿಗೆ. ಹೆಸರಾಗಿದೆ. ವೀರಭದ್ರ ಕುಣಿತ, 


ಬೀರೆದೇವರ ಡೊಳ್ಳುಕುಣಿತ, ನಂದಿದ್ದಜ ಕುಣಿತ, 
ವೀರಗಾಸೆ, ಪಾಳೆಯಗಾರರ ವೇಷ ಮುಂತಾದ 
ಪ್ರಕಾರಗಳಿಗೆ ಹೆಸರಾಗಿದೆ. ಈ ಭಾಗದಲ್ಲಿ ಭೈರವ 
ಆರಾಧನೆ ಮತ್ತು ಕರಗದಮ್ಮ ಆಚರಣೆಗಳ ಬಗ್ಗೆ 
ಚಿಕ್ಕಬಳ್ಳಾಪುರ ಶಾಸನ ಸಂಖ್ಯೆ ಸಿಬಿ-40ರಲ್ಲಿ 
ಉಕ್ತವಾಗಿದೆ. ಗ್ರಾಮದೇವತೆಗಳಾದ ಗಂಗಮ್ಮ 
ಯಲ್ಲಮ್ಮ ಹಾಗೂ ಸಪ್ಪಮಾತೃಕೆಯರ ಶಿಲ್ಪಗಳ 
ಆರಾಧನೆಯು ಅಸ್ತಿತ್ವದಲ್ಲಿರುವುದನ್ನು 
ಕಾಣಬಹುದಾಗಿದೆ. ಲಜ್ಜೆಗೌರಿ, ಚಂಚುಲಕ್ಷ್ಮಿ 
ಮುಂತಾದ ಶಿಲ್ಪಗಳು ಈ ಭಾಗದಲ್ಲಿ ಜಾನಪದ 
ಹಿನ್ನೆಲೆಯ ಶಿಲ್ಪಗಳಾಗಿ ಕಂಡುಬರುತ್ತವೆ. 

ಈ ಭಾಗದಲ್ಲಿ ಕನ್ನಡ, ತೆಲುಗು, ತಮಿಳು, 
ಉರ್ದು ಭಾಷೆಗಳು ಬಳಕೆಯಲ್ಲಿವೆ. ಕನ್ನಡ ಮತ್ತು 
ತೆಲುಗು ಭಾಷೆಗಳಲ್ಲಿ ಜಾನಪದ ಸಾಹಿತ್ಯವು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 88-94 92 


This article available at: www.srujani.in 


58014711: Indian Journal of Innovative Research and Development 


ಇಂದಿಗೂ ಜನಪದರುಗಳಲ್ಲಿ ಜೀವಂತವಾಗಿದೆ. 
ಕನ್ನಡ ಭಾಷೆಯು ಪ್ರಾಚೀನ ಕಾಲದಿಂದಲೂ 
ಜನಸಾಮಾನ್ಯರ ಭಾಷೆಯಾಗಿ ಹೊರಹೊಮ್ಮಿದೆ. 
ಚೋಳರ ಆಕ್ರಮಣದಿಂದ ಮತ್ತು ಅವರ 


ಆಳ್ವಿಕೆಯಿಂದಾಗಿ ತಮಿಳು ಭಾಷೆಯು ಈ ಭಾಗದಲ್ಲಿ 
ನೆಲೆಯೂರಿತು. ಹಲವಾರು ವಿದ್ವಾಂಸರು ತಮ್ಮ 
ಕೃತಿಗಳ ಮೂಲಕ ಸಾಹಿತ್ಯವನ್ನು 
ಶ್ರೀಮಂತಗೊಳಿಸಿದ್ದಾರೆ. ಅವರಲ್ಲಿ ಕುಮುದೆಂದು 
ರಚಿತ ಸಿರಿಭೂವಲಯ, ಗೋವಿಂದ ಕವಿಯ ನಂದಿ 
ಮಹತ್ಮೆಂಮ್‌, ನ೦ದಿತಿಮ್ಮನ ಪಾರಿಜಾತಪಹರಣಮು, 
ನಂದಿಮಲ್ಲಯ್ಯನ ಕೃತಿಗಳನ್ನು ಹೆಸರಿಸಬಹುದು. 

ಈ ಭಾಗದ ಸ್ತೀಯರ ಸ್ಥಾನಮಾನದ ಬಗ್ಗೆ 
ಶಾಸನಗಳಲ್ಲಿ ಉಲ್ಲೇಖಗಳಿವೆ. ರಾಜಮನೆತನಕ್ಕೆ 
ಸೇರಿದ ಸ್ಲೀಯರು ಸಾರ್ವಜನಿಕ ರಂಗಗಳಲ್ಲಿ ಪಾತ್ರ 
ವಹಿಸಿರುವುದು ಕಂಡುಬಂದಿದೆ. ಇವರು 
ದೇವಾಲಯಗಳನ್ನು ಕಟ್ಟಿಸಿರುವುದು. ದಾನದತ್ತಿ 
ನೀಡಿರುವುದು, ಅಳ್ವಿಕೆ ಮಾಡಿರುವುದು, ಶಿಕ್ಷಣ 
ಮುಂತಾದ ವಿಷಯಗಳ ಬಗ್ಗೆ ಶಾಸನಗಳಲ್ಲಿ 
ಮಾಹಿತಿಯಿದೆ. ರಾಷ್ಟಕೂಟರ ಅರಸ ಮುಮ್ಮಡಿ 
ಗೋವಿಂದನ ಮಗಳು ಹಾಗೂ ಬಾಣ ರಾಣಿಯೂ 
ಆದ "ರತ್ನಾವಳಿ ಅಥವಾ ಮಾಣಿಕಬ್ದೆ'ಯು ಕ್ರಿಶ 
810ಕ್ಕೂ ಪೂರ್ವದಲ್ಲಿ ನಂದಿಯಲ್ಲಿ 
ಶಿವಾಲಯವನ್ನು ಕಟ್ಟಿಸಿದಳೆಂದು ನಂದಿ ಶಾಸನವು 
ತಿಳಿಸುತ್ತದೆ. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ, 
ಸುಗಟೂರು, ಪಾಳೆಯಗಾರರ ವಂಶಕ್ಕೆ ಸೇರಿದ 
ಹಲಸಮ್ಮ ಎಂಬುವರು ಆಡಳಿತದಲ್ಲಿ ಪ್ರಮುಖ 
ಪಾತ್ರವಹಿಸಿರುವುದು ಕಂಡುಬರುತ್ತದೆ. 

ನಂದಿಬೆಟ್ಟದಲ್ಲಿ ಹಲವಾರು ಆಕರ್ಷಣೆಗಳಿವೆ. 
ಅವುಗಳಲ್ಲಿ ಟಿಪ್ಪು ಡ್ರಾಪ್‌ ಹೆಚ್ಚು ಗಮನವನ್ನು 


ರ್‌ಂ 
ಪ್ರಸಿದ್ಧ 


ಉತ್ತರದ ಕಡೆಗೆ ಇರುವ ಇನ್ನೊಂದು ಚಿಕ್ಕಬೆಟ್ಟದಲ್ಲಿ 
ನಂದಿಗ್ರಾಮಕ್ಕೆ ಸಮೀಪದಲ್ಲಿ “ಹೈದರ್‌ ಡ್ರಾಪ್‌' ಎಂಬ 
ಸ್ಥಳವಿದೆ. ನಂದಿಬೆಟ್ಟದ ಮೇಲೆ ಟಿಪ್ಪುವಿನ ಬೇಸಿಗೆ 
ಅರಮನೆಯಿದೆ. ಸ್ವಾತಂತ್ರ್ಯ ಚಳುವಳಿಯ 
ಸಂದರ್ಭದಲ್ಲಿ ಗಾಂಧೀಜಿಯವರು ತಮ್ಮ ಆರೋಗ್ಯದ 
ಸುಧಾರಣೆಗಾಗಿ ಮತ್ತು ವಿಶ್ರಾಂತಿ ಪಡೆಯಲು 
ನಂದಿಬೆಟ್ಟಕ್ಕೆ 1927ರಲ್ಲಿ ಮತ್ತು 1936ರಲ್ಲಿ ಭೇಟ 
ನೀಡಿದ್ದರು. ಹೀಗಾಗಿ ಗಾ೦ಧೀಜಿಯವರು ತಂಗಿದ್ದ 
ಭವನವನ್ನು ಗಾಂಧಿಭವನ ಎಂತಲೂ, ನೆಹರುರವರು 
ತಂಗಿದ್ದ ಭವನವನ್ನು ನೆಹರು ಭವನ ಎಂದು 
ಕರೆಯಲಾಗುತ್ತದೆ. 

ನಂದಿಬೆಟ್ಟವು ಉತ್ತಮ ನೈಸರ್ಗಿಕ ಪರಿಸರ ಮತ್ತು 
ಹವಾಗುಣದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. 
ಮುಂಜಾನೆಯ ಸೂರ್ಯೋದಯ, ಮೋಡಗಳು, 
ಮಂಜಿನ ಹೊಗೆ. ಪ್ರಾಣಿ-ಪಕ್ಷಿಗಳ ಕಲರವ 
ಆಹ್ಲಾದಕರ ವಾತಾವರಣವನ್ನು ಸವಿಯಲು 
ಪ್ರವಾಸಿಗರು ರಜಾದಿನಗಳು, ವಾರಾಂತ್ಯದಲ್ಲಿ 
ಕ್ರಿಸ್‌ಮಸ್‌ ಹಾಗೂ ಹೊಸವರ್ಷದ ಸಂದರ್ಭಗಳಲ್ಲಿ 
ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಿದ್ದಾರೆ. ಇದರಿಂದಾಗಿ 
ಪ್ರವಾಸೋದ್ಯಮಕ್ಕೆ ಮಹತ್ವ ಬಂದಿದ್ದು ಇಲ್ಲಿ 
ಅಂಗಡಿಗಳು, ಹೋಟೆಲ್‌ಗಳು, ರೆಸಾರ್ಟ್‌ಗಳು 
ಅಸ್ತಿತ್ವಕ್ಕೆ ಬಂದಿವೆ. ಇದರಿಂದಾಗಿ ಸ್ಥಳೀಯರು ಮತ್ತು 
ಇತರರಿಗೆ ಉದ್ಯೋಗಾವಕಾಶಗಳು ಲಭಿಸಿ ಆರ್ಥಿಕ 
ಸಬಲೀಕರಣಕ್ಕೆ ಸಹಾಯಕವಾಗಿದೆ. ನಂದಿಬೆಟ್ಟಕ್ಕೆ 
ಭೇಟಿ ನೀಡುವ ಪ್ರವಾಸಿಗರಿಂದ ಹಾಗೂ ಪ್ರವಾಸಿಗರ 
ವಾಹನಗಳಿಂದ ಪ್ರವೇಶ ಶುಲ್ಕವನ್ನು ವಸೂಲಿ 
ಮಾಡಲಾಗುತ್ತಿದ್ದು ಇದರಿಂದ ಸರ್ಕಾರಕ್ಕೆ ಆದಾಯ 
ಬರುತ್ತಿದೆ. ಪ್ರವಾಸಿಗರನ್ನು ಆಕರ್ಷಿಸಲು ಇಲ್ಲಿ ವ್ಯೂವ್‌ 
ಪಾಯಿಂಟ್‌, ಮೌಂಟ್‌ ವೀವ್‌ಗಳು ಹಾಗೂ ಬಿದಿರಿನ 


ಸೆಳೆದಿದೆ. ನಂದಿಬೆಟ್ಟದ ಮೇಲೆ ನೈರುತ್ಯದ ಕಡೆಗಿರುವ. ಮನೆಗಳನ್ನು ನಿರ್ಮಿಸಲಾಗಿದೆ. ನಂದಿಬೆಟ್ಟದಲ್ಲಿ 
ಕಡಿದಾದ... ಕೋಡುಗಲ್ಲನ್ನು, ಖೈದಿಗಳನ್ನು ಪಾಸ್ಸಿ್‌ ಬಳಕೆಯನ್ನು ಸಂಪೂರ್ಣವಾಗಿ 
ಅಪರಾಧಿಗಳನ್ನು ಶಿಕ್ಷಿಸಲು ಇಲ್ಲಿಂದ ಕೆಳಕ್ಕೆ ನಿಷೇಧಿಸಲಾಗಿದೆ. ಪರಿಸರಸ್ನೇಹಿ ವಾತಾವರಣಕ್ಕೆ 
ತಳ್ಳುವುದಕ್ಕಾಗಿ ಬಳಸುತ್ತಿದ್ದರಿಂದ ಇದನ್ನು "ಟಿಪ್ಪು ಆದ್ಯತೆ ನೀಡಲಾಗಿದೆ. ಇತ್ತೀಚೆಗೆ ಕರ್ನಾಟಕ 
ಡ್ರಾಪ್‌' ಎಂದು ಕರೆಯಲಾಗುತ್ತದೆ. ನಂದಿಬೆಟ್ಟದ 

VOLUME-2, ISSUE-6, JANUARY-FEBRUARY 2024 ISSN: 2583-3510, 8. 88-94 93 


This article available at: www.srujani.in 


SRUJANI: Indian Journal of Innovative Research and Development 
ಸರ್ಕಾರವು ರೋಪ್‌-ವೇ ನಿರ್ಮಿಸಲು 
ಯೋಜನೆಯನ್ನು ರೂಪಿಸಿದೆ. 
ಪರಾಮರ್ಶನ ಗಂಥಗಳು 


* ಚಿದಾನಂದಮೂರ್ತಿ. ಎಂ. (1966). ಕನ್ನಡ 
ಶಾಸನಗಳ ಸಾಂಸ್ಕ್ರತಿಕ ಅಧ್ಯಯನ. ಮೈಸೂರು 
ವಿಶ್ವವಿದ್ಯಾನಿಲಯ. 

* ಕೋಲಾರ ಜಿಲ್ಲಾ ಗ್ಯಾಸೆಟಯರ್‌. (2005). 
ಗ್ಯಾಸೆಟಿಯರ್‌ ಇಲಾಖೆ. ಕರ್ನಾಟಕ ಸರ್ಕಾರ. 


* ಪುಟ್ಟಣ್ಣ ಎಂ.ಎಸ್‌. (1920). 
1ರಮ್ಮನಾಯಕನಹಳ್ಳಿ ಪಾಳೆಗಾರರು. 
ಬೆಂಗಳೂರು. 


* ರೈಸ್‌. ಬಿ.ಎಲ್‌. (1905). ಎಫಿಗಾಫಿಯ 


ಕರ್ನಾಟಕ ಸಂಪುಟ-10-ಕೋಲಾರ ಜಿಲ್ಲೆ 

* ತಿಪ್ಪೇರುದಸ್ವಾಮಿ.ಎಚ್‌. (2015). ಕರ್ನಾಟಕ 
ಸಂಸ್ಕೃತಿ ಸಮೀಕ್ಷೆ ಡಿ.ವಿ.ಕೆ ಮೂರ್ತಿ 

* ವೇಮಗಲ್‌ ಸೋಮಶೇಖರ್‌, (2014). ನಂದಿ 
ಗಿರಿಧಾಮದಲ್ಲಿ ಮಹಾತ್ಮ ಗಾಂಧಿ. ಕರ್ನಾಟಕ 
ಗಾಂಧಿ ಸ್ಮಾರಕ ನಿಧಿ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 88-94 
This article available at: www.srujani.in 


ಸೃಜನ 165% 2583-3510 


SRUJANI: Indian Journal of Innovative Research and 5 | R D F 
Development (SUIRD) 
Volume-2 Issue 6, January-February 2024, Pp. 95-100 editor @srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಚಂದಕಾಂತ ಕುಸುನೂರ ಅವರ ಹೋರಾಟದ ಬದುಕು 


ಡಾ. ಪ್ರಕಾಶ ಎಚ್‌. ಸಂಗಮ 
ಕನ್ನಡ ಅಧ್ಯಯನ ಸಂಸ್ಥೆ, ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ 


Abstract: 
ಕಲಬುರಗಿ ಜಿಲ್ಲೆಯ ಕುಸನೂರು ಗಾಮದಲ್ಲಿ 21 ನೇ ಅಕ್ಟೋಬರ್‌ 1931 ರಂದು ಗುಂಡೇರಾವ್‌ ಹಾಗೂ 


ರಂಗೂಬಾಯಿ ದಂಪತಿಗಳಿಗೆ ಜನಿಸಿದ ಚ೦ದ್ರಕಾ೦ತ ಕುಸುನೂರು ಅಪ್ಪಟ ದೇಶ ಪ್ರೇಮಿ. ಪತಿಕೂಲಗಳನ್ನು 
ಎದುರಿಸಿಯೂ ಕನ್ನಡಿಗರ ಸ್ವಾಭಿಮಾನ ಹಾಗೂ ಉದಾತ್ತತೆಗಳಿಗೆ ಪತೀಕವಾಗಿ ನಿಂತ ವ್ಯಕ್ತಿಯಾಗಿದ್ದಾರೆ. ಅವರ 
ಬದುಕು-ಬರಹ ಕನ್ನಡಿಗರ ಎದೆಯಲ್ಲಿ ಸ್ವಾಭಿಮಾನದ ಕಿಚ್ಚ ಹೊತ್ತಿಸಬಲ್ಲವು. ಕುಸನೂರರು ಸೃಜನಶೀಲ ಹಾಗೂ 
ಪಯೋಗತೀಲ ಲೇಖಕರಾಗಿದ್ದರು. ಅವರ ಹವ್ಯಾಸ ಹಾಗೂ ಸಮಾಜವನ್ನು ನೋಡುವ ದೃಷ್ಟಿಕೋನಗಳು 
ಅಧ್ಯಯನ ಯೋಗ್ಯವಾಗಿವೆ. ತಮ್ಮೊಳಗಿನ ಕಲಾವಿದ. ಬರಹಗಾರ ಹಾಗೂ ಅಪ್ಪಟ ಚಿತ್ರಕಾರನನ್ನು ಅವರು 
ಹೊರತಂದ ಬಗೆ ಮಾದರಿಯದ್ದಾಗಿದೆ. ಪಸ್ತುತ ಲೇಖನದಲ್ಲಿ ಚಂದ್ರಕಾ೦ತ ಕುನುನೂರ ಅವರ ಹೋರಾಟದ 
ಬುದುಕಿನ ಬಗ್ಗೆ ಅಧ್ವಯನ ಮಾಡಲಾಗಿದೆ. 


Keywords: ಚ೦ದ್ರಕಾ೦ತ ಕುಸುನೂರ, ಸೃಜನಶೀಲ ಸಾಹಿತಿ, ಲೇಖಕ ಹೋರಾಟದ ಬದುಕು. 


ಪೀಠಿಕೆ 

ಚಂದ್ರಕಾಂತ ಕುಸನೂರು ಅವರು ಕನ್ನಡದ ಬಂದೊದಗಿದ ಕಡುಬಡತನದಿಂದಲೇ ಸಾಕಷ್ಟು 
ಅಹಮಿಕೆಯಿಂದ ದೂರ ಸರಿದು ಬಹುಭಾಷಾ ವ್ಯಕ್ತಿತ್ವ ವಿಕಾಸಗೊಳಿಸಿಕೊಂಡಿರುವುದು ಗಮನಾರ್ಹ 
ವಿಶಾರದರಾಗಿ, ಪರಸ್ಥಿತಿಗೆ ಅನುಗುಣವಾಗಿ ಅವರು ಸಂಗತಿ ಯಾಗಿದೆ. 


ಜೀವನವನ್ನು ನಡೆಸಿದ ರೀತಿ ಹಾಗೂ ತಮ್ಮೊಳಗಿನ ದೇಶವನ್ನು ಮುನ್ನಡೆಸಿದ, ದೇಶದ ಸಮಸ್ಯೆಗಳನ್ನು 
ಕವಿ, ಕಲಾವಿದ, ಬರಹಗಾರನನ್ನು ದೂರದೃಷ್ಟಿಯಿಂದ ನಿವಾರಿಸಿದ, ದೇಶದ ಸಂಪನ್ಮೂಲ 
ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಂಡ ಬಗೆ ಹಾಗೂ ಪ್ರಗತಿಗೆ ಕಾರಣರಾದ ವಿಜ್ಞಾನಿಗಳು, 
ಇಂದಿನವರಿಗೆ. ಮಾದರಿಯದ್ದಾಗಿದೆ. "ಮನುಷ್ಯ ಮಹಾನ್‌ ನಾಯಕರು, ರಾಜಕಾರಣಿಗಳು, 


ಪರಿಸರದ ಕೂಸು' ಎಂಬುದು ಚಂದ್ರಕಾಂತ ಧರ್ಮಗುರುಗಳು, ಸಮಾಜ ಸುಧಾರಕರು, 
ಕುಸುನೂರರ ಜೀವನ ಸಾಹಿತ್ಯ ಅಧ್ಯಯನದಿಂದ ಮಠಾಧೀಶರು, ಮಿಲಿಟರಿ ಅಧಿಕಾರಿಗಳು ಮೊದಲಾಗಿ 
ವೇದ್ಯವಾಗುತ್ತದೆ. ಅವರೊಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ವ್ಯಕ್ತಿಗಳ ಜೀವನ ಸಾಧನೆಯ ಕುರಿತ ವಾಚಿಕೆ 
ಅದರಲ್ಲೂ ಕೂಡು ಕುಟುಂಬದಲ್ಲಿ ಸಿದ್ಧಪಡಿಸಿ ಸಮಾಜಕ್ಕೆ ಅವರ ಕಾಣ್ಕೆಯನ್ನು 
ಬೆಳೆದುಬಂ೦ಂದವರಾದರೂ ತಮ್ಮ ಮನೆತನಕ್ಕೆ ಮನಗಾಣಿಸುವುದು ಮಹತ್ವದ ಕೆಲಸವಾಗಿದೆ. ಭಾರತ 


Please cite this article as: ಪ್ರಕಾಶ ಎಚ್‌. ಸಂಗಮ. (2024). ಚ೦ದ್ರಕಾ೦ತ ಕುಸುನೂರ ಅವರ ಹೋರಾಟದ ಬದುಕು. ಸೃಜನಿ: ಇಂಡಿಯನ್‌ 
ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 95-100. 


SRUJANI: Indian Journal of Innovative Research and Development 


ಸನಾತನ ಹಿಂದೂ ಧರ್ಮವನ್ನು ಒಳಗೊಂಡ, 
ಅಧ್ಯಾತ್ಮದಲ್ಲಿ ಎತ್ತರದ ಸ್ಥಿತಿಯನ್ನು ಹೊಂದಿದ 


ದೇಶವಾಗಿದೆ. ಇಲ್ಲಿ ಗುರು ಬಹ್ಮ ವಿಷ್ಣು ಮಹೇಶ್ವರನ 
ರೂಪವಾಗಿದ್ದಾನೆ. ತಾನು ಕೈಗೊಂಡ ವೃತಿಯಲ್ಲಿ 
ಜಗತ್ತೇ ಕಣ್ಣುಹೊರಳಿಸಿ ನೋಡುವಂತೆ ಮಾಡಿದ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ಇಂದು ಭಾರತದ 
ಎಲ್ಲಾ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಪ್ರತಿ 
ಮನುಷ್ಯನೂ ಸಮಯ ಸಂದರ್ಭಾನುಸಾರ ತನ್ನ 
ವಯಕ್ತಿಕ ಹಿತಾಸಕ್ತಿಯೊಂದಿಗೆ ಸಮಾಜದ ಹಿತ 
ಕಾಯುವಲ್ಲಿ ದೂರದೃಷ್ಟಿ ಹಾಗೂ ಎದ್ದು ಕಾಣುವ 


ಸಾಧನೆ ಮಾಡಿದರೆ ಅಂಥವರ ಜೀವನ 
ಮುಂದಿನವರಿಗೆ ಮಾದರಿಯಾಗುತ್ತದೆ. ಅವರಂತೆ 
ನಾವೂ ನಡೆಯ ಬೇಕು ಎಂಬುದಕ್ಕೆ 
ನಿದರ್ಶನವಾಗುತ್ತದೆ. ಜೆಮ್‌ಶೆಡ್ಡಿಟಾಟಾ, ಆಬ್ದುಲ್‌ 
ಕಲಾಂ ಆಜಾದ್‌, ಅಜೀಂ ಪ್ರೇಮಜಿ, ಸುಧಾ 
ಮೂರ್ತಿ ರವರಂತಹ ವ್ಯಕ್ತಿಗಳು ದೇಶಕ್ಕೆ 
ಮಾದರಿಯಾಗಿದ್ದಾರೆ. ಅಧ್ಯಾಪಕ, ಆಚಾರ್ಯ, 
ಉಪದೇಶಕ, ಉಪಾಧ್ಯಾಯ, ಗುರು, ಜ್ಞಾನಿ, 
ಪಾಠವನ್ನು ಕಲಿಸುವವ, ಪ್ರವಾಚಕ, ಬೋಧಕ, 


ಮಹೋಪಾಧ್ಯಾಯ, ಮಾರ್ಗದರ್ಶಕ, ಕಲಿಸುವವ, 
ಶಿಕ್ಷಕ, ಶ್ರೇಷ್ಠ ಗುರು ಎಂಬ ಅರ್ಥದಲ್ಲಿ ವಾಚಕ 
ಪದದ ವಿಶಾಲ ಅರ್ಥವನ್ನು ಕಾಣಬಹುದಾಗಿದೆ. 
ವಾಚನಕ್ಕೆ ಯೋಗ್ಯ ವಾದ ವ್ಯಕ್ತಿತ್ವ ಅವರದ್ದು. ಈ 
ನಿಟ್ಟಿನಲ್ಲಿ ಚಂದ್ರಕಾಂತ ಕುಸನೂರರ ಜೀವನ ಹಾಗೂ 
ಸಾಧನೆಯನ್ನು ಅವಲೋಕಿ ಸುವುದು 
ಮಹತ್ವದ್ದಾಗಿದೆ. 

ಚಂದ್ರಕಾಂತ ಕುಸನೂರರ ಬಾಲ್ಯ ಕ್ರಾಂತಿಕಾರಿ 
ಚಟುವಟಿಕೆಗಳಿಂದ ಕೂಡಿತ್ತು ತಾನಿದ್ದ 
ವಾತಾವರಣದಲ್ಲಿ ಪರಕೀಯರ ಆಳ್ವಿಕೆಯಿಂದ ಜನ 
ಭಯಭೀತರಾಗಿದ್ದರು. ಬ್ರಿಟಿಷರ ದಬ್ಬಾಳಿಕೆಯಿಂದ 
ಭಾರತೀಯರು ಬೇಸತ್ತು ಹೋಗಿದ್ದರು. ದೇಶದ 
ಎಲ್ಲಾ ರಾಜ್ಯಗಳಲ್ಲಿ "ಮೀರಟ್‌' ದಂಗೆಯ ಪ್ರಭಾವ 
ಎತ್ತು. 1857 ರ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು 


ಪ್‌ 
ಎಲ್ಲೆಡೆ ಹೊತ್ತಿ ಉರಿಯುತ್ತಿತ್ತು ಭಾರತೀಯರನ್ನು 


ಇನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೆಂಬಷ್ಟರ ಮಟ್ಟಿಗೆ 
ಬ್ರಿಟಿಷ್‌ ಅಧಿಕಾರಿಗಳು ತೀರ್ಮಾನಿಸಿಯಾಗಿತ್ತು. 
ಚಂದಕಾಂತ ಕುಸನೂರರು ಶಾಲೆಗೆ ಸೇರಿದಾಗ 
ಎಲ್ಲೆಡೆ ಗೊಂದಲದ ವಾತಾವರಣವಿತ್ತು. ತಮ್ಮ ಮಗ 
ಓದಿನಲ್ಲಿ ಗಟ್ಟಿತನ ತೋರಲೆಂದು ಗುಂಡೇರಾವ್‌ 
ರವರು ಕಲಬುರ್ಗಿಯಲ್ಲಿ ಶಾಲೆಗೆ ಸೇರಿಸಿದರು. 
ನೂತನ ವಿದ್ಯಾಲಯದ ಪ್ರಾಥಮಿಕ ಶಾಲೆಗೆ ಸೇರಿದ 
ಕುಸುನೂರರು ರಾಷ್ಟ್ರೀಯ ವಿಚಾರಧಾರೆಯನ್ನು 
ಪೋಷಿಸುವ, ಬೆಳೆಸುವ ವಾತಾವರಣದಲ್ಲಿ ಬೆಳೆದರು. 
ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ರಾಷ್ಟ್ರ 
ರಾಷ್ಟ್ರಜೇವನ ಹಾಗೂ ನಾಡು-ನುಡಿಯ ಸೇವೆಯ 
ಮಹತ್ವವನ್ನು ಹೇಳಿಕೊಡುತ್ತಿದ್ದರು. ಇದು 
ಕುಸುನೂರರ ಮೇಲೆ ಗಾಢ ಪರಿಣಾಮ ಬೀರಿತು. 
ಎನ್‌.ವಿ. ಸಂಸ್ಥೆಯನ್ನು ಹುಟ್ಟುಹಾಕಿದವರು 
ಅಪ್ಪಟ ಆರ್‌.ಎಸ್‌.ಎಸ್‌.  ದೋರಣೆಯುಳ್ಳವರು. 
ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಆರಾಧಕರು. 
ಹೀಗಾಗಿ ಯಾರು ಯಾವ ಮಾಧ್ಯಮವನ್ನೇ ಆಯ್ಕೆ 
ಮಾಡಿಕೊಳ್ಳಲಿ ದೇಶ ಭಕ್ತಿಯ ವಿಚಾರದಲ್ಲಿ ನಿಷ್ಠೆ 
ಹಾಗೂ ಬ್ರಿಟಿಷರ ವಿರುದ್ಧ, ನಿಜಾಮರ ವಿರುದ್ಧ 
ಸೆಟೆದು ನಿಲ್ಲುವುದು ವಿದ್ಯಾರ್ಥಿಗಳ ಪರಮ 
ಕರ್ತವ್ಯವಾಗಿತ್ತು. ಈ ವಿಷಯದಲ್ಲಿ ಕುಸನೂರರು 
ಹಿಂದೆ ಬೀಳಲಿಲ್ಲ. ಅವರ ಚಿಕ್ಕಪ್ಪ ಹೈದರಾಬಾದ್‌ 
ನಿಜಾಂನ ಕಡೆಗೆ ಒಲವು ಹೊಂದಿದ್ದರು. ಭಾರತಿಯರ 


ಸ್ವಾತಂತ್ರ್ಯ ಪಡೆಯುವ ಪ್ರಯತ್ನವನ್ನು ಗೇಲಿ 
ಮಾಡುತ್ತಿದ್ದರು. ನಿಜಾಮ ನಿಂದಲೇ ತಮಗೆ 
ಉದ್ದಾರವಾಗುವುದೆಂದು ಬಲವಾಗಿ ನಂಬಿದ್ದರು. 


ಇದನ್ನು ಹೋಗಲಾಡಿಸಿ ನೆಹರೂ ಪಟೇಲರ ಮೇಲೆ 
ಒಲವು ಹಾಗೂ ಮಹಾತ್ಮಾ ಗಾಂಧೀಜಿಯವರ 
ನಾಯಕತ್ವದ ಮೇಲೆ ಅಪಾರ ನಂಬಿಕೆ ಹೊಂದಲು 
ಕುಸನೂ ರರು ತಮ್ಮ ಸಹ ಪಾಠಿಗಳ ಪಕ್ಷವಹಿಸಿ 
ಮನೆಯವರ ವಿರೋಧ ಕಟ್ಟಿಕೊಂಡರು. ಕುಸನೂರರ 
ತಂದೆ ಗುಂಡೇರಾ ಯರಿಗೆ ರುಕ್ಮಿಣಿ, ವಿಶೋಬರಾವ್‌ 
ಮುರಳಿಧರ ರಾವ್‌ ಎಂಬ ಸೋದರ 
ಸೋದರಿಯರಿದ್ದರು. ಕುಸುನೂರರ ಮನೆ ತನದ 


VOLUME-2, ISSUE-6, JANUARY-FEBRUARY 2024 ISSN: 2583-3510, ೫/. 95-100 96 


This article available at: www.srujani.in 


SRUJANI: Indian Journal of Innovative Research and Development 


ಹಿರಿಯರೆಲ್ಲರು ಕುಲಕರ್ಣಿ ವೃತ್ತಿಯಲ್ಲೇ ಇದ್ದವರು. 
ಗುಂಡುರಾಯರನ್ನು ಬಿಟ್ಟರೆ ಉಳಿದವರೆಲ್ಲ ಪೂಜೆ, 
ನೇಮನಿಷ್ಠೆ ಹಾಗೂ ಕೃಷಿ ಚಟುವಟಿಕೆಯಲ್ಲಿ 
ತೊಡಗಿಸಿಕೊಂಡವರು. ಕುಸನೂರು ಒಣಬೇಸಾಯ 
ಪದ್ಧತಿಯನ್ನು ಅಳವಡಿಸಿಕೊಂಡ ಊರು. ಮಳೆ 
ಚೆನ್ನಾಗಿ ಬ೦ದರೆ ಮಾತ್ರ ಬೆಳೆ ಕಾಣಲು ಸಾಧ್ಯವಿತ್ತು. 
ಸದಾ ಬರಗಾಲ ಪೀಡಿತ ಪ್ರದೇಶದಲ್ಲಿ ಕುಸನೂರರ 
ಮನೆತನ ಬಡತನದ ಬೇಗೆಯಲ್ಲೇ ಬೇಯುತ್ತಿತ್ತು. 

ಚಂದ್ರಕಾಂತ ಕುಸನೂರರ ತಂದೆಯವರು ಮಾತ್ರ 
ಕಷ್ಟಪಟ್ಟು ಓದಿ ತುಸು ವಿದ್ಯಾವಂತರಾಗಿ ಐದನೇ 
ಪಾಸಾದ ಮೇಲೆ ಶಿಕ್ಷಕ ತರಬೇತಿ ಪಡೆದು 
ಶಿಕ್ಷಕರಾಗಿದ್ದರು. ಗಂಭೀರ ಹಾಗೂ ಸಿಟ್ಟಿನ 
ಪ್ರವೃತ್ತಿಯವರಾಗಿದ್ದರು. “ಮನೆಗೆ ಮಾರಿ ಊರಿಗೆ 
ಉಪಕಾರಿ' ಎನ್ನುವಂತೆ ಗುಂಡುರಾಯರು 
ಸಮಾಜದಲ್ಲಿ ಒಳ್ಳೆಯ ಶಿಕ್ಷಕನೆಂದು ಹೆಸರು 
ಪಡೆದರೂ ಮಗನಿಗೆ ಮಾತ್ರ ಕಾಳಜಿಯಿಂದ ಕಲಿಸಲು 
ಹಾತೊರೆದಿರಲಿಲ್ಲ. ರಂಗಮ್ಮ ಇದರಿಂದ ಸಂಕಟ 
ಪಟ್ಟದ್ದುಂಟು. ಗುಂಡುರಾಯರಿಗೆ ಗಿಡಮೂಲಿಕೆಗಳಲ್ಲಿ 
ಅಪಾರ ಜ್ಞಾನವಿತ್ತು. ಸೀತೋಪಲಾದಿ, ಹಿ೦ಗಾಷ್ಟಕ, 
ವಿಶೇಷ ವಿರೇಚಕ ಮೊದಲಾದ ಚೂರ್ಣ ಗಳನ್ನು 
ಮನೆಯಲ್ಲೇ ತಯ್ಯಾರು ಮಾಡುತ್ತಿದ್ದರು. ಪ್ರತಿ 
ರವಿವಾರ ಚಂಡಾಲ ಚೌಕಡಿಯನ್ನು (ಸ್ನೇಹಿತರ 
ಗುಂಪು) ಕಟ್ಟಿಕೊಂಡು ರಾಮರ್ತೀಥಕ್ಕೆ ಹೋಗಿ 
ಬರುತ್ತಿದ್ದರು. ಕ್ರಮೇಣ ನಾಟಕ ನೋಡುವ, ನಾಟಕ 
ಆಡಿಸುವ ಆಸಕ್ತಿಯನ್ನೂ ಬೆಳೆಸಿಕೊಂಡಿದ್ದರು. 
ಹೀಗಾಗಿ ಕುಸನೂರರು ತಂದೆಯ ಮೇಲೆ 
ಅವಲಂಬಿತರಾಗದೆ ಸ್ನೇಹಿತರ ಮೇಲೆ ಅವಲಂಬಿತ 
ರಾಗಿ ಆರ್‌.ಎಸ್‌.ಎಸ್‌. ಗರಡಿಯಲ್ಲಿ ಬೆಳೆದು 
ಬಂದರು. 


ಅ೦ದಿನ ದಿನಗಳಲ್ಲಿ ಶಾಲೆಗಳು ನಡೆಯುತ್ತಿರಲಿಲ್ಲ. 
ಹುಡುಗರೆಲ್ಲ ಶಾಲೆಯ ಎದುರಿನ ಅಂಗಳದಲ್ಲಿ ಸೇರಿ 
ಮಹಾತ್ಮಾ ಗಂಧೀಜಿಕಿ ಜೈ, ಜವಾಹರಲಾಲ 
ನೆಹರೂ ಕಿ ಜೈ' ಎಂದು ಜೈಕಾರ ಹಾಕುತ್ತಿದ್ದರು. 


ಹೀಗೆ ಮುಷ್ಕರ ಪ್ರಾರಂಭವಾದಾಗಲೆಲ್ಲಾ ಪೊಲೀಸರು 


ಶಾಲೆಯ ಶಿಕ್ಷಕರನ್ನು ಬಂಧಿಸಿಕೊಂಡು 
ಹೋಗುತ್ತಿದ್ದರು. ಹಿರಿಯರು, ಊರ ಮುಖಂಡರು 
ಸೇರಿ ವಿದ್ಯಾರ್ಥಿಗಳ ಕೈಗೆ ಕರಪತ್ರಗಳನ್ನು ಕೊಟ್ಟು 
ನಿಗದಿಪಡಿಸಿದ ಸ್ಥಳಗಳಿಗೆ ಹಂಚಿಬರಲು ನಿಯೋಜಿ 


ಸುತ್ತಿದ್ದರು. ಬೆಳಗಿನ ಜಾವ ವಿದ್ಯಾರ್ಥಿಗಳು 
ಕರಪತ್ರಗಳನ್ನು ಇಟ್ಟುಕೊಂಡು “ಹೊರಕಡಿಗೆ 
ಹೋಗುತ್ತಿದ್ದೇವೆ' ಎಂದು ಪೊಲೀಸ್‌ ಅಥವಾ 


ರಜಾಕಾರರಿಗೆ ಸುಳ್ಳು ಹೇಳಿ ಮನೆಯ ಮುಂದೆ 
ರಂಗೋಲಿ ಹಾಕುತ್ತಿದ್ದ ಹೆಣ್ಣುಮಕ್ಕಳ ಕೈಗೆ 
ಕರಪತ್ರಗಳನ್ನು ಕೊಡುತ್ತಿದ್ದರು. ಅವರು ತಮ್ಮ 
ಮನೆಯ ಯಜಮಾನರ ಕೈಗೆ ಕರಪತ್ರಗಳನ್ನು ಕೊಟ್ಟು 
ಪ್ರಚಲಿತ ವಿದ್ಯಮಾನಗಳ ಬಗೆಗೆ ಅರಿವು 
ಮೂಡಿಸುತ್ತಿದ್ದರು. ಹೀಗೆ ಮಾಡುವಲ್ಲಿ ಕುಸನೂರರಿಗೆ 
ಉತ್ಸಾಹವಿತ್ತು ಈ ವಿಷಯ ಹೇಗೋ ಅವರ 
ಚಿಕ್ಕಪ್ಪನಿಗೆ ಗೊತ್ತಾಗಿ "ನಿಮ್ಮ ಸ್ವಾತಂತ್ರ್ಯ ಅಂದ್ರ 
ಉಂಡ ಮನೀಗಿ ಬೆಂಕಿ ಹಚ್ಚಬೇಕ? ನಮ್ಮ ಬಾದ 
ಶಹನ ಎರುದ್ಧ ಬಂಡೇಳಬೇಕ? ಎಂದು 
ಕುಸನೂರರಿಗೆ ತಿರುಗಿ ಬಿದ್ದರು. "ನಾವು ದೇಶದಿಂದ 
ಏನ್‌ ಪಡೀತಿವಿ ಅದು ಮುಖ್ಯ ಅಲ್ಲ ಚಿಕ್ಕಪ್ಪ, ನಾವು 
ದೇಶಕ್ಕೇನು ಕೊಡ್ತೀವಿ ಅನ್ನೋದು ಮುಖ್ಯ ಸಮಾಜ 
ನಮಗೇನು ಕೊಟ್ಟಾದ ಅನ್ನೂ ದಕಿಂತ ನಾವು 
ಸಮಾಜಕ್ಕೇನು ಕೊಟ್ಟೀವಿ ಅನ್ನೂದು ಮುಖ್ಯ' ಎಂದು 


ಚಿಕ್ಕಪ್ಪ ಕೊಟ್ಟ ಏಟಿಗೆ ಪ್ರತಿಯಾಗಿ ನುಡಿದದ್ದು 
ಚಂದ್ರಕಾಂತ ಕುಸನೂರರ ದೇಶಭಕ್ತಿಗೊಂದು 
ನಿದರ್ಶನವಾಗಿದೆ. 


ಒಬ್ಬ ಸಾಧಾರಣ ಬಾಲಕನಾಗಿ ಕುಸನೂರಿನಿಂದ 


ಕಲಬುರಗಿಗೆ ಬಂದು ವಿದ್ಯಾಭ್ಯಾಸ ಪ್ರಾರಂಭಿಸಿದ 
ಚಂದ್ರ ಕಾಂತ ಕುಸನೂರರು ಚಿಕ್ಕಪ್ಪಂದಿರ 
ಒತ್ತಡದಿಂದಾಗಿ ಉರ್ದುವನ್ನು ಶಿಕ್ಷಣದ 
ಮಾಧ್ಯಮವನ್ನಾಗಿ ಆಯ್ಕೆ ಮಾಡಿ ಕೊಂಡರು. 


ಕುಸನೂರರ ಚಿಕ್ಕಪ್ಪ ನಿಜಾಂನ ಉಪ್ಪುಂಡದ್ದರಿಂದ 
ನಿಜಾಮನ ಭಾಷೆಯಲ್ಲೇ ಓದಿಸಬೇಕೆಂಬ ಹಠ ಅವನ 
ದ್ಹಾಗಿತ್ತು. ಪ್ರಾಥಮಿಕ ಪ್ರೌಢ ಶಿಕ್ಷಣವೆಲ್ಲಾ ಉರ್ದು 
ಮಾಧ್ಯಮದಲ್ಲೇ ಓದಿದರು. ಕನ್ನಡ ಮಾಧ್ಯಮದಲ್ಲಿ 


VOLUME-2, ISSUE-6, JANUARY-FEBRUARY 2024 ISSN: 2583-3510, ೫/0. 95-100 97 


This article available at: www.srujani.in 


SRUJANI: Indian Journal of Innovative Research and Development 


ಓದುವ ಅವಕಾಶವಿದ್ದರೂ ಅವರ ಹಿರಿಯರ ನಿಜಾಂ 
ನಿಷ್ಠೆ ಅವರನ್ನು ಕಟ್ಟಹಾಕಿತ್ತು. ಇದರಿಂದ 
ಕುಸುನೂರರಿಗೆ ಬಹುಭಾಷಾ ವಿಷಾರದರಾಗಲು 
ಅನುಕೂಲವೇ ಆಯಿತು. ಚಂದಕಾಂತ ಕುಸನೂರರು 
ಹೈಸ್ಕೂಲಿನಲ್ಲಿದ್ದಾಗಲೇ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ 
ಹೊಂದಿದ್ದರು. ಉರ್ದು ಭಾಷೆಯ ಸೊಬಗು, ಅದರ 
ಪದ ಲಾಲಿತ್ಯ ರಸ ಸೌಂದರ್ಯ ಚೆನ್ನಾಗಿ 
ತಿಳಿದಿದ್ದವು. ಮಿರ್ಜಾ ಗಾಲಿಬ್‌, ಹಾಲಿ, ಮೀರಸೌದಿ, 


ಚಕಬಸ್ತ, ಮೊಹಮ್ಮದ್‌ ಇಕ್ಬಾಲ್‌ ಮೊದಲಾದ 
ಉರ್ದು ಸಾಹಿತ್ಯ ದಿಗ್ಗಜರ ಪ್ರಭಾವ ಇವರ 


ಮೇಲಾಗಿತ್ತು. ಪ್ರಸಿದ್ಧ ಹಿ೦ದಿ ಕವಿಗಳಾದ ಆನ೦ದ 
ನಾರಾಯಣ, ಮುಲ್ಲಾ ರಘುಪತಿ, ಚಕಬಸ್ತ ರಂಥ 
ಹಿರಿಯರ ಸಾಹಿತ್ಯ ಮತ್ತು ಭಾಷೆ ಇವರ ಮೇಲೆ 


ಗಾಢ ಪರಿಣಾಮವನ್ನುಂಟುಮಾಡಿದ್ದವು. 
ಕಬೀರದಾಸ, ರಾಮದಾಸ, ಗೋಸ್ವಾಮಿ 
ತುಳಸೀದಾಸ್‌, ಮೀರಾಬಾಯಿಯವರ 


ದೋಹಾಗಳಿಂದ ಪ್ರಭಾವಿತರಾದರು. ಕುಸನೂರರು 
ಕಲಬುರಗಿ ನಗರದಲ್ಲಿ ವಿದ್ಯಾಭ್ಯಾಸ ಗೈದರೂ ಅವರ 
ಎಳೆತ-ಸೆಳೆತ ತಮ್ಮ ಹಳ್ಳಿ ಕುಸುನೂರಿನಲ್ಲೇ ಇತ್ತು. 
ರಜೆಯ ಅವಧಿಯಲ್ಲಿ ಊರಿಗೆ ಬಂದಾಗ 
ಮಿತ್ರರೊಡನೆ ಸೇರಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ 
ಪಾಲುಗೊಳ್ಳುತ್ತಿದ್ದರು. ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ 
ಬರುವ ನಾಟಕಗಳನ್ನು ನೋಡಿ ಆನಂದಿಸುತ್ತಿದ್ದರು. 
ಕುಸನೂರರು ನೋಡಿದ ಮೊದಲ ನಾಟಕ ಗಳು 
“ಲಂಬಾಣಿ ಹುಡುಗಿ' 
ಹೆಣ್ಣು. ಇವು ಇವರಿಗೆ ತುಂಬ ಇಷ್ಟವಾಗಿ ನಾಟಕ 
ನೋಡಲು ನಾಟಕ ರಚನೆಯಲ್ಲಿ ಆಸಕ್ತಿ ತಾಳಲು 


ಹಾಗೂ "ಕಾಲು ಜಾರಿದ 


ಕರ್ನಾಟಕದ ಜನತೆ ಆರುನೂರು ವರುಷಗಳಿಂದ 
ನಿಜಾಂ ಆಳ್ವಿಕೆಗೆ ಒಳಪಟ್ಟದ್ದರು. ಹೈದರಾಬಾದಿನ 
ನಿಜಾಂ ದೊರೆಯನ್ನು ಆಡಳಿತದಿಂದ ಕೆಳಗಿಳಿಸಿ 
ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳ್ಳುವ ಆಸೆ 
ಅವರದು. ಇದಕ್ಕಾಗಿ ಅವರು ಅಪಾರ ನೋವು, 
ಹೊಡೆತ ತಿನ್ನಬೇಕಾಯಿತು. ಚಂದಕಾಂತ 
ಕುಸನೂರರು ಸ್ನೇಹಿತನ ಮನೆಗೆ ಹೋಗುತ್ತೇನೆಂದು 
ಮನೆಯಲ್ಲಿ ಸುಳ್ಳುಹೇಳಿ ರಾಷ್ಟ್ರ ಚಳುವಳಿ, ಸತ್ಯಾಗಹ 
ಪರವಾದ ಕೆಲಸಗಳನ್ನು ಮಾಡುತ್ತಿದ್ದರು. ಈ 
ಅವಧಿಯಲ್ಲೇ ಅವರ ಕುಟುಂಬದ ಮಧ್ಯ ಕಲಹಗಳು 
ಪ್ರಾರಂಭವಾದವು.  ಗುಂಡೆರಾಯರ ಸೋದರರು 
ಹೊಲದ ಹಂಚಿಕೆಗಾಗಿ ಬಡಿದಾಡತೊಡಗಿದರು. 
ತಮ್ಮಂದಿರು, ಚಿಕ್ಕಪ್ಪರ ಮಧ್ಯ ಜಗಳಗಳು ನಡೆದವು. 
ಚಂದಕಾಂತ ಕುಸನೂರರು ರಜಾಕರ ಚಳುವಳಿಯಲ್ಲಿ 
ನೇರವಾಗಿ ಭಾಗಿಯಾದವರು. ಚಳುವಳಿಯ ಕಾವು 
ಹೆಚ್ಚಿ ದಂತೆಲ್ಲಾ ಜನರು ಕ್ಯಾಂಪುಗಳನ್ನು ಸೇರಿ 
ಒಟ್ಟಾಗಿ ಪ್ರತಿಭಟಿಸತೊಡಗಿದರು. ಅಂದಿನ ಸಂದರ್ಭ 
ಹೇಗಿತ್ತೆಂದರೆ, ಗಂಡು-ಹೆಣ್ಣು ಗಳೆಂಬ ಭೇದವಿರದೆ, 
ಸಾವಿಗೆ ಹೆದರದೆ, ಎಲ್ಲರೂ ಒಟ್ಟಾಗಿ ರಜಾಕಾರರನ್ನು 
ಎದುರಿಸುವುದು. ಎಲ್ಲರ ಮೇಲೆ ಆಕ್ರಮಣ, ಹಲ್ಲೆಗಳು 
ನಡೆಯುತ್ತಿದ್ದ ವಾತಾವರಣ. ಮೇಲಾಗಿ ಕುಸುನೂರರ 
ಕುಟುಂಬದಲ್ಲಿ ಕೌಟುಂಬಿಕ ಜಗಳ. ದಿನನಿತ್ಯದ 
ಅವಶ್ಯಕ ವಸ್ತುಗಳನ್ನು ಪಡೆಯಲೂ ಹರಸಾಹಸ 
ಪಡಬೇಕಿದ್ದ ವಾತಾವರಣ. ಚಂದ್ರಕಾಂತ 
ಕುಸನೂರರು ಪೊಲೀಸ್‌ ಕಾರ್ಯಾಚರಣೆಯಾಗಿ 
ಹೈದರಾಬಾದ್‌ ಕರ್ನಾಟಕ್ಕೆ ಸಪ್ಟೆಂಬರ್‌ 17 1948 
ರಂದು ಸ್ವಾತಂತ್ರ್ಯ ಸಿಕ್ಕಾಗ ಸಮಾಧಾನದ ನಿಟ್ಟುಸಿರು 


ಪ್ರೇರಣೆ. ದೊರೆಯಿತು... ಕುಸನೂರರ ತಂದೆ ಬಿಟ್ಟರು. ಅಂದು ಸಾಂಸ್ಕೃತಿಕ ಹಾಗೂ ಸಾಹಿತ್ಯಕ 
ಗುಂಡೇರಾಯರಿಗೆ ಮುಂದೆ ರಾಯಚೂರಿಗೆ ಕಾರ್ಯಕ್ರಮಗಳಿಗೆ ಎಲ್ಲಿಲ್ಲದ. ನೆಲೆ-ಬೆಲೆಗಳು 
ವರ್ಗವಾದಾಗ ಕಲಬುರಗಿಯನ್ನು ಬಿಡಬೇಕಾದ ಪ್ರಾಪ್ತವಾಗಿದ್ದವು. ಹೀಗಾಗಿ ದೇಶದ ವಾತಾವರಣ 
ಪ್ರಸಂಗ ಒದಗಿತು. 1943-44 ಭಾರತದಲ್ಲಿ ತಿಳಿಯಾದಾಗ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವ 
ಸಂಪೂರ್ಣ ಸ್ವಾತಂತ್ರ್ಯ ಚಳುವಳಿಯ ಕಾಲ. ವಿದ್ಯಾಲಯದಲ್ಲಿ ಓದನ್ನು ಮುಂದುವರೆಸಲು 
ಬಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಮಹಾತ್ಮಾ ತೀರ್ಮಾನಿಸಿದರು. 

ಗಾಂಧೀಜಿ ಕರೆ ಕೊಟ್ಟ ಕಾಲ. ಹೈದರಾಬಾದ್‌ 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 95-100 98 


This article available at: www.srujani.in 


SRUJANI: Indian Journal of Innovative Research and Development 


ಚಂದಕಾಂತ ಕುಸನೂರರು 
ಹೈದರಾಬಾದಿನಲ್ಲಿದ್ದುಕೊಂಡು ಬಿ.ಎ. ಪದವಿ 
ಪಡೆಯುವುದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ. 
ಹಣದ ತೊಂದರೆ, ಊಟದ ಅಸ್ತವ್ಯಸ್ತತೆ ಗಳಿಂದ 
ಅಪಾರ ತೊಂದರೆ ಅನುಭವಿಸಿದರು. ನಲ್ಲಾಕುಂಟಾ 
ದಲ್ಲಿ ಅವರಿಗೆ ಬಾಡಿಗೆ ಕೊಟ್ಟಿದ್ದ ಯಜಮಾನ 
ತುಂಬಾ ಉದಾರಿಯಾಗಿದ್ದ. ಇವರ ಬಹುಭಾಷಾ 
ಜ್ಞಾನ ಹಾಗೂ ಶಿಸ್ಥಿನ ನಡುವಳಿಕೆಗೆ 
ಮಾರುಹೋಗಿದ್ದ. ಆ ಶ್ರೀಮಂತ ದಂಪತಿಗಳ 
ಕೃಪಾಕಟಾಕ್ಷ ಕುಸುನೂರರ ಮೇಲೆ ಬಿದ್ದು ಎಲ್ಲ 
ರೀತಿಯ ಸಹಾಯ ಸಹಕಾರ ಒದಗಿಬಂತು. 
ಮನೆಯ ಮಾಲಿಕರು ಉರ್ದು, ಫಾರಸಿ, ಕನ್ನಡ 
ಮತ್ತು ಹಿಂದಿ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ 
ಉಳ್ಳವರು. ಹೀಗಾಗಿ ಸಾಹಿತ್ಯದ ಚರ್ಚೆ ಚಿಂತನೆಗಳು 
ನಡೆದು ಕುಸುನೂರರ ಪದವಿ ಶಿಕ್ಷಣ ಅನೇಕ 
ಸಂಕಟಗಳ ಮಧ್ಯ ಮಾಲಿಕರ ಕೃಪಾಕಟಾಕ್ಷದಿಂದ 
ಗುರಿ ತಲುಪಿ ಪದವಿ ಪೂರೈಸಿಕೊಂಡರು. ಗುಡಿ- 
ಗುಂಡಾರ, ಶಿಲೆಗಳ? ದೇವರನ್ನು ನಂಬದ 
ಕುಸನೂರರಿಗೆ ಕೇವಲ ದುಡಿತದ ಮೇಲೆ 
ವಿಶ್ವಾಸವಿತ್ತು. ಪ್ರೀತಿ, ವಿಶ್ವಾಸ. ಹಾಗೂ ತಂದೆ 
ತಾಯಿಯಂತೆ ಆಶೀರ್ವದಿಸಿದ ಶ್ರೀಮಂತ 
ದಂಪತಿಗಳಿಗೇ ಇವರು ದೇವರೆಂದು ಬಗೆದರು. 
ಕೂಡು ಕುಟುಂಬದಲ್ಲಿ ಸದಾಕಾಲ ಕಲಹಗಳೇ 
ಕಾಣಿಸಿಕೊಂಡಾಗ ಚಂದ್ರಕಾಂತ ಕುಸನೂರರಿಗೆ 
ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವುದು ಗಗನ 
ಕುಸುಮವಾಗಿತ್ತು ಆದರೂ ಅಂಚೆ ತೆರಪಿನ ಶಿಕ್ಷಣ 
ಪದ್ಧತಿಯಿಂದ ಚಂದ್ರಕಾಂತ ಕುಸನೂರರು ಹಿಂದಿ 


ಚಂದಕಾಂತರಿಗಾಗಿ ತಮ್ಮ ಮಗಳನ್ನು ಕೊಡಲು 
ಮುಂದೆ ಬಂದರು. ಗುಂಡುರಾಯರಿಗೆ ಅವರನ್ನು 
ಪರಿಚಯಿಸಿದವರು ಚಂದಕಾಂತ ಕುಸುನೂರರ ಸಹ 
ಪಾಠಿಯೇ. ಕುಸನೂರರ ಮನೆತನ, ಬಡತನ ಎಲ್ಲ 
ಅರಿತಿದ್ದ ಆತ ಈ ವರ ತನ್ನ ಅಕ್ಕನ ಮಗಳಿಗೆ 
ಯೋಗ್ಯವೆಂದು ಭಾವಿಸಿದ್ದರಂತೆ. ಬಿ.ಎ. ಓದಿ, ನೌಕರಿ 
ಮಾಡುತ್ತಿದ್ದ ಹುಡುಗ ಪಟ್ಟಣದಲ್ಲಿ ನೌಕರಿ 
ಮಾಡುವರೆಂದ ಮೇಲೆ ಅವರು ಒಪುತ್ತಾರೋ 
ಇಲ್ಲವೋ ಎಂದು ಅನುಮಾನಿಸಿದ ಹುಡುಗಿಯ 
ತಂದೆ ಕೊನೆಗೂ ಕುಸುನೂರರ ಸರಳ ಹಾಗೂ ನೇರ 
ಸ್ವಭಾವಕ್ಕೆ ಮಾರು ಹೋಗಿ ಮಗಳನ್ನು ಕೊಡಲು 
ಮುಂದಾದರು. ಬಡತನದಲ್ಲೇ ಬೆಳೆದ 
ದ್ಯಾಮಲಾಪುರದ ಹೆಣ್ಣು ಸರೋಜಾ ಕುಸನೂರರ 
ಬಾಳ ಸಂಗಾತಿಯಾಗಿ, ಕಷ್ಟ-ನಷ್ಟ ನೋವು-ನಲಿವು 
ಹಂಚಿಕೊಂಡು ಕೂಡು ಕುಟುಂಬದಲ್ಲಿ 
ಬಂದೊದಗುವ ಎಲ್ಲ ಪರಿಸ್ಥಿತಿಗೆ ಎದೆಯೊಡ್ಡಿ ನಿಂತು 
ಜೀವನ ರಥ ಸಾಗಿಸಿದುದೊಂದು ಪವಾಡವೇ. 
ಸರೋಜಾರವರ ಲಕ್ಷಣವಾದ ರೂಪ, ನೆಟ್ಟನೆಯ 
ಮೂಗು, ಸರಳ ನಡತೆ ಚಂದಕಾಂತರಿಗೆ 
ಸೂಜಿಗಲ್ಲಿನಂತೆ ಸೆಳೆದಿದ್ದವು. ಗುಂಡೂ ರಾಯರು 
ಹುಡುಗಿಯ ಕಡೆಯವರು ಕಡುಬಡವರೆಂದು 
ಪ್ರಾರಂಭದಲ್ಲಿ ಮದುವೆಗೆ ಒಪ್ಪಿರಲಿಲ್ಲ. ಆದರೆ ಮಗನ 
ಹಠದ ಮುಂದೆ ಅವರ ಆಟ ನಡೆದಿರಲಿಲ್ಲ. “ಮದುವಿ 
ಅಂತ ಸಾಲ ಶೂಲ ಮಾಡ್ಕೋಬೇಡಿ, ನಿಮಗೆ 
ಅನುಕೂಲವಾಗುವ ಹಾಗೆ ಮದುವೆ ಮಾಡಿಕೊಡಿ. 
ಮದುವೆಯಲ್ಲಿ ಆಡಂಬರ ನನಗಿಷ್ಟವಿಲ್ಲ” ಎಂದು 
ಕುಸುನೂರರು ಖಡಾಖಂಡಿತವಾಗಿ ಹೇಳಿ ಮಾವನ 


ಯಲ್ಲಿ ಸ್ನಾತಕೋತ್ತರ ಎಂ.ಎ. ಪದವಿ ಕಡೆಯವರಿಗೆ. ಮುಜಗುರವನ್ನುಂಟುಮಾಡಿದುದು, 
ಪೂರೈಸಿಕೊಂಡರು. ಆಡಂಬರದ ಮದುವೆಗಿಂತ ಸರಳ ಮದುವೆಗೆ 
Ribas ಒಡ ಒತ್ತಾಯಿಸಿದುದು ಕುಸನೂರರ ವ್ಯಕ್ತಿತ್ವದ 
ಕುಸುನೂರರ ಆರ್ಥಿಕ  ಸ್ಥಿತಿ-ಗತಿಗಳು ವಿಶೇಷತೆಯಾಗಿದೆ. 
ಹೇಳಿಕೊಳ್ಳುವಂತಿರಲಿಲ್ಲ.  ಕುಸನೂರರ ತಂದೆ 46 ಪ್ರಕ ಸತ ಕರತ ಹಾಡ ಜೀವನದಿ 
ದ್ಯಾಮಲಾಪುರದಲ್ಲಿ ಶಿಕ್ಷಕರಾಗಿದ್ದಾಗ ಚಿಕ್ಕ ಹಣ ವೈಭವಕ್ಕೆ ಅಪಾರ ಕೊರತೆಯಿದ್ದರೂ ಪ್ರೀತಿ- 
೧೧೨ [0 [ತಾ 
ಅಂಗಡಿಯಿಟ್ಟುಕೊಂಡಿದ್ದ ಬಡ ಬ್ರಾಹ್ಮಣರೊಬ್ಬರು ಪ್ರೇಮ, ಬಾಂಧವ್ಯದ ಸುಖಕ್ಕೆ ಏನೂ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp.95-100 99 


This article available at: www.srujani.in 


SRUJANI: Indian Journal of Innovative Research and Development 


ಕೊರತೆಯಿರಲಿಲ್ಲ. ಕಷ್ಟ, ಸುಖದಲ್ಲಿ ಸಹಭಾಗಿಯಾಗಿ 
ಇವರಿಗೆ ಶಕ್ತಿಯನ್ನು ತುಂಬಿದವರು ಸರೋಜಾ. ತನ್ನ 
ಮನೆಯಲ್ಲಿ ಇಲ್ಲದ್ದನ್ನು ಅವರು ಪತಿಯ ಮನೆಯಲ್ಲಿ 


ಬಯಸಲಿಲ್ಲ. ಹೀಗಾಗಿ ಕುಸನೂರರ ಬಡತನ 
ಹಾಗೂ ಕಷ್ಟ-ನಷ್ಟಗಳಳ ಜೀವನವೇ ಅವರಿಗೆ 
ಇಷ್ಟವಾದದ್ದು. ಸಖೀ ಗೀತದ ಸಖ್ಯದ ಆಖ್ಯಾನದಂತೆ 
ಕುಸನೂರರು ಬಡತನವನ್ನೇ ಹಾಸಿ ಹೊದ್ದು 
ಪ್ರೀತಿಯ ಮಹಾಪುರವನ್ನೇ ಹರಿಸಿದರು. “ನನ್ನ 
ತವರು ಮನೆಯಲ್ಲಿ ತಲೆಗೆ ಹಚ್ಚಿಕೊಳ್ಳುವುದಕ್ಕೆ 
ಎಣ್ಣೆಯಿರಲಿಲ್ಲ, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ 


ಆರಿಸಿಕೊಂಡು ಬರ್ತಿದ್ದ, ಆರಾರು ತಿಂಗಳಾದ್ರೂ ಅಕ್ಕಿ 
ಅನ್ನಕ್ಕೆ ಗತಿ ಇರುತ್ತಿರಲಿಲ್ಲ. ಜೋಳದ ನುಚ್ಚು ಕುದಿಸಿ 
ಉಪ್ಪುಖಾರ ಹಾಕಿ ತಿಂತಿದ್ದಿ ಈಗ ಒಪ್ಪೊತ್ತಾದ್ರೂ 
ಹೊಟ್ಟೆತುಂಬ ಊಟ ಸಿಗ್ಲಿಕತ್ತೇದ. ಇನ್ನೇನು ಬೇಕು? 
ಎಂದು ಖುಷಿಪಡುವ ಸರೋಜಳ ಮನಸ್ಸು ಮುಂದೆ 
ಕುಸನೂರರ ಬಾಳಿಗೆ ಹೇಗೆ ಬೆಳಕಾಯಿತು ಎಂಬುದು 
ಅವರ ಚಿಂತನೆಯಿಂದಲೇ ಕಂಡುಕೊಳ್ಳಬಹುದಾಗಿದೆ. 
ಕುಸನೂರರು ಪ್ರಾರಂಭದಲ್ಲಿ ಒಬ್ಬ ಗುಮಾಸ್ತರಾಗಿ 
ದುಡಿದು ಹೆಸರು ಗಳಿಸಿ ನಂತರ ಶಿಕ್ಷಕ ವೃತ್ತಿಗೆ 
ಕಾಲಿರಿಸಿ ಅಪಾರ ಜೀವನಾನುಭವ ಹೊಂದಿದ್ದಾರೆ. 
ಕಲಬುರಗಿ ಹಿಂದಿ ಶಿಕ್ಷಣ ತರಬೇತಿ ಕಾಲೇಜಿನಲ್ಲಿ 


ಅಧ್ಯಾಪಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. 
ಕಲಬುರ್ಗಿಯಲ್ಲಿ “ರಂಗಮಾಧ್ಯಮ' ಎಂಬ ನಾಟಕ 
ಸಂಸ್ಥೆಯನ್ನು ಸ್ಥಾಪಿಸಿ ಕನ್ನಡದಲ್ಲಿ ವಿಭಿನ್ನ 
ಮಾದರಿಯ ನಾಟಕಗಳನ್ನು ರಚಿಸಿದ್ದಾರೆ. 
ಗುಲಬರ್ಗಾ ಜೂನಿಯರ್‌ ಕಾಲೇಜು ಹಾಗೂ 


ಬಿ.ಎಡ್‌. ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ 
ಸಲ್ಲಿಸಿದ್ದಾರೆ. ಹತ್ತು ವರ್ಷಗಳ ಕಾಲ ಬೆಳಗಾವಿಯಲ್ಲಿ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ 
ಕಾರ್ಯ ನಿರ್ವಹಿಸಿ ನಿವೃತ್ತ ರಾಗಿದ್ದಾರೆ. ಇಂಥ 
ಮನೋವೈಶಾಲ್ಯದ ದಂಪತಿಗಳಿಗೆ ನಾಲ್ಕು 
ಗಂಡುಮಕ್ಕಳು, ಒಂದು ಹೆಣ್ಣುಮಗು ಜನಿಸಿ ಬಾಳ 
ಬಳ್ಳಿ ಚಿಗುರೊಡೆದಿದೆ. ಚಂದಕಾಂತ ಕುಸನೂರರ 


ಒಬ್ಬ ಮಗ ರಂಗಾಯಣದಲ್ಲಿ ಕಲಾವಿದರಾಗಿದ್ದಾರೆ. 


ಕುಸನೂರರ ಕೌಟುಂಬಿಕ ವಿಕಾಸದಲ್ಲಿ ಮಕ್ಕಳು 
ಮೊಮ್ಮಕ್ಕಳು ಜನಿಸಿ ಅವರ ಪ್ರತಿಭಾ ವಿಕಾಸದಲ್ಲಿ ತನ್ನ 
ನೆಲೆ ಕಂಡುಕೊಂಡಿದೆ. 
ಪರಾಮರ್ಶನ ಗಂಥಗಳು 

e Chandrakant Kusunooru. (n.d.). 


https://www.bookbrahma.com/autho 
r/chandrakant-kusunooru 


* ಚ೦ದ್ರಕಾ೦ತ ಕುಸುನೂರ. (2023 ಅಕ್ಟೋಬರ್‌ 
21). ಕಣಜ-ಅ೦ತರ್ಜಾಲ ಕನ್ನಡ ಜ್ಞಾನಕೋಶ. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 

* ಚ೦ದ್ರಕಾ೦ತ ಕುಸುನೂರ. (1992). ದಿಂಡಿ. 
ಮನೋಹರ ಗ್ರಂಥಮಾಲೆ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 95-100 100 


This article available at: www.srujani.in 


165% 2583-3510 


ಸೃಜನ 


58111/4711: Indian Journal of Innovative Research and 5 I R D F 
Development (SUIRD) 


editor@srujani.in 
www.srujani.in 


Volume-2 Issue 6, January-February 2024, Pp. 101-103 
Bi-Monthly, Peer-Reviewed, Open Access, Indexed Journal 


ತುಮಕೂರು ನಗರದ ಅಪ್ರಕಟಿತ ಬಂದೂಕು ವೀರ ಮಾಸ್ತಿಗಲ್ಲುಗಳು ಮತ್ತು ಆತ್ಮ ಬಲಿದಾನ 
ಶಿಲ್ಪಗಳು 
ಶ್ರೀನಿವಾಸ' ಮತ್ತು ಅಮರೇಶ ಜಿ” 
ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ಮತ್ತು ಪುರಾತತ್ವ ವಿಭಾಗ, ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು 
ತಿಥಿ ಉಪನ್ಯಾಕರು, ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜು, ಕ್ಯಾತಸಂದ್ರ, ತುಮಕೂರು 

Abstract: 

ತುಮಕೂರು ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕ ಮಹತ್ವವನ್ನು ಪಡೆದ ನೆಲೆ ಭೌಗೋಳಿಕವಾಗಿ ಅನೇಕ 
ಬೆಟ್ಟಗುಡ್ಡಗಳ ಸಾಲುಗಳನ್ನು ಒಳಗೊಂಡಿದ್ದು, ಪ್ರಾಕೃತಿಕ ಸಂಪತ್ತು ಹೇರಳವಾಗಿದೆ. ಈ ಪದೇಶವನ್ನು ಗಂಗರು. 
ಚಾಲುಕ್ಕರು, ರಾಷ್ಟ್ರಕೂಟರು, ನೊಳಂಬರು, ವಿಜಯನಗರ ಸಾಮ್ರಾಜ್ಯ ಹಾಗೂ ಅನೇಕ ಸ್ಥಳೀಯ ಪಾಳೆಗಾರರ 
ಮನೆತನಗಳು' ಆಳ್ವಿಕೆಯನ್ನು ನಡೆಸಿ ಅನೇಕ ಕುರುವುಗಳನ್ನು ಬಿಟ್ಟು ಹೋಗಿದ್ದಾರೆ. ಪಸ್ಥುತ ತುಮಕೂರಿನಲ್ಲಿ 
ಇತಿಹಾಸದ ಆಕರಗಳಾದ ಸ್ಥಾರಕ ಶಿಲ್ಪಗಳನ್ನು ಹೊಸದಾಗಿ ಶೋಧನೆ ಮಾಡಲಾಗಿದೆ. ತುಮಕೂರು ನಗರ 
ಪರಿಸರ ವ್ಯಾಪ್ತಿಯಲ್ಲಿ ಎರಡು ಆತ್ಮ ಬಲಿದಾನ ತಿಲ್ಪಗಳು ಮೂರು ಬಂದೂಕು ವೀರ ಮಾಸ್ತಿಗಲ್ಲುಗಳನ್ನು ನಾವು 
ಕಾಣಬಹುದಾಗಿದೆ. ಪಸ್ಥುತ ಲೇಖನದಲ್ಲಿ ಇವುಗಳನ್ನು ಕುರಿತು ಅಧ್ಯಯನ ಮಾಡಲಾಗಿದೆ. 


Keywords: ತುಮಕೂರು, ಬಂದೂಕು ವೀರಗಲ್ಲುಗಳು, ಮಹಾಸತಿ. 


ಪೀಠಿಕೆ 

ಕರ್ನಾಟಕದಾದ್ಯಂತ ಮಾತ್ರವಲ್ಲದೇ ದೇಶದ ಸಂಗತಿಗಳನ್ನು ವಿವರಿಸಿದ್ದಾರೆ. ಪ್ರಾಸಂಗಿಕವಾಗಿ 
ಇತರೆ ಪ್ರದೇಶಗಳಲ್ಲಿಯೂ ಕೂಡ ಐತಿಹಾಸಿಕ. ವೀರಗಲ್ಲುಗಳ ಶಿಲ್ಪಗಳ ವಿವರ ಕುರಿತು ಈ 
ವಿಷಯಗಳಿಗೆ ಸಂಬಂಧಿಸಿದಂತಹ ವೀರಗಲ್ಲುಗಳು ಲೇಖನದಲ್ಲಿ ವಿವೇಚಿಸಿದ್ದಾರೆ. ಶಿಲ್ಪ ವಿವರಣೆ, 
ಕಂಡು ಬರುತ್ತವೆ. ಪ್ರಾಚೀನ ಮೌಲ್ಯವೊಂದರ ಬಂದೂಕುಧಾರಿ ವೀರಗಲ್ಲುಗಳು, ಬಂದೂಕನ್ನು 
ಸಂಕೇತವಾಗಿರುವ ವೀರಗಲ್ಲುಗಳು ಕೇವಲ ಪೆಯೋಗಿಸುವ ವೀರ, ಬಂದೂಕು ಸಹಿತ 
ಆತ್ಮಾರ್ಪಣೆಯ ಪ್ರತೀಕಗಳಾಗಿರದೇ ಸಮಕಾಲೀನ ವೀರಗಲ್ಲುಗಳು, ಬಂದೂಕು ವೀರಮಾಸ್ತಿಗಲ್ಲುಗಳು 
ಬದುಕಿನ ಸಾಮಾಜಿಕ ಜವಾಬ್ದಾರಿಯ ಕುರಿತು ವಿವರಿಸಲಾಗಿದೆ. 


ಸಂಕೇತಗಳಾಗಿಯೂ ಗೋಚರವಾಗುತ್ತವೆ. ವೀರರು 


ಬಂದೂಕು ವೀರ ಮಾಸ್ತಿಗಲ್ಲುಗಳು 


ಒಳಿತಿಗಾಗಿ ಪ್ರಾಣ ತ್ಯಾಗ ಮಾಡಿದ ನೆನಪಿಗೋಸ್ಕರ ಅಂಶಗಳನ್ನು ತನ, ಒಡಲೊಳಗೆ ಇಟುಕೊಂಡಿದೆ 
gi gi pt) 

ಹಾಕಿಸಿರುವ ಸ್ಮಾರಕ ಶಿಲ್ಪಗಳೇ ವೀರಗಲ್ಲುಗಳು ಅದನ್ನು ಸಂಶೋಧಕರು ಹೊರತೆಗೆಯುವ 

ಇತಿಹಾಸಕಾರರು ಬೇರೆ ಬೇರೆ ಆಯಾಮಗಳ ಕಾಲದಲ್ಲಿ ಸಿಡಿಮದ್ದುನ್ನು ಬಳಸುವ ಕಲೆಯನ್ನು 


ಮೂಲಕ ವೀರಗಲ್ಲುಗಳ ಕುರಿತ ಬೇರೆ ಮಜಲುಗಳ 


ತಿಳಿದ್ದಿದ್ದರು ಎಂಬುದನ್ನು ಮಹಾಭಾರತ, ಮುದ್ರಾ 


Please cite this article as: ಶೀನಿವಾಸ ಮತ್ತು ಅಮರೇಶ ಜಿ. (2024). ತುಮಕೂರು ನಗರದ ಅಪ್ರಕಟಿತ ಬಂದೂಕು ವೀರ ಮಾಸ್ತಿಗಲ್ಲುಗಳು 
ಮತ್ತು ಆತ್ಮ ಬಲಿದಾನ ಶಿಲ್ಪಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, ೩(6), 101-103. 


58014711: Indian Journal of Innovative Research and Development 


ರಾಕ್ಷಸ, ಅಗ್ನಿ ಪುರಾಣಗಳಲ್ಲಿ ಉಲ್ಲೇಖವಾಗಿರು 
ವುದನ್ನು ಒಪೆಟ್‌, ವಿಲ್ಲನ್‌, ರಾಮದಾಸ್‌ ಸೇನ್‌, 
ಆರ್‌.ದೀಕ್ಷಿತ್‌ ಮುಂತಾದ ಸಂಶೋಧಕರು 
ಗುರುತಿಸಿದ್ದಾರೆ. ಶತೃಘ್ನ, ಕನಪ, ನರಚ, ಕಾಲಚಕ್ರ, 
ದೀಧಿತಿ, ಕದಿಣಿ ಈ ಮೇಲಿನ ಎಲ್ಲಾ ಪದಗಳು 
ಸಿಡಿಮದ್ದಿನ ಸ್ವರೂಪದ ಆಯುಧಗಳ ಹೆಸರುಗಳಾಗಿವೆ. 
ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅಗ್ನಿ ಬಾಣ, ಶುಕ್ರ ನೀತಿ 
ಸಾರದಲ್ಲಿ ಬರುವ ನಾಲಿಕ ಇವುಗಳು ಸಿಡಿಮದ್ದಿನ 
ಆಯುಧಗಳಾಗಿವೆ”. 

ಎಂ.ಚಿದಾನಂದಮೂರ್ತಿ ಅವರ ಪ್ರಕಾರ 
ಪ್ರಾಚೀನ ಕರ್ನಾಟಕದಲ್ಲಿ ಸಿಡಿಮದ್ದಿನ ಬಳಕೆ 
ಇರಲಿಲ್ಲ. ವಿಷಪೂರಿತ ಆಯುದಗಳು ಸಾಮಾನ್ಯವಾಗಿ 
ಬಳಕೆಯಲ್ಲಿದ್ದವು. ವಿಜಯನಗರ ಕಾಲದಲ್ಲಿ ಬಂದೂಕು 
ವೀರಗಲ್ಲುಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಿದ್ದವು. 
ಬಂದೂಕು ವೀರಗಲ್ಲು ಕುರಿತಂತೆ ಪ್ರಾಥಮಿಕ 
ಆಕರವನ್ನು ಎಫಗ್ರಪಿಯಾ ಕರ್ನಾಟಿಕ ಸಂಪುಟ 8 
ರಲ್ಲಿ 483ನೇಯ ಶಾಸನದಲ್ಲಿ ಮೊಟ್ಟ ಮೊದಲಿಗೆ 
ಕೋವಿಕಾರ ದೇವಯ್ಯ ನಾಯಕ ಸರ್ಪ ದಷ್ಟವಾದಲ್ಲಿ 
ಆತನ ಸತಿ ಮಹಾಸತಿಯಾದ ಉಲ್ಲೇಖ ತಿಳಿಸುತ್ತದೆ. 

ವಿಜಯನಗರ ಕಾಲದಲ್ಲಿ ವಿಶೇಷವಾಗಿ ಬಂದೂಕು 
ಬಳಕೆಯಲ್ಲಿತ್ತು ಎಂಬುದನ್ನು ವಿದೇಶಿ ವಿದ್ವಾಂಸರಾದ 
ನ್ಯೂನೀಚ್‌, ಡಮೀಂಗೊ ಪಾಯಸ್‌, ನೀಕೋಲೊ 
ಕೌಂಟಿ ಮುಂತಾದವರು ನಿಖರವಾದ ಮಾಹಿತಿ 
ನೀಡಿದ್ದಾರೆ. ಗೀತಾ ಪಾಟೀಲ್‌ರವರು ಕರ್ನಾಟಕದ 
ಬಂದೂಕುವೀರಗಲ್ಲುಗಳು ಎಂಬ ಮಹಾಪ್ರಬಂಧದಲ್ಲಿ 
ಅನೇಕ ಮಾಹಿತಿ ನೀಡಿದ್ದಾರೆ. ಇಂತಹ ಬಂದೂಕು 
ವೀರಮಾಸ್ತಿ ಕಲ್ಲುಗಳನ್ನು ತುಮಕೂರು ನಗರದಲ್ಲಿ 
ಹೊಸದಾಗಿ ಸಂಶೋಧಿಸಲಾಗಿದೆ? ಅವುಗಳ 
ವಿವರಣೆ ಈ ಕೆಳಗಿನಂತಿವೆ. 
ಒಂದನೇ ಬಂದೂಕು ವೀರಮಾಸ್ತಿಗಲ್ಲು 
ಸ್ಥಳ: ತುಮಕೂರಿನ ಮಹಾನಗರ ಪಾಲಿಕೆ ಮುಂಭಾಗ 
ಕಾಲ: 15-16ನೇ ಶತಮಾನ 
ಭೌತಿಕ ಸ್ಥಿತಿಗತಿ: ಕೆಂಪು ಮತ್ತು ಬಿಳಿ ಕಪ್ಪು ಮಿಶ್ರಿತ 
ಒರಟು ಶಿಲೆ, 3ಅಡಿ ಎತ್ತರ, 2ಅಡಿ ಅಗಲ, 1/2 
ಅಡಿ ದಪ್ಪ. 
ಪ್ರಸ್ತುತ ಸ್ಥಿತಿ: ಸಂರಕ್ಷಣೆ ಮಾಡಲಾಗಿದೆ. 


ಮರಣವನ್ನಪ್ಪಿದ್ದಾನೆ. ಪಕ್ಕದಲ್ಲಿ ಅವನ ಪತ್ನಿಯು 
ನಮಸ್ಕಾರ ಸ್ಥಿತಿಯಲ್ಲಿ. ಮಹಾಸತಿಯಾಗಿದ್ದಾಳೆ. 


ಜೊತೆಗೆ ಅವರಿಬ್ಬರಲ್ಲಿ ಕಿವಿಯೋಲೆ, ತೋಳುಬಂದಿ, 
ಕಾಲುಗಡುಗ, ಕೈಗಡಗ, ಕಂಠಹಾರ, ನಡುಪಟ್ಟಿ 
ಕಂಡು ಬರುತ್ತವೆ." 

ಎರಡನೇ ಬಂದೂಕು ವೀರಮಾಸ್ತಿಗಲ್ಲು 

ಸ್ಥಳ: ತುಮಕೂರಿನ ವಿದ್ಯಾವಾಹಿನಿ ಪದವಿ ಪೂರ್ವ 
ಕಾಲೇಜು ಮುಂಭಾಗ 

ಕಾಲ: 15-16ನೇ ಶತಮಾನ ಭೌತಿಕ ಸ್ಥಿತಿಗತಿ: ಕೆಂಪು 
ಮತ್ತು ಬಿಳಿ ಕಪ್ಪು ಮಿಶ್ರಿತ ಒರಟು ಶಿಲೆ, ಇದು 
3ಅಡಿ ಎತ್ತರ, 2ಅಡಿ ಅಗಲ, 1/2 ಅಡಿ ದಪ್ಪವಿದೆ. 
ಪ್ರಸ್ತುತ ಸ್ಥಿತಿ:ಸ೦ರಕ್ಷಣೆ ಮಾಡಲಾಗಿದೆ. 

ವಿವರಣೆ: ವೀರನು ಉದ್ದವಾದ ಖಡ್ಗವನ್ನು ಹಿಡಿದು 
ಜೊತೆಗೆ ಬಂದೂಕುನ್ನು ಹಿಡಿದು ವೀರ 
ಹೋರಾಟವನ್ನು ಮಾಡಿ ವೀರ ಮರಣವನ್ನಪಿದ್ದಾನೆ. 
ಪಕ್ಕದಲ್ಲಿ ಅವನ ಪತ್ನಿಯು ನಮಸ್ಕಾರ ಸ್ಥಿತಿಯಲ್ಲಿ 
ಮಹಾಸತಿಯಾಗಿದ್ದಾಳೆ. ಜೊತೆಗೆ ಅವರಿಬ್ಬರಲ್ಲಿ 
ಕಿವಿಯೋಲೆ, ತೋಳುಬಂದಿ, ಕಾಲುಗಡುಗ, ಕೈಗಡಗ, 
ಕಂಠಹಾರ, ನಡುಪಟ್ಟಿ ಕಂಡುಬರುತ್ತವೆ. 

ಮೂರನೇ ಬಂದೂಕು ವೀರಮಾಸ್ತಿಗಲ್ಲು 

ಸ್ಥಳ: ಕ್ಯಾತಸಂದ್ರ ಗುಡ್ಡಮ್ಮ ದೇವಸ್ಥಾನ ಮುಂಭಾಗ 
ಕಾಲ: 15-16ನೇ ಶತಮಾನ 

ಭೌತಿಕ ಸ್ಥಿತಿಗತಿ: ಕೆಂಪು ಮತ್ತು ಬಿಳಿ ಕಪ್ಪು ಮಿಶ್ರಿತ 
ಒರಟು ಶಿಲೆ, ಇದು 3 ಅಡಿ ಎತ್ತರ, 2 ಅಡಿ ಅಗಲ, 
1/2 ಅಡಿ ದಪ್ಪವಿದೆ. 

ಪ್ರಸ್ತುತ ಸ್ಥಿತಿ: ಸಂರಕ್ಷಣೆ ಮಾಡಲಾಗಿದೆ. 

ವಿವರಣೆ: ವೀರನು ಉದ್ದವಾದ ಭರ್ಜಿಯನ್ನು 
ಎಡಗೈಯಲ್ಲಿ ಹಿಡಿದಿದ್ದಾನೆ. ಬಲಗೈಯಲ್ಲಿ ಬಂದೂಕು 
ಹಿಡಿದು ಹೋರಾಟ ಮಾಡಿ ವೀರಮರಣವನ್ನಪ್ಪಿದ್ದಾನೆ. 
ಪಕ್ಕದಲ್ಲಿ ಅವನ ಪತ್ನಿಯು ಕೈಯಲ್ಲಿ ಖಡ್ಗವನ್ನು 
ಹಿಡಿದು ನಿಂತಿದ್ದಾಳೆ. ಅವಳು ಮಹಾಸತಿಯಾಗಿದ್ದಾಳೆ. 
ಜೊತೆಗೆ ಅವರಿಬ್ಬರಲ್ಲಿ ಕಿವಿಯೋಲೆ, ತೋಳುಬಂದಿ, 


ಕಾಲುಗಡುಗ, ಕೈಗಡಗ, ಕಂಠಹಾರ, ನಡುಪಟ್ಟಿ 
ಕಂಡು ಬರುತ್ತವೆ. 
ಆತ್ಮ ಬಲಿದಾನ ಶಿಲ್ಪಗಳು 

ಇದು ಸ್ಮಾರಕ ಶಿಲ್ಪವಾಗಿದ್ದು, ಪ್ರಾಚೀನ 


ವಿವರಣೆ: ವೀರನು ಉದ್ದವಾದ ಭರ್ಜಿಯನ್ನು ಕರ್ನಾಟಕದಲ್ಲಿ ವ್ಯಕ್ತಿಗಳು ಸಮಾಜದ ಕಲ್ಯಾಣಕ್ಕಾಗಿ 
ಹಿಡಿದು ಹೋರಾಟ ಮಾಡುತ್ತಿರುವ ಹಾಗೂ ಮತ್ತು ಧಾರ್ಮಿಕ ಕಲ್ಯಾಣಕ್ಕಾಗಿ ಹಾಗೂ ರಾಜನ 
ಎಡಗೈಯಲ್ಲಿ ಬಂದೂಕು ಹಿಡಿದು ವೀರ ಪ್ರಗತಿಗಾಗಿ ತಮ್ಮನ್ನು ತಾವು ಪ್ರಾಣ ಅರ್ಪಣೆ 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 101-103 102 


This article available at: www.srujani.in 


SRUJANI: Indian Journal of Innovative Research and Development 


ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಆತ್ಮ ಬಲಿದಾನ 
ಎಂದು ಕರೆಯಲಾಗುತ್ತದೆ”. 

ಒಂದನೇ ಆತ್ಮ ಬಲಿದಾನ ಶಿಲ್ಪ 

ಸ್ಥಳ: ಉಮಾ ಪ್ರಗತಿ ಕಾಲೇಜು ಮುಂಭಾಗ 

ಕಾಲ: 15-16 ನೇ ಶತಮಾನ 


ಭೌತಿಕ ಲಕ್ಷಣ: ಕಪ್ಪು ಬಿಳಿ ಮಿಶ್ರಿತ ಒರಟು ಶಿಲೆ 3 
ಅಡಿ ಎತ್ತರ, 2 ಅಡಿ ಅಗಲ 1 ಅಡಿ ದಪ್ಪ, 
ಪ್ರಸ್ತುತ ಸ್ಥಿತಿ: ಸಂಕ್ಷಣೆಯಲ್ಲಿದೆ. 
ವಿವರಣೆ: ಈ ಶಿಲ್ಪದಲ್ಲಿ ವೀರನು ನಮಸ್ಕಾರ 
ಸ್ಥಿತಿಯಲ್ಲಿ ಕುಳಿತುಕೊಂಡು ಧಾರ್ಮಿಕ ಕಲ್ಯಾಣಕ್ಕಾಗಿ 
ತನ್ನ ಪ್ರಾಣ ಅರ್ಪಣೆ ಮಾಡಿಕೊಂಡಿದ್ದಾನೆ 
ಎರಡನೇಯ ಆತ್ಮ ಬಲಿದಾನ ಶಿಲ್ಪ 
ಸ್ಥಳ: ತುಮಕೂರು ವಿಶ್ವವಿದ್ಯಾಲಯ 
ಉದ್ಯಾನ 
ಕಾಲ: 16-17 ನೇ ಶತಮಾನ 
ಭೌತಿಕ ಲಕ್ಷಣ: ಬಿಳಿ ಮತ್ತು ಕೆಂಪು ಮಿಶ್ರಿತ ಒರಟು 
ಶಿಲೆ 2 ಅಡಿ ಎತ್ತರ 1 ಅಡಿ ಆಗಲ 1 ಅಡಿ ದಪ್ಪ 
ವಿವರಣೆ: ಇಲ್ಲಿ ವೀರನು ಸಮಾಜದ ಕಲ್ಯಾಣಕ್ಕಾಗಿ 
ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾನೆ. ವೀರನು 
ತೋಳಬಂಧಿ, ಕಂಠಹಾರ, ಹಣೆಯ ಮೇಲೆ 
ವಿಭೂತಿಯನ್ನು ಧರಿಸಿದ್ದಾನೆ. 

ಒಟ್ಟಾರೆ ತುಮಕೂರು ನಗರದ ಸ್ಮಾರಕ ಶಿಲ್ಪಗಳು 
15-17ನೇ ಸಾ ಸೇರಿವೆ ಎಂಬುದನ್ನ 
ಶಿಲ್ಪಗಳು ತಿಳಿಸುತ್ತವೆ. ತುಮಕೂರು ನಗರ 
ಪ್ರದೇಶದಲ್ಲಿ ದೊರೆತಿರುವ ವೀರಮಾಸ್ಕಿಗಲ್ಲುಗಳು 
ಸ್ಥಳಿಯ ಹೋರಾಟದ ಬಗ್ಗೆ ನಿಖರ ಮಾಹಿತಿಯನ್ನು 
ನೀಡುತ್ತವೆ. ಶಾಸನದ ಹೊರತಾಗಿ ವಿಜಯನಗರದ 
ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಹಾಗೂ ಇತಿಹಾಸ 
ಮರುರಚಿಸುವಲ್ಲಿ ಸ್ಮಾರಕ ಶಿಲ್ಲಗಳು ಇತಿಹಾಸದ 
ಪ್ರಾಥಮಿಕ ಆಕರವಾಗಿವೆ. ಇಂತಹ ಸ್ಮಾರಕಗಳನ್ನು 
ನಿಧಿಗಳ್ಳರು ನಾಶಪಡಿಸುತ್ತಿದ್ದು ಇವುಗಳ ಸಂರಕ್ಷಣೆ 
ಅಗತ್ಯವಾಗಿದೆ. 
ಕೊನೆಟಪ್ಪಣಿಗಳು 

1. ರೈಸ್‌ ಬಿ.ಎಲ್‌. (ಸ೦.) (1904). ಎಪಿಗ್ರಫಿಯಾ 

ಕರ್ನಾಟಿಕ. ಸಂಪುಟ-12. ಮೈಸೂರು ಗೌರ್ಮೆಂಟ್‌ 


ನೆಸ್‌ 
ಬಸು ಹ 


ಬಯಲು 


2.ಶ್ರೀ ನೀಲಕ೦ಠಶಾಸ್ತಿ. (ಸಂ.) (1956). ಎಪಿಗ್ರಫಿಯಾ 
ಕರ್ನಾಟಿಕ. ಸಂಪುಟ-16. ಮೈಸೂರು ಗೌರ್ಮೆಂಟ್‌ 
ಪ್ರೆಸ್‌. 

3. ಶೇಷಾಶಾಸ್ತಿ ಆರ್‌. (2004). 
ವೀರಗಲ್ಲುಗಳು. ಕನ್ನಡ ಸಾಹಿತ್ಯ ಪರಿಷತ್‌ 

4. ಪರಮಶಿವಮೂರ್ತಿ ಡಿ.ವಿ. (2010). ಕನ್ನಡ ಶಾಸನ 
ಶಿಲ್ಪಗಳು. ಕನ್ನಡ ವಿಶ್ವವಿದ್ಯಾಲಯ. 

5. ಅದೇ. 


6.ಕ್ಷೇತ್ರ ಕಾರ್ಯ 
ಪರಾಮರ್ಶನ ಗ್ರಂಥಗಳು 


ಕರ್ನಾಟಕ 


*ಗೀಶಾ ಪಾಟೀಲ್‌. (2018)... ಕರ್ನಾಟಕದ 
ವೀರಗಲ್ಲುಗಳು. ಬರಹ ಪಬ್ಲಿಷಿಂಗ್‌ ಹೌಸ್‌. 


* ಪರಮಶಿವಮೂರ್ತಿ ಡಿ.ವಿ. (2010). ಕನ್ನಡ 
ಶಾಸನ ಶಿಲ್ಪಗಳು. ಕನ್ನಡ ವಿಶ್ವವಿದ್ಯಾಲಯ. 

* ಶೇಷಾಶಾಸ್ತಿ ಆರ್‌. (2004). ಕರ್ನಾಟಕ 
ವೀರಗಲ್ಲುಗಳು. ಕನ್ನಡ ಸಾಹಿತ್ಯ ಪರಿಷತ್‌ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 101-103 103 


This article available at: www.srujani.in 


165%: 2583-3510 


ಸೃಜನ 


SRUJANI: Indian Journal of Innovative Research and 5 | R D F 
Development (SUIRD) 


editor@srujani.in 
www.srujani.in 


Volume-2 Issue 6, January-February 2024, Pp.104-108 
Bi-Monthly, Peer-Reviewed, Open Access, Indexed Journal 


ಭಾರತದಲ್ಲಿ ಗ್ರಾಮೀಣ ಹಣಕಾಸು ಮಾರುಕಟ್ಟೆ 


ಮೀನಪ್ಪ ಅಳ್ಳಿಚಂಡಿ' ಮತ್ತು ಡಾ.ಪಟೇಲ ನಾಗರಾಜಗೌಡ' 
ಸಂಶೋಧನಾ ವಿದ್ಯಾರ್ಥಿ, ಅಭಿವೃದ್ಧಿ ಅಧ್ಯಯನ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ 
ಸಹಾಯಕ ಪ್ರಾಧ್ಯಾಪಕರು, ವೀರೇಂದ್ರ ಪಾಟೀಲ್‌ ಪದವಿ ಕಾಲೇಜು, ಸದಾಶಿವನಗರ, ಬೆಂಗಳೂರು. 


Abstract: 
ಪಸ್ತುತ ಗ್ರಾಮೀಣ ಸಾಲದ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ವಿವಿಧ ಆಯಾಮಗಳಲ್ಲಿ ನೋಡಲಾಗಿದೆ. 


ಭಾರತದಲ್ಲಿ ಗ್ರಾಮೀಣ ಸಾಲ, ಗ್ರಾಮೀಣ ಸಾಲದ ವಿವಿಧ ಪಕಾರಗಳು, ಭಾರತದಲ್ಲಿ ಕೃಷಿ ಸಾಲ, ಗ್ರಾಮೀಣ 
ಹಣಕಾಸು ಮತ್ತು ಅದರ ವಿವಿಧ ಸಮಸ್ಯೆಗಳು, ಅನೌಪಚಾರಿಕ ಹಣಕಾಸು ಮಾರುಕಟ್ಟೆ. ಅದರ ಉಳಿವಿಗೆ 
ಕಾರಣಗಳು, ಲೇವಾದೇವಿದಾರರ ಮೇಲೆ ಕೇಂದ್ರ ಬ್ಯಾಂಕು ಮಾಡಿದ ಕಾನೂನುಗಳು ಮುಂತಾದ ಅಂಶಗಳನ್ನು 


ಕೂಲಂಕುಷವಾಗಿ ಚರ್ಚಿಸಲಾಗಿದೆ 


Keywords: ಗ್ರಾಮೀಣ ಪ್ರದೇಶ, ಹಣಕಾಸು ಮಾರುಕಟ್ಟೆ ಗ್ರಾಮೀಣ ಸಾಲ, ಹಣಕಾಸು ಸಂಸ್ಥೆಗಳು. 


ಪೀಠಿಕೆ 
ಹಣದ ಮಾರುಕಟ್ಟೆಯು ಆರ್ಥಿಕತೆಗೆ 
ನ್ಯಾಯಸಮೃತವಾಗಬೇಕಾದರೆ, ಆರ್ಥಿಕತೆಯು 


ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಬಂಡವಾಳ 
ಮಾರುಕಟ್ಟೆಯನ್ನು ಹೊಂದಿರಬೇಕು ಎಂದು ಕೇನ್ಸ್‌ನ 
ವಿತ್ತೀಯ ಸಮತೋಲನ ಸಿದ್ಧಾಂತವು ಹೇಳುತ್ತದೆ. 
ಅನ್ವಯಿಕ ಅರ್ಥಶಾಸ್ತ್ರಜ್ಞರು. ಕಡಿಮೆ ಅಭಿವೃದ್ಧಿ 
ಹೊಂದಿದ ರಾಷ್ಟ್ರಗಳ ಕುರಿತು ತಮ್ಮ ಪ್ರಕಟಣೆಗಳಲ್ಲಿ, 
ಅನೌಪಚಾರಿಕ ಹಣದ ಮಾರುಕಟ್ಟೆಯ ಅಗಾಧ 
ಪ್ರಾಮುಖ್ಯತೆ ಮತ್ತು ಔಪಚಾರಿಕ ವಲಯದೊಂದಿಗೆ 
ಅದರ ಅಪೂರ್ಣ ಸಂಬಂಧಗಳನ್ನು ಗಮನಿಸಿದ್ದಾರೆ. 
ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಕಡಿಮೆ 
ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಹೊಂದಿವೆ ಎಂಬ 
ಅಂಶದ ಬೆಳಕಿನಲ್ಲಿ ಇದನ್ನು ಮಾಡಲಾಗಿದೆ. ರಕ್ಷಿತ್‌ 
(1982) ಪ್ರಕಾರ, ವಿತ್ತೀಯ ದ್ವಂದ್ವವಾದದ 
ಗುಣಲಕ್ಷಣಗಳಲ್ಲಿ ಒಂದು ಕಾನೂನು ಮತ್ತು 


ಅನೌಪಚಾರಿಕ ಸಾಲ ಮಾರುಕಟ್ಟೆಗಳ ಏಕಕಾಲಿಕ 
ಅಸ್ಪಿತ್ತವಾಗಿದೆ. ಕಪ್ಪು ಮಾರುಕಟ್ಟೆಯಲ್ಲಿ ನಡೆಯುವ 
ವಹಿವಾಟುಗಳನ್ನು ಎರಡು ವರ್ಗಗಳಾಗಿ 
ವಿಂಗಡಿಸಬಹುದು: ಸಾಲಗಳು ಮತ್ತು ಸರಕುಗಳ 
ಮಾರಾಟ. ವ್ಯಾಪಕವಾಗಿ ಹಣಗಳಿಸದ ಉತ್ಪಾದನೆ 
ಮತ್ತು ವಿನಿಮಯವು ವ್ಯಾಪಾರದ ಚಟುವಟಿಕೆಯ 
ನಿಬ೯ಧಿತ ಪ್ರಮಾಣವನ್ನು ಸೂಚಿಸುವುದರಿಂದ, 
ಗ್ರಾಹಕ ಸಾಲಗಳು ಅನೌಪಚಾರಿಕ ಕ್ರೆಡಿಟ್‌ 
ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸುವ ಪ್ರವೃತ್ತಿಯನ್ನು 
ಹೊಂದಿವೆ. ಇದು ವ್ಯಾಪಕವಾದ ಹಣಗಳಿಸದ 
ಉತ್ಪಾದನೆ ಮತ್ತು ವಿನಿಮಯದ ಮಹತ್ವಗಳಲ್ಲಿ 
ಬ್ಯಾಂಕುಗಳು ಮತ್ತು ಸಹಕಾರ 
ಸಂಘಗಳು ಸಾಲದ ಔಪಚಾರಿಕ ವಲಯವನ್ನು 
ರೂಪಿಸುತ್ತವೆ. ಭೂಮಾಲೀಕರು, ಲೇವಾದೇವಿಗಾರರು, 
ವ್ಯಾಪಾರಿಗಳು, ಸಂಬಂಧಿಕರು, ಸ್ನೇಹಿತರು ಮತ್ತು 


ಒಂದಾಗಿದೆ. 


Please cite this article as: ಮೀನಪ್ಪ ಅಳ್ಳಿಚಂಡಿ ಮತ್ತು ಡಾ.ಪಟೇಲ ನಾಗರಾಜಗೌಡ. (2024). ಭಾರತದಲ್ಲಿ ಗ್ರಾಮೀಣ ಹಣಕಾಸು 
ಮಾರುಕಟ್ಟೆ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 26), 104-108. 


SRUJANI: Indian Journal of Innovative Research and Development 


ಇತರ ಸಾಲದ ಮೂಲಗಳು ಸಾಲದ ಅನೌಪಚಾರಿಕ 
ವಲಯವನ್ನು ರೂಪಿಸುತ್ತವೆ. ಔಪಚಾರಿಕ ವಲಯವು 
ಪ್ರಸ್ತುತ ಅನೌಪಚಾರಿಕ ವಲಯಕ್ಕಿಂತ ಸ್ವಲ್ಪ ಹೆಚ್ಚು 
ಸಾಲವನ್ನು ಒದಗಿಸುತ್ತದೆ. ಔಪಚಾರಿಕ ವಲಯದ 
ಕ್ರೆಡಿಟ್‌ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್‌ 
ಬ್ಯಾಂಕ್‌ ಮೇಲ್ವಿಚಾರಣೆ ಮಾಡುತ್ತದೆ. ಆರ್‌ಬಿಐ 
ಎಲ್ಲರಿಗೂ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುತ್ತದೆ. 
ಅನೌಪಚಾರಿಕ ವಲಯದಲ್ಲಿ ಯಾವುದೇ 
ಮೇಲ್ವಿಚಾರಣಾ ಸಂಸ್ಥೆ ಇಲ್ಲ. ಈ ವಲಯದ ಕ್ರೆಡಿಟ್‌ 
ಚಟುವಟಿಕೆಗಳು ಹೆಚ್ಚಿನ ಬಡ್ಡಿ ದರದೊಂದಿಗೆ 
ಲಾಭದಿಂದ ಮಾತ್ರ ನಡೆಸಲ್ಪಡುತ್ತವೆ. ಹೆಚ್ಚಿನ ಬಡ್ಡಿದರ 
ಎಂದರೆ ಸಾಲಗಾರನು ಸಾಲವನ್ನು ಮರುಪಾವತಿಸಲು 
ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಾನೆ ಮತ್ತು 
ತನಗಾಗಿ ಕಡಿಮೆ ಹಣವನ್ನು ಬಿಡುತ್ತಾನೆ. ಇದು 
ಕೂಡ ಸಾಲದ ಸುಳಿಗೆ ಸಿಲುಕುತ್ತದೆ.ಪ್ರಸ್ತುತ 
ಶ್ರೀಮಂತರು ಔಪಚಾರಿಕ ವಲಯದಿಂದ ಅಗ್ಗದ 
ಸಾಲಕ್ಕೆ ಹೆಚ್ಚಿನ ಪ್ರವೇಶವನ್ನು ಹೊಂದಿದ್ದಾರೆ. ಆದರೆ 
ಬಡವರು ಇನ್ನೂ ಅನೌಪಚಾರಿಕ ವಲಯದಿಂದ 
ಹೆಚ್ಚಿನ ಬಡ್ಡಿದರದಲ್ಲಿ ಸಾಲಗಳನ್ನು 
ಅವಲಂಬಿಸಬೇಕಾಗಿದೆ. ದೇಶದ ಅಭಿವೃದ್ಧಿಗೆ ಅಗ್ಗದ 
ಸಾಲ ಅತ್ಯಗತ್ಯ. ಔಪಚಾರಿಕ ವಲಯವು ಹೆಚ್ಚು 
ಕೈಗೆಟುಕುವ ಸಾಲವನ್ನು ನೀಡುತ್ತದೆ ಮತ್ತು 
ಆದ್ದರಿಂದ ಇದು ಹೆಚ್ಚು ಹೆಚ್ಚು ಜನರಿಗೆ, 
ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ 
ಸಾಲವನ್ನು ಹೆಚ್ಚಿಸಬೇಕು 
ಭಾರತದಲ್ಲಿ ಗ್ರಾಮೀಣ ಸಾಲ 

ರಸಗೊಬ್ಬರ, ಬೀಜಗಳು, ಉಪಕರಣಗಳು ಮತ್ತು 
ಇತರ ವೈಯಕ್ತಿಕ ವೆಚ್ಚಗಳಲ್ಲಿ ಆರಂಭಿಕ 
ಹೂಡಿಕೆಯನ್ನು ಹೊಂದಿಸಲು, ರೈತರು ವಿವಿಧ 
ರೀತಿಯಲ್ಲಿ ಹಣವನ್ನು ಸಾಲವಾಗಿ ಪಡೆಯುತ್ತಾರೆ. 
ವ್ಯಾಪಾರಿಗಳು ಮತ್ತು ಲೇವಾದೇವಿಗಾರರು 
ಸ್ವಾತಂತ್ರದ ನಂತರ ಬಡ ರೈತರು ಮತ್ತು ಭೂರಹಿತ 
ಕಾರ್ಮಿಕರನ್ನು ಹೆಚ್ಚಿನ ಬಡ್ಡಿದರದಲ್ಲಿ ಸಾಲ ನೀಡುವ 
ಮೂಲಕ ಅವರನ್ನು ಮೂಲಕ ಬೇಟೆಯಾಡಿದರು. 


ಭಾರತವು 1969 ರಲ್ಲಿ ಸಾಮಾಜಿಕ ಬ್ಯಾಂಕಿಂಗ್‌ 
ಅನ್ನು ಪ್ರಾರಂಭಿಸಿತು, ಜೊತೆಗೆ ಹಲವಾರು ಇತರ 
ಸಂಸ್ಥೆಗಳು ಗ್ರಾಮೀಣ ಸಾಲದ ಅವಶ್ಯಕತೆಗಳನ್ನು 
ಹಣವನ್ನು ಒದಗಿಸಬಹುದು. 
ನ್ಯಾಷನಲ್‌ ಬ್ಯಾಂಕ್‌ ಫಾರ್‌ ಅಗಿಕಲ್ಲರ್‌ ಅಂಡ್‌ 
ರೂರಲ್‌ ಡೆವಲಪ್‌ಮೆಂಟ್‌ 1982 ರಲ್ಲಿ 
ಸ್ಥಾಪಿಸಲಾಯಿತು, ಗ್ರಾಮೀಣ ಬ್ಯಾಂಕಿಂಗ್‌ ಕ್ಷೇತ್ರಕ್ಕೆ 
ಸಂಬಂಧಿಸಿದ ಎಲ್ಲಾ ಹಣಕಾಸು ಚಟುವಟಿಕೆಗಳನ್ನು 
ಮೇಲ್ವಿಚಾರಣೆ ಮಾಡಲು ಮತ್ತು ಸಂಘಟಸಲು ಆ 
ವರ್ಷದ ನಂತರ ಒಂದು ಪ್ರಮುಖ ಸಂಸ್ಥೆಯಾಗಿ 
ಸ್ಥಾಪಿಸಲಾಯಿತು.ಹಸಿರು ಕ್ರಾಂತಿ ಸಂಭವಿಸಿದಾಗ 
ಮತ್ತು ರಾಷ್ಟದ ಸಾಲದ ರಚನೆಯು ಬದಲಾದಾಗ, 
ಗ್ರಾಮೀಣ - ಸಾಲದ ಯಶಸ್ವಿ ಮುನ್ನಡೆಗೆ 
ಕಾರಣವಾಯಿತು. 


ಬೆಂಬಲಿಸಲು 


ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಹಕಾರಿ 
ಸಂಸ್ಥೆಗಳು, ವಾಣಿಜ್ಯ ಬ್ಯಾಂಕುಗಳು, ಸ್ವ-ಸಹಾಯ 
ಸಂಸ್ಥೆಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕುಗಳು 


ಇಂದು ಗ್ರಾಮೀಣ ಹಣಕಾಸನ್ನು ಒದಗಿಸುವ 
ಪ್ರಮುಖ ಮೂಲಗಳಾಗಿವೆ. 
ವಿವಿಧ ಗ್ರಾಮೀಣ ಸಾಲಗಳು 
ಗ್ರಾಮೀಣ ಭಾರತದಲ್ಲಿ ಮೂರು ವಿಭಿನ್ನ 


ರೀತಿಯ ಗ್ರಾಮೀಣ ಸಾಲಗಳು ಅಸ್ತಿತ್ವದಲ್ಲಿವೆ. 
ಅಲ್ಲಾವಧಿಯ ಸಾಲ : ವೈಯಕ್ತಿಕ ಅಥವಾ ವಾಣಿಜ್ಯ 
ಹಣಕಾಸುಗಾಗಿ ತಾತ್ಕಾಲಿಕ ಅಗತ್ಯಕ್ಕಾಗಿ 
ಬಳಸಲಾಗುವ ಒಂದು ರೀತಿಯ ಗ್ರಾಮೀಣ ಸಾಲವು 
ಅಲ್ಪಾವಧಿಯ ಸಾಲವಾಗಿದೆ. ಸಾಲ ಮತ್ತು ಬಡ್ಡಿ 
ದರವನ್ನು ನಿರ್ದಿಷ್ಟ ದಿನಾಂಕದಂದು ಹೆಚ್ಚೆಂದರೆ 
ಒಂದು ವರ್ಷದ ಅವಧಿಯಲ್ಲಿ ಮರುಪಾವತಿ 
ಮಾಡಲು ಕರೆ ಅವಕಾಶವಿರುತ್ತದೆ. 


ಮಧ್ಯಮ ಅವಧಿಯ ಸಾಲ: ಎರಡರಿಂದ ಐದು 
ವರ್ಷಗಳ ಅಥವಾ ಹತ್ತು ವರ್ಷಗಳಿಗಿಂತ ಕಡಿಮೆ 
ಅವಧಿಯ ಮರುಪಾವತಿ ಅವಧಿಯ ಸಾಲಗಳನ್ನು 
ಮಧ್ಯಮ ಅವಧಿಯ ಸಾಲಗಳೆಂದು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 104-108 105 


This article available at: www.srujani.in 


SRUJANI: Indian Journal of Innovative Research and Development 


ಪರಿಗಣಿಸಲಾಗುತ್ತದೆ. ನಿಗದಿತ ಮರುಪಾವತಿ ಅವಧಿ 
ಮತ್ತು ಯೋಜಿತ ಮೊತ್ತದೊಂದಿಗೆ ವಿಶಿಷ್ಟವಾದ 
ಹಣಕಾಸಿನ ಸ್ವರೂಪವನ್ನು ಬಯಸುವ ಸಣ್ಣ 
ವ್ಯವಹಾರಗಳಿಗೆ, ಮಧ್ಯಮ ಅವಧಿಯ ಸಾಲಗಳು 
ಉತ್ತಮ ಆಯ್ಕೆಯಾಗಿದೆ. 

ದೀರ್ಫಾವಧಿಯ ಸಾಲ: ಕೆಲವು ಅಪರೂಪದ 
ಸಂದರ್ಭಗಳಲ್ಲಿ, ದೀರ್ಫಾವಧಿಯ ಸಾಲವು 20 
ವರ್ಷಗಳವರೆಗೆ ಮರುಪಾವತಿ ಅವಧಿಯನ್ನು 
ಹೊಂದಿರಬಹುದು. ಯಾವುದೇ ವ್ಯವಹಾರದಲ್ಲಿ 
ಕಾಲಾನಂತರದಲ್ಲಿ ಪಾವತಿಸುವ ದೀರ್ಫಾವಧಿಯ 


ಸ್ವತ್ತುಗಳನ್ನು ನಿರ್ಮಿಸಲು, ದೀರ್ಫಾವಧಿಯ 
ಹಣಕಾಸು ನಿರ್ಣಾಯಕವಾಗಿದೆ. 

ದೀರ್ಫಕಾಲೀನ ಸಾಲವು ಭೂಮಿಯನ್ನು 
ನೆಲಸಮಗೊಳಿಸುವುದು, ಬೇಲಿ ಹಾಕುವುದು, 


ಬಾವಿಗಳನ್ನು ಅಗೆಯುವುದು, ಭೂಮಿಗೆ ಶಾಶ್ವತ 
ರಿಪೇರಿ ಮಾಡುವುದು, ಟ್ಯಾಕ್ಟರ್‌ಗಳಂತಹ ಭಾರೀ 
ಯಂತ್ರೋಪಕರಣಗಳನ್ನು ಖರೀದಿಸುವುದು 
ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ, ವಿಶೇಷವಾಗಿ 
ಕೃಷಿ ವಲಯದಲ್ಲಿ. ಶಿಫಾರಸು ಮಾಡಲಾದ ಎಲ್ಲಾ 
ದೀರ್ಫಾವಧಿಯ ಹೂಡಿಕೆಗಳಿಗೆ ಗಣನೀಯ 


ಪ್ರಮಾಣದ ಹಣದ ಅಗತ್ಯವಿರುತ್ತದೆ. 

ಭಾರತದಲ್ಲಿ ಗ್ರಾಮೀಣ ಸಾಲದ ವ್ಯವ್ಯಸ್ಥೆ 
ಭಾರತದಲ್ಲಿನ ಗ್ರಾಮೀಣ ಸಾಲದ ಅಗತ್ಯತೆಗಳನ್ನು 
ಗ್ರಾಮೀಣ ಹಣಕಾಸು ಸಂಸ್ಥೆಗಳ ವಿಸ್ತಾರವಾದ 
ರಚನೆಯಿಂದ ಪೂರೈಸಲಾಗುತ್ತದೆ. ನ್ಯಾಷನಲ್‌ 
ಬ್ಯಾಂಕ್‌ ಫಾರ್‌ ಅಗ್ರಿಕಲ್ಚರ್‌ ಅಂಡ್‌ ರೂರಲ್‌ 
ಡೆವಲಪ್‌ಮೆಂಟ್‌ (ನಬಾರ್ಡ್‌) ಉನ್ನತ ಸಂಸ್ಥೆಯಾಗಿ 
ಕಾರ್ಯನಿರ್ವಹಿಸುತ್ತದೆ ಮತ್ತು ಗ್ರಾಮೀಣ ಹಣಕಾಸು 
ಸಂಸ್ಥೆಗಳಿಗೆ ಪ್ರಮುಖ ಮರುಹಣಕಾಸು ಸಂಸ್ಥೆಯಾಗಿ 
ಕಾರ್ಯನಿರ್ವಹಿಸುತ್ತದೆ. ರಿಸರ್ವ್‌ ಬ್ಯಾಂಕ್‌ ಆಫ್‌ 
ಇಂಡಿಯಾ, ದೇಶದ ಪ್ರಧಾನ 
ಪ್ರಾಧಿಕಾರವಾಗಿ, ಕೃಷಿ ಸಾಲವನ್ನು ನಿಯಂತ್ರಿಸುವ 
ಮತ್ತು ನಿರ್ದೇಶಿಸುವ ಕೆಲವು ಅಧಿಕಾರಗಳನ್ನು 


ಹಣಕಾಸು 


ಉಳಿಸಿಕೊಂಡಿದೆ, ಆದರೂ ಈ ಪ್ರದೇಶದಲ್ಲಿ ಅದರ 
ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನಬಾರ್ಡ್‌ಗೆ 
ನೀಡಲಾಗಿದೆ. ಸಹಕಾರಿ ಬ್ಯಾಂಕುಗಳು, ನಿಗದಿತ 
ವಾಣಿಜ್ಯ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ 
ಬ್ಯಾಂಕುಗಳು ಮೂರು ಪ್ರಮುಖ ಗ್ರಾಮೀಣ 
ಹಣಕಾಸು ಸಂಸ್ಥೆಗಳಾಗಿವೆ. ದೇಶದ ಜನಸಂಖ್ಯೆಯ 
ವಿಶೇಷ ವಿಭಾಗಗಳು ಅಥವಾ ನಿರ್ದಿಷ್ಟ ಪ್ರದೇಶಗಳ 
ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಹಲವಾರು ರಾಜ್ಯ- 
ಪ್ರಾಯೋಜಿತ ಮತ್ತು ಸರ್ಕಾರೇತರ 
ಸಂಸ್ಥೆಗಳು ಗ್ರಾಮೀಣ ಜನಸಂಖ್ಯೆಗೆ ಸಾಲವನ್ನು 

ನೀಡುತ್ತವೆ. 
ಕೋಷ್ಟಕ 1 ರಲ್ಲಿ 1951 ರಿಂದ 2015 ರವರೆಗಿನ 
ಕೃಷಿ ಸಾಲ ಏಜೆನ್ಸಿಯ ಸಾಲದ ಮಾದರಿಯಲ್ಲಿನ 
ವಿವರವನ್ನು ತೋರಿಸಲಾಗಿದೆ. 


ಸಂಸ್ಥೆಗಳು 
[a 


ಬದಲಾವಣೆಗಳ 
ಕಾಣಬಹುದು, ಇದು ಸಾಂಸ್ಥಿಕ ಸಾಲದ ಬೆಳೆಗಾರರ 
ಭಾಗವನ್ನು ತೋರಿಸುತ್ತದೆ. ಇದು 1981 ರಲ್ಲಿ ಗರಿಷ್ಠ 
61.2 ಶೇಕಡಾವನ್ನು ತಲುಪಿತು, ಮೊದಲು 1991 
ರಲ್ಲಿ 56.6 ಶೇಕಡಾಕ್ಕೆ ಇಳಿಯಿತು. ಅಂದಿನಿಂದ, 
ಇದು ಏರುತ್ತಲೇ ಇದೆ, 2001 ರಲ್ಲಿ 72.4 ಶೇಕಡಾ 
ಮತ್ತು 2015 ರಲ್ಲಿ 77.6 ಶೇಕಡಾ ತಲುಪಿತು. 1951 
ರಲ್ಲಿ ಶೇಕಡಾವಾರು ಶೇಕಡಾ 7.3 ರಷ್ಟಿತ್ತು. ಇದರ 
ಪರಿಣಾಮವಾಗಿ, ಕೃಷಿಕರಿಗೆ ನೀಡಲಾದ 
ಸಾಂಸ್ಥಿಕೇತರ ಸಾಲದ ಪ್ರಮಾಣವು 1951 ರಲ್ಲಿ 92.7 
ಪ್ರತಿಶತದಿಂದ 1981 ರಲ್ಲಿ 38.8 ಪ್ರತಿಶತಕ್ಕೆ ಏರಿತು 
ಮತ್ತು ನಂತರ ಅದು 1991 ರಲ್ಲಿ 43.4 ಪ್ರತಿಶತಕ್ಕೆ 
ಏರಿತು. 1951 ರಲ್ಲಿ, ಸಹಕಾರಿ ಬ್ಯಾಂಕುಗಳು 3.1 
ರಷ್ಟು ಮಾರುಕಟ್ಟೆಯ ಪಾಲು; 1991 ರ ಹೊತ್ತಿಗೆ, ಆ 
ಶೇಕಡಾವಾರು ಶೇಕಡಾ 18.6 ಕೆ ಏರಿತು. 1951, 
1961 ಮತ್ತು 1971 ರಲ್ಲಿ ಕೃಷಿಕರು ಲಭ್ಯವಿರುವ 
ಒಟ್ಟು ಸಾಲಕ್ಕೆ ಹೋಲಿಸಿದರೆ. ವಾಣಿಜ್ಯ ಬ್ಯಾಂಕ್‌ಗಳು 
ನೀಡಿದ ಸಾಲದ ಪ್ರಮಾಣವು ಕ್ರಮವಾಗಿ 0.9, 0.6 
ಮತ್ತು 2.2 ಪ್ರತಿಶತದಷ್ಟಿತ್ತು. 1951, 1961, 1971 
ಮತ್ತು 1981 ವರ್ಷಗಳಲ್ಲಿ, ಸರ್ಕಾರದ ಪಾಲು 3.3 
ಪ್ರತಿಶತ, 2.6 ಪ್ರತಿಶತ, 6.7 ಪ್ರತಿಶತ, 4% ಮತ್ತು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 104-108 106 


This article available at: www.srujani.in 


SRUJANI: Indian Journal of Innovative Research and Development 
5.7 ಪ್ರತಿಶತ. 1991 ರಲ್ಲಿ, ಸರ್ಕಾರದ ಪಾಲು 5.7 ಹಣಕಾಸು ಸಂಸ್ಥೆಗಳ ಪ್ರಮಾಣವು ಏರಿತು. 
ಪ್ರತಿಶತಕ್ಕೆ ಏರಿತು. ಹಣವನ್ನು ಸಾಲ ನೀಡುವ 


ಕೋಷ್ಟಕ 1: 1951 ರಿಂದ 2015 ರವರೆಗಿನ ಕೃಷಿ ಸಾಲ ಏಜೆನ್ಸಿಯ ಸಾಲದ ಮಾದರಿಯಲ್ಲಿನ ಬದಲಾವಣೆಗಳು 


ಸಾಂಸ್ಥಿ! ಕ ಮೂಲಗಳು 


ಸಾಂಸ್ಥಿಕ ಏಜೆನ್ಸಿಗಳು 1951 1961 1971 1981 1991 | 2001 | 2011 2015 
ಕ್ರೆಡಿಟ್‌ ಏಜೆನ್ಸಿಗಳು 3.3 2.6 6.7 4.0 ೨.7 1.4 1.4 1.3 
ಸರ್ಕಾರ 3.1 15.5 20.1 28.6 18.6 29.0 21.0 12.0 
ಸಹಕಾರಿ ಸಂಸ್ಥೆಗಳು 0.9 0.6 2.2 28.0 29.0 30.0 35.0 ೨೨.0 
ವಾಣಿಜ್ಯ ಬ್ಯಾಂಕುಗಳು ದ ದ ದ 0.6 3.3 12.0 15.0 12.3 
ಓಟ್ಟು 7.3 18.7 29.2 61.2 ೨೦.6 72.4 | 724 71.6 


ಸಾಂಸಿಕವಲದ ಏಜೆನಿಗಳು 
€ [ad ಣು 


1951 | 1961 | 1971 | 1981 | 1991 | 2001 | 2011 2015 


ಜಮೀನುದಾರ I 0.6 8.6 4.0 4.0 5.0 4.0 3.0 


ಕೃಷಿ ಹಣ ಲೇವಾದೇವಿದಾರ 24.9 36.0 23.1 8.6 6.3 7.8 6.8 ೨.೨ 


ವೃತ್ತಿಪರ ಮನಿ ಲೇಂಡರ್ಸ್‌ 
ಹ 44.8 13.2 13.8 8.3 9.4 6.2 5.2 5.5 


ವ್ಯಾಪಾರಿಗಳು 
ಸ್ನೇಹಿತರು ಮತು 

ತ್‌ 5.5 8.8 $8.7 3.4 7.1 2.6 4.6 3.0 
ಸಂಬಂಧಿಕರು 
ಇತರರು 14.5 8.8 13.8 9.0 6.7 4.0 5.0 4.3 
ಮೂಲವನು 

ಣಿ 1.8 13.9 2.8 4.9 6.1 2.0 2.0 1.4 
ನಿರ್ದಿಷ್ಟಪಡಿಸಲಾಗಿಲ್ಲ 
ಜಮೀನುದಾರ — — — 0.6 3.8 — ದ 
ಓಟ್ಟು 92.7 81.3 70.8 38.8 43.4 27.6 27.6 22.4 
ಮೂಲ :; 


1. ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆ ವರದಿ, ರಿಸರ್ವ್‌ ಬ್ಯಾಂಕ್‌ ಇಂಡಿಯಾ, ಬಾಂಬೆ ಸಂಪುಟ. 11 1954. ಪು.167. 

2. ಅಖಿಲ ಭಾರತ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ 1961-62 

3. ರಿಸರ್ವ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಬುಲೆಟಿನ್‌, ಫೆಬ್ರವರಿ 2000, ಸಂಪುಟ. 5. 
ಸಾರಾಂಶ ಮಾರುಕಟ್ಟೆಯು ನಗರ ಮತ್ತು ಗಾಮೀಣ 
ಪ್ರದೇಶಗಳಲ್ಲಿ ಸಣ್ಣ ಮತ್ತು ಅನನುಕೂಲಕರ 


ಅಭಿವೃದ್ಧಿಶೀಲ ರಾಷ್ಟಗಳ ಹಣಕಾಸು ವ್ಯವಸ್ಥೆಗಳ 
ud ಸಾಲಗಾರರಿಗೆ ಸಾಲಗಳನ್ನು ಚಾನೆಲ್‌ ಮಾಡುವಲ್ಲಿ 


ಪ್ರಮುಖ ಅಂಶವಾಗಿರುವ ಅನೌಪಚಾರಿಕ ಕ್ರೆಡಿಟ್‌ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 104-108 107 
This article available at: www.srujani.in 


SRUJANI: Indian Journal of Innovative Research and Development 


ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. 2007 ರಿಂದ 
ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ ಕೆಲಸದ ಕಾಗದವು 
ಇನ್ನೂ ಮುಂದಿರುವ ಸವಾಲುಗಳ ಸಮಯೋಚಿತ 
ಜ್ಞಾಪನೆಯಾಗಿದೆ. ಲೇವಾದೇವಿದಾರರು ಮತ್ತು ಇತರ 
ಅನೌಪಚಾರಿಕ ನಿಧಿಗಳು ಒಮ್ಮೆ ಭಾರತೀಯ 
ಗ್ರಾಮೀಣ ಸಾಲ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ 
ಹೊಂದಿದ್ದವು, ಆದರೆ ಬ್ಯಾಂಕಿಂಗ್‌ ಜಾಲವು 1969 
ರಲ್ಲಿ ರಾಷ್ಟ್ರೀಕರಣದ ನಂತರ ಗ್ರಾಮೀಣ ಭಾರತಕ್ಕೆ 
ಹರಡಿದ ನಂತರ ಅವರ ಶಕ್ತಿ ಕ್ಷೀಣಿಸಿತು. 1981 ರ 
ನಂತರ, ಆ ವರ್ಷಗಳಲ್ಲಿ ಸಾಧಿಸಿದ ಪ್ರಗತಿಯು 
ಸ್ಥಗಿತಗೊಂಡಿತು. ಕೇಂದ್ರೀಯ ಬ್ಯಾಂಕ್‌ ಮತ್ತು 
ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆಯು ಪ್ರತಿ ಹತ್ತು 
ವರ್ಷಗಳಿಗೊಮ್ಮೆ ನಡೆಸಿದ ಸಮೀಕ್ಷೆಗಳ ಕೆಳಗಿನ 
ಅಂಕಿಅಂಶಗಳು ಲೇವಾದೇವಿದಾರರ ಕಾರ್ಯವು 
ಪುನರಾರಂಭಗೊಂಡಿದೆ ಎಂದು ತೋರಿಸುತ್ತದೆ, 
ಆದರೂ ಇತ್ತೀಚಿನ ಅಧಿಕೃತ ಮಾಹಿತಿಯು 2002 
ರಲ್ಲಿ ಅಖಿಲ ಭಾರತ ಗ್ರಾಮೀಣ ಸಾಲ ಮತ್ತು 
ಹೂಡಿಕೆ ಸಮೀಕ್ಷೆಯಿಂದ ಬಂದಿದೆ. 
ಲೇವಾದೇವಿದಾರರ ಅಸ್ತಿತ್ವವು ಭಾರತದ ಗ್ರಾಮೀಣ 


ಆರ್ಥಿಕತೆಗೆ ಸಾಲದ ಕಳಪೆ ಹರಿವು. ವಾಣಿಜ್ಯ 
ಬ್ಯಾಂಕ್‌ ಶಾಖೆಗಳನ್ನು ವಿಸ್ತರಿಸುವ ಮೂಲಕ 
ಹರಿವನ್ನು ಹೆಚ್ಚಿಸಲು ಸರ್ಕಾರವು ಪ್ರಯತ್ನಿಸಿತು, 


ಆದರೆ 1991 ರ ನಂತರ ಶಾಖೆಯ ಅಭಿವೃದ್ಧಿಯನ್ನು 
ನಿಲ್ಲಿಸಲಾಯಿತು. ಇದಕ್ಕೆ ಕಾರಣವೆಂದರೆ 
ಸುಧಾರಣೆಯು ಆರ್ಥಿಕತೆಯ ಇತರ ವಲಯದ 
ಮೇಲೆ ಹೆಚ್ಚಾಗಿ ಕೇಂದ್ರೀಕರಿಸಿದೆ. 


ಪರಾಮರ್ಶನ ಗಂಥಗಳು 


* ಮುಡಿಲ್‌ ಕೆ. ಮತ್ತು ವೈ.ಎಸ್‌. ಪಿ. ಥೋರತ್‌. 
(1995). ಗ್ರಾಮೀಣ ಹಣಕಾಸು ಸಂಸ್ಥೆಗಳ 
ಪುನರ್ರಚನೆ. ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ 
ಬ್ಯಾಂಕುಗಳ ಅನುಭವ. ಕಾನ್ಫರೆನ್ಸ್‌ ಪ್ರೊಸೀಡಿಂಗ್‌, 


ಫು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 104-108 


This article available at: www.srujani.in 


ಭಾರತದಲ್ಲಿ ಮೈಕ್ರೋ ಫೈನಾನ್ಸ್‌ಗಾಗಿ ಸಹಾಯಕ 
ನೀತಿ ಮತ್ತು ನಿಯಂತ್ರಣ ಚೌಕಟ್ಟಿನ ಕಾರ್ಯಪಡೆ. 
(2000). ನಬಾರ್ಡ್‌ 
ಪ್ರಸಾದ್‌ ಸಿ.ಎಸ್‌. (2009). 1947 ರಿಂದ 
ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ನ್ಯೂ 
ಸೆಂಚುರಿ ಪಬ್ಲಿಕೇಶನ್ಸ್‌. 
ಪ್ರಭಾಕರ್‌ ರಾಜ್‌ಕುಮಾರ್‌. (2008). ಭಾರತದಲ್ಲಿ 
ಕೃಷಿ ಹಣಕಾಸು: ನಬಾರ್ಡ್‌ನ ಪಾತ್ರ ನ್ಯೂ 
ಸೆಂಚುರಿ ಪಬ್ಲಿಕೇಶನ್ಸ್‌ 


108 


ಸೃಜನ 165% 2583-3510 


SRUJANI: Indian Journal of Innovative Research and 5 | R D F 
Development (SUIRD) 
Volume-2 Issue 6, January-February 2024, Pp. 109-117 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ದಾಕ್ಷಿ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಸ್ಥಿತಿಗತಿ 


ತೇಜಶ್ವಿನಿ ಚಾಂದಕವಟೆ & ಪ್ರೊ. ಹೇಮಲತ ಎಚ್‌.ಎಂ. 
'ಸಂಶೋಧನಾ ವಿದ್ಯಾರ್ಥಿ, ಮಹಿಳಾ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ, 
ವಿಜಯಪುರ. 
ಪ್ರಾದ್ಯಾಪಕರು, ಹೊರಾವರಣ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಕರ್ನಾಟಕ ರಾಜ್ಯ 
ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ, ಮಂಡ್ಯ. 


Abstract: 
ಆಹಾರ ಬೆಳೆಗಳಿಗೆ ಸೀಮಿತವಾಗಿದ್ದ ಕೃಷಿಯು ಹೆಚ್ಚು ಹಣ್ಣು, ತರಕಾರಿ ಬೆಳೆದು ವಾಣಿಜ್ಯ ಕ್ಷೇತವಾಗಿ 


ವಿಸ್ತಾರಗೊಂಡಿತು. ಕೃಷಿಯಿಂದ ವಾಣಿಜ್ಯ ಬೆಳೆಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸಲಾಗದಿದ್ದರೂ ಬೆಳೆಗಳ 
ಅವಧಿ, ಲಕ್ಷಣ, ನಿರ್ವಹಣೆ, ಮಾರುಕಟ್ಟೆ ಮುಂತಾದ ವಿಷಯಗಳು ಭಿನ್ನವಾಗಿವೆ. ವಾಣಿಜ್ಯ ಬೆಳೆಗಳನ್ನು ಆಯಾ 
ಪದೇಶದ ಹವಾಗುಣಕ್ಕನುಗುಣವಾಗಿ ಬೆಳೆಯಲಾಗುತ್ತದೆ. ಭಾರತದಲ್ಲಿ 296.65 ಮಿಲಯನ್‌ ಟನ್‌ಗಳಷ್ಟು 
ಆಹಾರ ಬೆಳೆಗಳನ್ನು ಮತ್ತು 31957 ಮಿಲಿಯನ್‌ ಟನ್‌ಗಳಷ್ಟು ವಾಣಿಜ್ಯ ಬೆಳೆಗಳನ್ನು ಉತ್ಪಾದಿಸಲಾಗಿದೆ. 
(2019-20). ತೋಟಗಾರಿಕೆ ಕೃಷಿಯು ಒಂದು ವಾಣಿಜ್ಯ ಕೃಷಿಯಾಗಿದ್ದು, ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. 
ಕಳೆದ 2 ದಶಕಗಳಲ್ಲಿ ವಾಣಿಜ್ಯ ಬೆಳೆಯ ಬೆಳವಣಿಗೆಯು 5.5%ರಷ್ಟಾಗಿದೆ. ವಾಣಿಜ್ಯ ಬೆಳೆಗಳನ್ನು ಲಾಭದ 
ಉದ್ದೇಶಕ್ಕಾಗಿ ಬೆಳೆಯುತ್ತಾರೆ ತೋಟದಲ್ಲಿ ವರ್ಷವಿಡಿ ಒಂದೇ ಬೆಳೆಯನ್ನು ಬೆಳೆಯಲಾಗುತ್ತದೆ. ಇದು ಕೃಷಿ 
ಕುಟುಂಬಕ್ಕೆ ಮಾತ್ರವಲ್ಲದೆ ಭೂರಹಿತ ಕುಟುಂಬಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗವನ್ನು 
ಒದಗಿಸುತ್ತದೆ. ಪಸ್ತುತ ಲೇಖನದಲ್ಲಿ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಸ್ಥಿತಿಗತಿ ಕುರಿತು 
ಅಧ್ಯಯನ ಮಾಡಲಾಗಿದೆ. 


Keywords: ಕೃಷಿ, ತೋಟಗಾರಿಕೆ, ದಾಕ್ಷಿ ಬೆಳೆ ಮಹಿಳಾ ಕಾರ್ಮಿಕರು, ವೇತನ ತಾರತಮ್ಮ. 


ಪೀಠಿಕೆ 
ಶತಮಾನದ ಮಧ್ಯಭಾಗದಲ್ಲಿ ಭಾರತಕ್ಕೆ ಹಂಪಲಗಳು, ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ 


ತೋಟಗಾರಿಕೆಯನ್ನು ಪರಿಚಯಿಸಲಾಯಿತು. ನಂತರ ಅವುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವುದು ಈ 
ಇಂಗ್ಲಿಷ್‌ ಬ್ಯಾಪಿಸ್ಟ್‌ ಮಿಷನರಿ ರೆವ್‌ ವಿಲಿಯಂ ಕ್ಯಾರಿ ಸೊಸೈಟಿಯ ಉದ್ದೇಶವಾಗಿತ್ತು 

ಅವರು 1820 ರಲ್ಲಿ ದೇಶದಲ್ಲಿ ಕೃಷಿಯ ಪ್ರಚಾರ ಕರ್ನಾಟಕದಲ್ಲಿ ತೋಟಗಾರಿಕೆಯ ಬೆಳೆವಣಿಗೆಯು 
ಮತ್ತು ಅಭಿವೃದ್ಧಿಗಾಗಿ ಭಾರತದಲ್ಲಿ ಅಗ್ರಿ ಅದ್ಭುತವಾದ ಐತಿಹಾಸಿಕ ಹಿನ್ನಲೆಯನ್ನು ಹೊಂದಿದೆ. 
ಹಾರ್ಟಿಕಲ್ಲರಲ್‌ ಸೊಸೈಟಿಯನ್ನು ಸ್ಥಾಪಿಸಿದರು. ರಾಜ್ಯದಲ್ಲಿ ಹಲವಾರು ತೋಟಗಾರಿಕೆ ಬೆಳೆಗಳನ್ನು 
ಭಾರತೀಯ ಸಮಾಜವು ಸಂಪೂರ್ಣವಾಗಿ ಅನಾದಿಕಾಲದಿಂದಲೂ ಬೆಳೆಯಲಾಗುತ್ತಿದ್ದರೂ, 


Please cite this article as: ತೇಜಶ್ವಿನಿ ಚಾಂದಕವಟೆ & ಹೇಮಲತ ಎಚ್‌.ಎಂ. (2024). ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ 
ಕಾರ್ಮಿಕರ ಸ್ಥಿತಿಗತಿ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 2(6), 109-117. 


SRUJANI: Indian Journal of Innovative Research and Development 


ವಾಣಿಜ್ಯ. ಪ್ರಮಾಣದ ಬೇಸಾಯವು ಕೇವಲ 
ಎರಡೂವರೆ ಶತಮಾನಗಳ ಹಿಂದೆಯಷ್ಟೇ 
ಪ್ರಾರಂಭವಾಗಿದೆ. 


ವಿಜಯಪುರ ಜಿಲ್ಲೆಯ ಹವಾಗುಣವು ಮುಂಜಾನೆ 
ಬಿಸಿಲಿನಿಂದ ಕೂಡಿದ್ದು ರಾತ್ರಿ ತಂಪಾಗಿರುತ್ತದೆ. 
ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆಯ 
ಬೆಳೆಗಳನ್ನು ಬೆಳೆಯಲು ಭೂಮಿ ಉತ್ತಮವಾಗಿದೆ. 
ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. 
ಜಿಲ್ಲೆಯಲ್ಲಿ ದ್ರಾಕ್ಷಿಯ ಜೊತೆಗೆ ಇತರೆ ವಾಣಿಜ್ಯ 
ಬೆಳೆಗಳಾದ ಬಾಳೆ, ನಿಂಬೆ, ಪೈನಾಪಲ್‌, ಪಪ್ಪಾಯ 
ಮುಂತಾದವುಗಳನ್ನು ಬೆಳೆಯಲಾಗುತ್ತದೆ. 
ದ್ರಾಕ್ಷಿಯನ್ನು ಸುಮಾರು 13,400 ಹೆಕ್ಟರ್‌ಗಳಷ್ಟು 
ಬೆಳೆಯಲಾಗುತ್ತದೆ. ಇದರಲ್ಲಿ ಸುಮಾರು 12,730 
ಹೆಕ್ಟರ್‌(95%) ರಷ್ಟು ದ್ರಾಕ್ಷಿಯನ್ನು ಒಣದ್ರಾಕ್ಷಿಯನ್ನಾಗಿ 
ಮಾಡಿ ಮಾರಲಾಗುತ್ತದೆ. ಇದರಿಂದ ವರ್ಷಕ್ಕೆ 
ಅಂದಾಜು ಸುಮಾರು 1300 ರಿಂದ 1600 ಕೋಟಿ 
ಲಾಭವಾಗುತ್ತದೆ. 

ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಲ್ಲಿ ಮಹಿಳಾ 
ಕಾರ್ಮಿಕರ ಪಾತ್ರ ಪ್ರಮುಖವಾಗಿರುತ್ತದೆ. 
ಮಹಿಳೆಯರು ಸಸಿಗಳನ್ನು ನೆಡುವುದರಿಂದ ಹಿಡಿದು 
ಬೆಳೆಗಳನ್ನು ಮಾರುಕಟ್ಟೆಗೆ ಮಾರಲು ಡಬ್ಬಿಗಳಲ್ಲಿ 
ತುಂಬುವವರೆಗೂ ಕೆಲಸ ಮಾಡುತ್ತಾರೆ. ಆದರೆ ಕೃಷಿ 
ಅಸಂಘಟಿತ ವಲಯದ ಭಾಗವಾಗಿರುವುದರಿಂದ 
ಅಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಶ್ರಮಕ್ಕೆ 
ತಕ್ಕ ಕೂಲಿ ಸಿಗುತಿಲ್ಲ ಮತ್ತು ಅವರ ದುಡಿಮೆಯನ್ನು 


ಗುರುತಿಸುತ್ತಿಲ್ಲ ಮತ್ತು ಮಹಿಳೆಯರ ಆರ್ಥಿಕ, 
ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಯನ್ನು ಮತ್ತು 
ದುಡಿಮೆಯ ಸ್ವರೂಪವನ್ನು ತಿಳಿಯುವುದು ಬಹಳ 
ಮುಖ್ಯವಾಗಿದೆ. 
ಉದ್ದೇಶಗಳು 


* ದ್ರಾಕ್ಷಿ ತೋಟದಲ್ಲಿ ದುಡಿಯುತ್ತಿರುವ ಮಹಿಳಾ 
ಕಾರ್ಮಿಕರ ಸ್ಥಿತಿಗತಿ ತಿಳಿಯುವುದು. 

* ತೋಟಗಾರಿಕೆಯಲ್ಲಿ ಮಹಿಳೆಯರ ದುಡಿಮೆಯ 
ಸ್ವರೂಪವನ್ನು ಅರಿಯುವುದು. 


ಅಧ್ಯಯನ ವಿಧಾನ 

ಪ್ರಸ್ತುತ ಅಧ್ಯಯನಕ್ಕೆ ಪ್ರಾಥಮಿಕ ಮತ್ತು 
ಮಾಧ್ಯಮಿಕ ಮೂಲಗಳಿಂದ ಮಾಹಿತಿ 
ಸಂಗ್ರಹಿಸಲಾಗಿದೆ... ಪ್ರಾಥಮಿಕ ಮಾಹಿತಿಯನ್ನು 
ಸಂದರ್ಶನ ಕೈಪಿಡಿ, ಅವಲೋಕನ, ಸಮೀಕ್ಷೆ 
ವಿಧಾನಗಳಿಂದಲೂ ಹಾಗೂ ಮಾಧ್ಯಮಿಕ 
ಮಾಹಿತಿಯನ್ನು ಗಂಥಗಳು, ವರದಿಗಳು, 
ಲೇಖನಗಳು ಹಾಗೂ ಇತರೆ ಮೂಲಗಳಿಂದಲೂ 
ಸಂಗಹಿಸಲಾಗಿದೆ. 


ಅಧ್ಯಯನ ಕ್ಷೇತ್ರ 
ಪ್ರಸ್ತುತ ಅಧ್ಯಯನಕ್ಕೆ ವಿಜಯಪುರ ಜಿಲ್ಲೆಯ 
ತಿಕೋಟಾ ಮತ್ತು ಬಬಲೇಶ್ವರ ತಾಲೂಕುಗಳನ್ನು 


ಆಯ್ದುಕೊಳ್ಳಲಾಗಿದೆ. ಪ್ರತಿ ತಾಲೂಕಿನಿಂದ 25 
ಮಹಿಳಾ ಕಾರ್ಮಿಕರಂತೆ ಒಟ್ಟು 50 ಮಹಿಳಾ 
ಕಾರ್ಮಿಕರನ್ನು ಅಧ್ಯಯನಕ್ಕೆ ಆಯ್ಕೆ 
ಮಾಡಿಕೊಳ್ಳಲಾಗಿದೆ. 


ಫಲಿತಾಂಶ ಮತ್ತು ಚರ್ಚೆಗಳು 
ಕೋಷ್ಠಕ 1: ಪ್ರತಿಕ್ರಿಯಾರ್ಥಿಗಳ ವಯೋಮಾನದ ವಿವರ 


ಕ್ರಸಂ | ವಯಸ್ಸು ಆವೃತ್ತಿ | ಶೇಕಡಾ 
01 10-17 3 6 

02 18-25 13 26 

03 26-35 17 34 

04 36-45 $ 16 

05 [46 ವರ್ಷ ಮೇಲ್ಪಟ್ಟು 9 18 

ಒಟ್ಟು 50 [100 

ಕೋಷ್ಠಕ 1 ರಲ್ಲಿ ಅಧ್ಯಯನಕ್ಕೆ ಆಯ್ಕೆ 

ಮಾಡಿಕೊಂಡಿರುವ ಮಹಿಳಾ ಕಾರ್ಮಿಕರ 
ವಯೋಮಾನದ ವಿವರಗಳನ್ನು ನೀಡಲಾಗಿದೆ. 


ಕೋಷ್ಟಕದ ಪ್ರಕಾರ ಶೇ.6 ರಷ್ಟು ಬಾಲಕಾರ್ಮಿಕರು 
ಕೆಲಸ ಮಾಡುವುದು ಕಂಡು ಬಂದಿದೆ ಮತ್ತು 
ಶೇ.34% ರಷ್ಟು 26-35 ವಯಸ್ಸಿನ ಮಳೆಯರು 
ಕೆಲಸ ಮಾಡುತ್ತಿದ್ದಾರೆ. ಮತ್ತು ಶೇ.18% ರಷ್ಟು 45 
ವರ್ಷ ಮೇಲ್ಪಟ್ಟ ವಯಸ್ಸಿನ ಮಹಿಳೆಯರು ಕೆಲಸ 
ಮಾಡುವುದನ್ನು ಗಮನಿಸಬಹುದಾಗಿದೆ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 110 


This article available at: www.srujani.in 


SRUJANI: Indian Journal of Innovative Research and Development 


ಕೋಷ್ಠಕ 2: ಪ್ರತಿಕ್ರಿಯಾರ್ಥಿಗಳ ಶಿಕ್ಷಣದ ವಿವರ 


ಕ್ರಸಂ | ಶಿಕ್ಷಣ ಆವುತಿ ಶೇಕಡಾ 
ಎ ಲೌ 

0 _[ಪಾಥವಮಕ 79 38 

0 |ಫೌಡ ಕ 8 

03 ಪದವಿ ಪೂರ್ವ 2 4 

04 ಪದವಿ — — 

05 ಸ್ನಾತಕೋತ್ತರ 1 2 

06 ಅನಕರಸರು 19 38 

CE) 
ಒಟ್ಟು 50 100 
ಟಿ 
ದಾಕ್ಷಿ ತೋಟದಲ್ಲಿ ಕೆಲಸ ಮಾಡುವ 

ಮಹಿಳೆಯರನ್ನು ಗಮನಿಸಿದಾಗ ಶೇ.38 ರಷ್ಟು 


ಮಹಿಳೆಯರು ಪ್ರಾಥಮಿಕ ಶಿಕ್ಷಣವನ್ನು, ಶೇ.4 ರಷ್ಟು 
ಮಹಿಳೆಯರು ಪದವಿ ಪೂರ್ವ ಶಿಕ್ಷಣವನ್ನು, 
ಮಹಿಳೆಯೊಬ್ಬರು ಸ್ನಾತಕೋತ್ತರ ಪದವಿ ಪಡೆದಿದ್ದು 
(ತಂದೆಯ ಮರಣದ ನಂತರ ಮನೆಯಲ್ಲಿ ಹಿರಿಯ 
ಮಗಳಾಗಿದ್ದರಿಂದ ಕುಟುಂಬದ ಜವಾಬ್ದಾರಿ ಇವಳ 


ಮೇಲೆ ಇತ್ತು. ಶೇ.38 ರಷ್ಟು ಮಹಿಳೆಯರು 
ಅನಕ್ಷರಸ್ಥರಾಗಿರುವುದು ಕಂಡು ಬಂದಿದೆ. 
ಶಿಕ್ಷಣದಿಂದ ವಂಜಚಿತರಾಗಬಾರದೆಂದು ಸರ್ಕಾರ 


ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದರೂ ಕೂಡ 
ಅನಕ್ಷರಸ್ಥರ ಪ್ರಮಾಣ ಹೆಚ್ಚಿರುವುದನ್ನು ಈಗಲೂ 
ಕಾಣಬಹುದಾಗಿದೆ. 

ಕೋಷ್ಠಕ 3: ಪ್ರತಿಕ್ರಿಯಾರ್ಥಿಗಳ ಸಾಮಾಜಿಕ ಹಿನ್ನೆಲೆ 


ಕ್ರಸಂ | ಜಾತಿ ಆವೃತ್ತಿ [ಶೇ 
01 ಮರಾಠರು 4 8 
02 ಲಿಂಗಾಯತ 15 30 
03 ಕುರುಬರು 12 24 
04 ಪರಿಶಿಷ್ಟ ಜಾತಿ 15 30 
05 | ಪರಿಶಿಷ್ಟ ಪಂಗಡ 2 4 
06 ಜೈನ 2 4 
ಒಟ್ಟು 50 100 


ತೋಟದಲ್ಲಿ ಕೆಲಸ ಮಾಡುವ ಮಹಿಳೆಯರಲ್ಲಿ 
ಶೇ.30 ರಷ್ಟು ಲಿಂಗಾಯತ ಮತ್ತು ಅಷ್ಟೇ ಪ್ರಮಾಣದ 
ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು, ಶೇ.4 ರಷ್ಟು 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 


This article available at: www.srujani.in 


ಜೈನ ಮತ್ತು ಅಷ್ಟೇ ಪ್ರಮಾಣದ ಕಾರ್ಮಿಕರು 
ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ. 
ವೈವಾಹಿಕ ಸ್ಥಿತಿ: 

ಮಹಿಳೆಯರ ವಿವಾಹದ ನಿರ್ಧಾರವನ್ನು ತಂದೆ, 
ತಾಯಿಯ ಇಲ್ಲವೆ ಮನೆಯ ಹಿರಿಯರು 
ತಗೆದುಕೊಳ್ಳುತಾರೆ. ವಿವಾಹಿತರಲ್ಲಿ 18 ವರ್ಷಕ್ಕೂ 
ಕಡಿಮೆ ವಯಸ್ಸಿನ ಬಾಲಕಿಯರನ್ನು ನಾವು 
ನೋಡಬಹುದು. ಮಹಿಳೆಯರ ವಿವಾಹದ 
ವಯಸ್ಸನ್ನು ಕಾನೂನು ನಿರ್ಧರಿಸಿದ್ದರೂ ಕೂಡಾ 
ಇದು ಕೆಲಸ ಮಾಡುವ ಕಾರ್ಮಿಕರಿಗೆ ಮತ್ತು ವಲಸೆ 
ಹೋಗುವ ಜನರಿಗೆ ಅನ್ವಯ ಆಗುವುದಿಲ್ಲ ಅನ್ನುವ 
ರೀತಿಯಲ್ಲಿ ಮದುವೆಗಳು ಜರಗುತ್ತವೆ. ಇದಕ್ಕೆ ಕಾರಣ 
ಅವರ ಆರ್ಥಿಕ ಸಮಸ್ಯೆ, ಶಿಕ್ಷಣದ ಕೊರತೆ, ಹೆಣ್ಣು 
ಮಕ್ಕಳ ಸಂಖ್ಯೆ ಜಾಸ್ತಿ ಇರುವುದರಿಂದ ಅವರನ್ನು 


ಸಾಕುವುದು ಮತ್ತು ಮದುವೆ ಮಾಡಲು 
ಕಷ್ಟವಾಗುತ್ತದೆ ಎಂದು ಚಿಕ್ಕ ವಯಸ್ಸಿನಲ್ಲಿಯೇ 


ಮದುವೆ ಮಾಡಲಾಗುತ್ತದೆ. 
ಕೋಷ್ಠಕ 4: ಪ್ರತಿಕ್ರಿಯಾರ್ಥಿಗಳ ವೈವಾಹಿಕ ಸ್ಥಾನಮಾನ 


ಕಸಂ | ವೈವಾಹಿಕ ಸ್ಥಿತಿ ಅವೃತ್ತಿ | ಶೇಕಡ 

01 ವಿವಾಹಿತ 19 38 

02 ಅವಿವಾಹಿತ ೨ 10 

03 ವಿಧವೆ 6 jp) 

04 ಪರಿತ್ಯಕ್ಷರು 10 20 

05 ಬಾಲ್ಯ ಏವಾಹ 10 ೨0 

ಒಟ್ಟು 50 100 
ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ 

ಕಾರ್ಮಿಕರಲ್ಲಿ ಶೇ.38 ಕಾರ್ಮಿಕರು 

ವಿವಾಹಿತರಾಗಿದ್ದಾರೆ. ಶೇ.10 ರಷ್ಟು 


ಅವಿವಾಹತರಾಗಿದ್ದು ಅದರಲ್ಲಿ ಬಾಲಕಾರ್ಮಿಕರನ್ನು 
ಕಾಣಬಹುದಾಗಿದೆ. ಶೇ.20 ರಷ್ಟು ಮಹಿಳೆಯರು 
ಗಂಡನಿಂದ ದೂರವಾಗಿ ತವರುಮನೆಯಲ್ಲಿ 
ವಾಸಿಸುತ್ತಿದ್ದಾರೆ. 


11.11 


SRUJANI: Indian Journal of Innovative Research and Development 


ಆರ್ಥಿಕ ಪರಿಸ್ಥಿತಿ 
ಕೋಷ್ಠಕ 5: ಪ್ರತಿಕ್ರಿಯಾರ್ಥಿಗಳ ಮನೆಯ ಸ್ವರೂಪ 


ಕ್ರಸಂ | ಮನೆ ವಿಧ ಆವೃತ್ತಿ [ಶೇ 
01 ಕಚ್ಚಾಮನೆ 2 4 
02 | ಪಾಸ್‌ 39 78 
03 ಆರ್‌ಸಿಸಿ 7 14 
04 | ಪತ್ರಾಸ್‌೬ಆರ್‌ಸಿಸಿ 2 4 
ಒಟ್ಟು 50 100 
ಮಹಿಳಾ ಕಾರ್ಮಿಕರು ಹೊಂದಿರುವಂತಹ 
ಮನೆಯನ್ನು ಗಮನಿಸಿದಾಗ ಶೇ.78 ರಷ್ಟು ಜನ 
ಪತ್ರಾಸ್‌ ಮನೆಗಳನ್ನು ಹೊಂದಿರುವುದಾಗಿ 
ತಿಳಿಸಿದರು. ಶೇ.4 ರಷ್ಟು ಜನ ಕಚ್ಚಾಮನೆ ಮತ್ತು 
ಪತ್ರಾಸ್‌ ಮತ್ತು ಆರ್‌ಸಿಸಿ ಮನೆಗೆಳನ್ನು 
ಹೊಂದಿರುವುದಾಗಿ ಹೇಳಿದರು. ಅಡುಗೆಮನೆ 


ಪತ್ರಾಸ್‌ದಾಗಿದ್ದು, ಪಡಸಾಲೆ ಆರ್‌ಸಿಸಿ ಆಗಿರುತ್ತದೆ. 


ಕೋಷ್ಠಕ 6: ಪ್ರತಿಕ್ರಿಯಾರ್ಥಿಗಳ ದಿನಗೂಲಿ ವಿವರ 


ಸಂದರ್ಭಲಲ್ಲಿ 200 ರಿಂದ 250 ರೂ ಕೂಲಿ 
ನೀಡಲಾಗುತ್ತದೆ. 

ಕೂಲಿಯ ಈ ವ್ಯತ್ಯಾಸಕ್ಕೆ ಕಾರಣಗಳನ್ನು 
ಹುಡುಕುತ್ತಾ ಹೋದಂತೆ ತಿಳಿದು 


ಬಂದಿರುವುದೆನೆಂದರೆ ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚಿನ 
ಕೂಲಿಯನ್ನೂ ಹಾಗೂ ಹೊರ ಊರುಗಳಿಂದ 
ಬರುವ ಕಾರ್ಮಿಕರಿಗೆ ಮಾಲೀಕರು ವಾಹನ ಸೌಲಭ್ಯ 
ಕಲ್ಪಿಸುವುದ್ದರಿ೦ಂದ ಕಡಿಮೆ ಕೂಲಿಯನ್ನು ನೀಡುತ್ತಾರೆ. 


ಕೋಷ್ಠಕ 7: ಪ್ರತಿಕ್ರಿಯಾರ್ಥಿಗಳ ಕೂಲಿಯ ಸ್ವರೂಪ 


ಕ್ರಸಂ [ದಿನ ಆವೃತ್ತಿ | ಶೇಕಡಾ 

01 ವಾರಕ್ಕೊಮ್ಮೆ 40 80 

02 15 ದಿನಗಳಿಗೊಮ್ಮೆ 6 12 

03 ತಿಂಗಳಿಗೊಮ್ಮೆ ದ — 
ಪೂರ್ತಿ ಕೆಲಸ 

04 | ಮುಗಿದಮೇಲೆ | ೆ 

ಒಟ್ಟು 50 100 


ತೋಟದಲ್ಲಿ ಕೆಲಸ ಮಾಡುವ ಮಹಿಳೆಯರಲ್ಲಿ 
ಶೇ.80 ರಷ್ಟು ಜನ ಕೂಲಿಯನ್ನು ವಾರಕ್ಕೊಮ್ಮೆ 
ಪಡೆದರೆ, ಶೇ.8 ರಷ್ಟು ಜನ ಪೂರ್ತಿ ಕೆಲಸ ಮುಗಿದ 
ಮೇಲೆಯೇ ಕೂಲಿ ಹಣವನ್ನು ಪಡೆದುಕೊಳ್ಳುತ್ತಾರೆ. 
ಕೋಷ್ಠಕ 8: ಪ್ರತಿಕ್ರಿಯಾರ್ಥಿಗಳ ಹಣ ಉಳಿತಾಯ ಪ್ರವೃತ್ತಿ 


ಕ್ರಸಂ |] ಊರು [ದಿನದ ಆವೃತ್ತಿ | ಶೇಕಡಾ 
ಕೂಲಿ 

01 ನಿಡೋಣಿ 300 16 32 

02 ಬಬಲೇಶ್ವರ 300 05 10 

03 ತಿಕೋಟಾ 400 16 32 

04 ಬಾಬಾನಗರ |500 03 06 

05 600 06 12 

06 ವಲಸೆ 600 04 08 
ಮೇಲ್ಪಟ್ಟು 

ಒಟ್ಟು 50 1106 

ಯತುಮಾನದ (ಅಕ್ಟೋಬರ್‌ ನಿಂದ ಮಾರ್ಚ್‌) 
ಸಮಯದಲ್ಲಿ ಕಾರ್ಮಿಕರಿಗೆ ಹೆಚ್ಚಿನ ಕೂಲಿ 


ನೀಡಲಾಗುತ್ತದೆ. ಕಾರಣ ಈ ಸಮಯದಲ್ಲಿ ಕೆಲಸ 
ಜಾಸ್ತಿಯಿರುವ ಕಾರಣ ಕೂಲಿ ನೀಡಲಾಗುತ್ತದೆ. 
ನಿಡೋಣಿ ಮತ್ತು ಬಬಲೇಶ್ವರದಲ್ಲಿ 300ರೂ ಕೂಲಿ 
ನೀಡಿದರೆ, ತಿಕೋಟಾದಲ್ಲಿ 400 ರೂ. ಬಾಬಾ 
ನಗರದ ಕೆಲವೊಂದು ತೋಟಗಳಲ್ಲಿ 500 ಮತ್ತು 


ಶ್‌ 
ಕ್ರಸಂ | ಕೂಲಿ ಉಳಿತಾಯ [ಸಂಖ್ಯೆ ಶೇಕಡಾ 
01 ಪಿಗ್ಮಿ 1 2 
02 ಬ್ಯಾಂಕು 1 2 
03 ಬಿಸಿ — = 
04 ಎಸ್‌ಎಚ್‌ಜಿ 1೨ 30 
05 ಇತರೆ ೨ 10 
06 ಇಲ್ಲ 28 56 
ಒಟ್ಟು 50 100 


ಮಹಿಳಾ ಕಾರ್ಮಿಕರಲ್ಲಿ ಶೇ.56 ರಷ್ಟು ಜನ ತಮ್ಮ 
ಕೂಲಿ ಹಣದಲ್ಲಿ ಉಳಿತಾಯ ಮಾಡುವುದಿಲ್ಲ ಎಂದು 
ಹೇಳಿದ್ದಾರೆ. ಶೇ.30 ರಷ್ಟು ಜನರು ಎಸ್‌ಎಚ್‌ಜಿ 
(ಮಹಿಳಾ ಸ್ವ-ಸಹಾಯ ಮತ್ತು ಧರ್ಮಸ್ಥಳ ಸಂಘ) 


600 ರೂಗಳನ್ನು ನೀಡಲಾಗುತ್ತದೆ, ಇನ್ನುಳಿದ ಯಲ್ಲಿ ಹಣ ಉಳಿತಾಯ ಮಾಡುವುದಾಗಿ 
ಹೇಳಿದರು. 
VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 112 


This article available at: www.srujani.in 


SRUJANI: Indian Journal of Innovative Research and Development 


ಕೋಷ್ಠಕ 9: ಪ್ರತಿಕ್ರಿಯಾರ್ಥಿಗಳ ಕುಟುಂಬದಲ್ಲಿ ಸಾಲದ 


ವಿವರ 
ಕ್ರಸಂ | ಸಾಲದ ವಿಧ ಸಂಖ್ಯೆ [ಶೇ 
01 ಮಕ್ಕಳ ಶಿಕ್ಷಣ 4 8 
02 ಮಕ್ಕಳ ಏವಾಹ 3 6 
03 ಕುಟುಂಬದ 4 $ 
ನಿರ್ವಹಣೆ 
04 [ಆರೋಗ್ಯದ ಸಮಸ್ಯೆ |- ದ 
05 ಇತರೆ 18 36 
06 [ಸಾಲ ಸ್ಸ 19 38 
07 [ಸಾಲದ ಬಗ್ಗೆ ಗೊತ್ತಿಲ್ಲ 12 4 
ಒಟ್ಟು 50 100 
ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ 


ಕಾರ್ಮಿಕರಿಗೆ ಸಾಲದ ಬಗ್ಗೆ ವಿಚಾರಿಸಿದಾಗ ಶೇ.38 
ರಷ್ಟು ಜನ ಯಾವುದೇ ಸಾಲ ಮಾಡಿಲ್ಲ ಏಕೆಂದರೆ 
ದುಡಿದು ಬಂದ ಕೂಲಿ ಆ ದಿನದ ಊಟಕ್ಕೆ 
ಸರಿಹೋಗುತ್ತೆದೆ. ಸಾಲ ಮಾಡಿದರೆ ಸಾಲ ತೀರಿಸಲು 
ಕಷ್ಟ ಮತ್ತು ಸಾಲಗಾರರ ಕಾಟ ತಡೆಯಲು 
ಆಗುವುದಿಲ್ಲ ಎಂದು ಹೇಳಿದರು. ಶೇ.4 ರಷ್ಟು 
ಜನರಿಗೆ ಮನೆಯಲ್ಲಿ ಸಾಲ ಮಾಡಿರುವ ಬಗ್ಗೆ 
ಮಾಹಿತಿಯೇ ಇಲ್ಲ ಎಂದು ಹೇಳಿದರು. ಶೇ.38 
ರಷ್ಟು ಮಹಿಳೆಯರು ಇತರೆ ಕಾರಣಗಳಿಗೆ ಸಾಲ 
ಮಾಡಿದ್ದಾಗಿ ಹೇಳಿದ್ದು, ಹೊಲದ ನಿರ್ವಹಣೆಗಾಗಿ, 
ಮಷಿನ್‌ಗಳ ಖರೀದಿಗಾಗಿ ಸಾಲ ಮಾಡಿರುವುದಾಗಿ 
ಹೇಳಿದ್ದಾರೆ. 


ದುಡಿಮೆಯ ಸ್ಪರೂಪ 

ದ್ರಾಕ್ಷಿ ತೋಟಗಳಲ್ಲಿ ಮಹಿಳಾ ಕಾರ್ಮಿಕರೇ ಹೆಚ್ಚು 
ದುಡಿಯುತ್ತಿದ್ದಾರೆ.3 ಶಿಫ್ಟ್‌ಗಳಲ್ಲಿ ಕೆಲಸ ಮಾಡುತ್ತಾರೆ, 
ಬೆಳಗ್ಗೆ 8 ರಿಂದ ಸಾಯಂಕಾಲ 6 ಗಂಟೆಯವರೆಗೆ, 
ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2ರವರೆಗೆ ಮತ್ತು 


ಗಿಡಗಳನ್ನು ಗುತ್ತಿಗೆ ಆಧಾರದ ಮೇಲೆ 
ನೀಡಲಾಗುತ್ತದೆ. ಒಂದು ಗಿಡಕ್ಕೆ 11 ರಿಂದ 13 
ರೂಪಾಯಿಂತೆ ನೀಡಲಾಗುತ್ತದೆ. ಅವರು ಕಿಲಸ್‌ 
ತೆಗೆಯುವುದು, ಚಾಟಣಿ ಮಾಡುವುದು, ಕಡ್ಡಿಗಳಿಗೆ 
ಬಣ್ಣ ಹಚ್ಚುವುದನ್ನು ಮಡುತ್ತಾರೆ. ಕೆಲಸ ಮುಗಿದ 
ನಂತರವೇ ಅವರಿಗೆ ಪೂರ್ತಿ ಹಣವನ್ನು 
ನೀಡಲಾಗುತ್ತದೆ. ಬಣ್ಣ ಹಚ್ಚಲು, ಕಸ ತಗೆಯಲು, 
ಚಾಟಣಿ ಮಾಡಲು ದಿನದ ಕೂಲಿ ಮಾಡುವರು 
250 ರಿಂದ 500 ಹಣವನ್ನು ಪಡೆದರೆ, ವಲಸೆ 
ಬಂದಿರುವವರು ಒಂದು ಗಿಡಕ್ಕೆ 1 ರಿಂದ 13 
ರೂಗಳನ್ನು ಪಡೆಯುತ್ತಾರೆ. ವಲಸಿಗರು 20 
ಗಿಡಗಳನ್ನು ದಿನದಲ್ಲಿ ಪೂರ್ಣಗೂಳಿಸಿದರೆ 240 ರೂ 
ಗಳನ್ನು ಪಡೆದುಕೊಳ್ಳುತ್ತಾರೆ. ಕಿಡಿಮೆ ಸಮಯದಲ್ಲಿ 
ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳ ಕೆಲಸ ಮಾಡಿ ಹೆಚ್ಚು 
ಕೂಲಿ ಪಡೆಯುವುದಕ್ಕಾಗಿ ಸಣ್ಣ ಮಕ್ಕಳನ್ನು ಕೆಲಸಕ್ಕೆ 
ಉಪಯೋಗಿಸುತ್ತಾರೆ. ಈ ಸಮಯದಲ್ಲಿ ಅವರಿಗೆ 
ಆರೋಗ್ಯದಲ್ಲಿ. ಏರುಪೇರುಗಳಾದರೂ ಕೂಡ 
ಮಾಲೀಕರು ಜವಾಬ್ದಾರಿಗಳನ್ನು ತಗೆದುಕೊಳ್ಳವುದಿಲ್ಲ. 
ಹೀಗೆ ವಲಸೆ ಬರುವಾಗ ಅವರ ಮಕ್ಕಳನ್ನು 
ಕರೆದುಕೊಂಡು ಬರುತ್ತಾರೆ ಅವರು ಕೂಡ ಇವರಿಗೆ 
ಕೆಲಸ ಮಾಡುವಾಗ ಸಹಾಯ ಮಾಡುತ್ತಾರೆ 


ಇದರಿಂದ ಅವರ ಮಕ್ಕಳ ಶಿಕ್ಷಣವು 
ಕುಂಠಿತಗೊಳ್ಳುತ್ತದೆ. 

ದಾಕ್ಷಿ ತೋಟಗಳಲ್ಲಿ ಮಹಿಳೆಯರು 
ನಿರಂತರವಾಗಿ ವರ್ಷವಿಡಿ ಕೆಲಸ ಮಾಡುತ್ತಾರೆ 


ಸಿಜನ್‌ ಸಮಯದಲ್ಲಿ ಅಂದರೆ ಅಕ್ಟೋಬರ್‌ನಿಂದ 
ಮಾರ್ಚ್‌ ತಿಂಗಳಲ್ಲಿ ದಾಕ್ಷಿ ಹಣ್ಣುಗಳನ್ನು ಕೀಳುತ್ತಾರೆ. 
ಆಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ 
ಮಾಡುತ್ತಾರೆ. ಉಳಿದ ತಿಂಗಳುಗಳಲ್ಲಿ ತೋಟಗಳಲ್ಲಿ 


ಮಧ್ಯಾಹ್ನ 2 ರಿಂದ ಸಾಯಂಕಾಲ 6 ರ ವರೆಗೆ ಕಲಸ ಪಾಡು ಮಹಿಳೆಯರ ಸಂಖ್ಯೆ 
ಕೆಲಸ ಮಾಡುತ್ತಾರೆ. ಸಿಜನ್‌ ಸಮಯದಲ್ಲಿ ಕಡಿಮೆಯಾಗಿರುತ್ತದೆ. 

ವಲಸೆಗಾರರ ಸಂಖ್ಯೆಯು ಹಚ್ಚಿರುತ್ತದೆ. ಬೇರೆ 

ರಾಜ್ಯಗಳಿಂದ ಕೆಲಸಕ್ಕೆ ಬರುತ್ತಾರೆ. ಹೀಗೆ ಬಂದತಂಹ 

ಕಾರ್ಮಿಕರಿಗೆ ದಿನದ ಕೂಲಿಯನ್ನು ಕೊಡದೆ ಅವರಿಗೆ 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 113 


This article available at: www.srujani.in 


SRUJANI: Indian Journal of Innovative Research and Development 


ಕೋಷ್ಠಕ 10: ಪ್ರತಿಕ್ರಿಯಾರ್ಥಿಗಳ ಕೆಲಸದ ಸಮಯ 


ಕ್ರಸಂ ಸಮಯ ಸಂಖ್ಯೆ | ಶೇಕಡಾ 
01 ಜೆಳಗ್ಗೆ 8 ರಿಂದ ಸಂಜೆ 6 35 70 
02 ಜೆಳಗ್ಗೆ 10 ರಿಂದ ಸಂಜೆ 6 |6 12 
ಬೆಳಗ್ಗೆ 6 ರಿಂದ ಮದ್ಯಾಹ್ನ 
03 ಸ್ಟ ಬ 10 
2 
ಮದ್ಯಾಹ್ನ 2 ರಿಂದ ಸಂಜೆ 
04 ಶಿ 4 8 
6 
ಒಟ್ಟು 50 100 
ಮಹಿಳಾ ಕೃಷಿ ಕಾರ್ಮಿಕರಲ್ಲಿ ಅತ್ಯಂತ ಹೆಚ್ಚು 


(ಶೇ.70) ಕಾರ್ಮಿಕರು ಬೆಳಿಗ್ಗೆ 8 ರಿಂದ ಸಂಜೆ 6 
ವರೆಗೆ ದುಡಿಯುತ್ತಾರೆ. ಇವರು ಕೆಲಸ ಮಾಡುವ 
ಸಮಯದ ಆಧಾರದ ಮೇಲೆ ಇವರಿಗೆ ನೀಡುವ 


ಮಹಿಳಾ ಕಾರ್ಮಿಕರ ಜೊತೆ ಮಾಲೀಕರ 
ವರ್ತನೆಯನ್ನು ಗಮನಿಸಿದಾಗ ಸುಮಾರು 46% 
ರಷ್ಟು ಕಾರ್ಮಿಕರು, ಮಾಲೀಕರು ಬಯ್ಯುವುದಾಗಿ 
ಹೇಳಿದರೆ, ಇನ್ನೂ 54% ರಷ್ಟು ಜನ 
ಬಯ್ಯುವುದಾಗಲಿ, ಅಪಹಾಸ್ಯ ಮಾಡುವುದಾಗಲಿ 
ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಮಾಲೀಕರು 
ಅಸಹ್ಯ ಮಾತುಗಳಿಂದ ನಿಂದಿಸಿದರು ಕೂಡ ಮತ್ತು 
ಅಂತಹ ಶಬ್ಧಗಳನ್ನು ಪ್ರತಿ ದಿನ ಕೇಳುವುದರಿಂದ 
ಅವರಿಗೆ ಅವು ಬೈಗುಳ ಅನ್ನಿಸುವುದಿಲ್ಲ. 
ಆರೋಗ್ಯ ಸ್ಥಿತಿ 

ಕೋಷ್ಠಕ 13: ದ್ರಾಕ್ಷಿ ಕಡ್ಡಿಗಳಿಗೆ ಬಣ್ಣ ಹಚ್ಚುವಾಗ/ 
ರಸಗೋಬ್ಬರ ಸಿಂಪಡಿಸುವಾಗ ಧರಿಸುವ ವಸ್ತುಗಳು 


ಕೂಲಿಯು ಅವಲಂಬಿತವಾಗಿರುತದೆ. ಬಜ ಸು ಜಟ 
ಕೋಷ್ಠಕ 11: ಕಾರ್ಮಿಕರಾಗಿ ದುಡಿಯುತ್ತಿರುವ ವರ್ಷಗಳು ಕ ಗ್ರಾಸ್‌ ್ರ ತ 
ಕ್ರಸಂ | ಅವಧಿ ಸಂಖ್ಯೆ | ಶೇಕಡಾ 02 ಜಸು 24 
0 7 ವರ್ಷದೊಳಗೆ 4 8 | 
ಚಾ 7 72 ಸ್‌ ಪಪಾತ 
03 ಮಾಸ್ಕ್‌ + ಕಾಲಿಗೆ 2 4 

03 | 6-10 ವರ್ಷ 10 20 ಬೂಟು 
04  |11- 15 ವರ್ಷ 4 8 ಏನೂ ದರಿಸದೇ 
05 16 ವರ್ಷ ಮೇಲ್ಪಟ್ಟು 12] 2೫ 04 ರುವವರು SN 
ಒಟ್ಟು 50 100 ಒಟ್ಟು 50 100 

ಅತ್ಯಂತ ಹೆಚ್ಚು ಮಹಿಳಾ ಕಾರ್ಮಿಕರು ಪ್ರತಿ ದಿನ ಮೂರು ಬಾರಿ ಗಿಡಗಳಿಗೆ 
(ಶೇ.422) 16 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ರಸಗೊಬ್ಬರವನ್ನು ಸಿಂಪಡಿಸಬೇಕು. ಕಡ್ಡಿಗಳಿಗೆ ಬಣ್ಣ 
ದ್ರಾಕ್ಷಿ ತೋಟಗಳಲ್ಲಿ ಕೆಲಸ ಮಾಡುತ್ತಿರುವುದಾಗಿ: ಹಚ್ಚಬೇಕು. ಬಣ್ಣ ಹಚ್ಚುವಾಗ ಕೈಗಳಿಗೆ ಗ್ಲೌಸ್‌ 
ಹೇಳಿದ್ದಾರೆ. ಇನ್ನುಳಿದಂತೆ ಶೇ.22 ರಷ್ಟು ಹಾಕುತಾರೆ. ಮಹಿಳೆಯರು ಬಣ್ಣ ಹಚ್ಚುವಾಗ 
ಕಾರ್ಮಿಕರು 5 ವರ್ಷಗಳಿಂದ ಕೂಲಿ ಉಗುರುಗಳಲ್ಲಿ ಬಣ್ಣ ಸೇರಿಕೊಳ್ಳುತ್ತದೆ ಹೀಗಾಗಿ 
ಮಾಡುತ್ತಿದ್ದಾರೆ. ಮಹಿಳೆಯರು ಆ ಸಮಯದಲ್ಲಿ ಅಡುಗೆ ಮಾಡಲು 
ಕೋಷ್ಠಕ 12: ಕೆಲಸದ ಸಮಯದಲ್ಲಿ ಮಾಲೀಕರ ವರ್ತನೆ ಹಿಂಜರಿಯುತ್ತಾರೆ. ಬಣ್ಣ ಮನೆಯವರ ಹೊಟ್ಟೆಗೆ 
ಕ್ರಸಂ [ವರ್ತನೆ ಸಂಖ್ಯೆ [ಶೇಕಡಾ ಸೇರಿಕೊಂಡರೆ ಅನ್ನುವ ಭಯ ಅವರನ್ನು ಕಾಡುತ್ತದೆ. 
11: | ಬಯ್ಯುವುದು 23 46 ಕೆಲಸದ ಸಮಯದಲ್ಲಿ ಕೆಲಸಗಾರರಿಗೆ 
02 | ಅಪಹಾಸ್ಯ — — ತೊಂದರೆಗಳಾದರೆ ಆಸ್ಪತ್ರೆ ಖರ್ಚುಗಳನ್ನು ಮತ್ತು 
3 [ಇಲ್ಲ 2 ವ, ಜವಾಬ್ದಾರಿಗಳನ್ನು ತೋಟದ ಮಾಲೀಕರು 
ಹ. ಮ ತಗೆದುಕೊಳ್ಳುವುದಿಲ್ಲ. ತೋಟಗಳಲ್ಲಿ ಕೆಲಸ ಮಾಡುವ 

ಮಹಿಳಾ ಕಾರ್ಮಿಕರು ಬಣ್ಣ ಹಚ್ಚುವಾಗ ಶೇ.4 ರಷ್ಟು 

VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 114 


This article available at: www.srujani.in 


SRUJANI: Indian Journal of Innovative Research and Development 


ಜನರು ಕೈಗಳಿಗೆ ಗ್ಲೌಸ್‌ಗಳನ್ನು ಧರಿಸುತ್ತಾರೆ. ಶೇ.24 
ಜನ ಗ್ಲೌಸ್‌, ಏರ್ಪ್ರಾನ್‌ ಮತ್ತು ಮಾಸ್ಕ್‌ಗಳನ್ನು 
ಧರಿಸುತ್ತಾರೆ. ಗ್ಲೌಸ್‌ಗಳನ್ನು ತೋಟದ ಮಾಲೀಕರು 


ನೀಡುತ್ತಾರೆ. ಏರ್ಪಾನ್‌ಗಳ ಬದಲಿಗೆ ಮನೆಯ 
ಗಂಡಸರ ಶರ್ಟ್‌ಗಳನ್ನು ಮತ್ತು ಮಾಸ್ಕ್‌ಗಳ 
ಬದಲಾಗಿ ದುಪ್ಪಟ್ಟಾಗಳನ್ನು ಮಹಿಳೆಯರು 
ಧರಿಸುತ್ತಾರೆ. ಶೇ.68 ಜನ ಮೊದಲು ಗಿಡಗಳಿಗೆ ಬಣ್ಣ 
ಹಚ್ಚುತ್ತಿದ್ದ ಅದರಿಂದ ಅಲರ್ಜಿಗಳಾಗಿದ್ದು, 
ಆರೋಗ್ಯದಲ್ಲಿ ಸಮಸ್ಯಗಳಾಗಿದ್ದರಿಂದ ಈಗ 


ಬಣ್ಣವನ್ನು ಹಚ್ಚುತ್ತಿಲ್ಲಾ ಎ೦ದು ಹೇಳಿದರು.ಅದರಲ್ಲಿ 
ಕೆಲವು ಜನ ಕೆಲಸಕ್ಕೆ ಸೇರಿ ಕಡಿಮೆ 
ದಿನಗಳಾಗಿದ್ದರಿಂದ ಬಣ್ಣವನ್ನು ಹೇಗೆ ಹಚ್ಚಬೇಕು 
ಎನ್ನುವ ಮಾಹಿತಿ ಇಲ್ಲವಾದರಿಂದ ಬಣ್ಣ ಹಚ್ಚುತ್ತಿಲ್ಲಾ 
ಎಂದು ತಿಳಿಸಿದರು. 


ಕೋಷ್ಠಕ 14: ಮಹಿಳಾ ಕಾರ್ಮಿಕರು ಎದುರಿಸುತ್ತಿರುವ 
ಆರೋಗ್ಯ ಸಮಸ್ಯೆಗಳು 


ಕ್ರಸಂ | ಆರೋಗ್ಯ ಸಮಸ್ಯೆಗಳು ಆವೃತ್ತಿ | ಶೇಕಡ 
01 | ರಕ್ತದ ಒತ್ತಡ | 2 

02 ಸಕ್ಕರೆ ಕಾಯಿಲೆ | 2 

03 'ಮೃಕ್ಳ ನೋವು 38 76 

ಗರ್ಭಕೋಶದ 

04 ತೊಂದರೆ 3 6 

05 ಇತರೆ 7 14 
ಒಟ್ಟು 50 100 


ಮಹಿಳೆಯರು ತೋಟದಲ್ಲಿ ಹೆಚ್ಚಾಗಿ ನಿಂತು 
ಕೆಲಸ ಮಾಡುತ್ತಾರೆ. ಇದರಿಂದಾಗಿ ಅವರಿಗೆ ಹೆಚ್ಚಾಗಿ 
ಮೈಕೈ ನೋವು, ಕಾಲು ನೋವು, ಸೊಂಟ ನೋವು 
ಕಂಡುಬರುತ್ತದೆ. ಶೇ.76 ರಷ್ಟು ಜನರು ಮೈಕೈ 
ನೋವು ಇದೆ ಎಂದು ಹೇಳಿದ್ದಾರೆ.ಶೇ.6 ರಷ್ಟು ಜನ 
ಗರ್ಭಕೋಶದ ತೊಂದರೆಯಿದೆ ಎಂದು ಹೇಳಿದ್ದಾರೆ. 
ಇನ್ನೂ ಕೆಲವರು ಬಿಳಿಮುಟ್ಟು ಸಮಸ್ಯೆಯಿದೆ ಎಂದು 
ಹೇಳಿದ್ದಾರೆ. 


ಪೌಷ್ಠಿಕಾಂಶ 


ಸರ್ಕಾರವು ಗರ್ಭಿಣಿಯರಿಗಾಗಿ 
ಆಹಾರದ ಜೊತೆಗೆ ಹಣವನ್ನು ನೀಡುತ್ತಿದೆ. 


ಕೋಷ್ಠಕ 15: ಗರ್ಭಿಣಿಯರಿಗಾಗಿ ಇರುವ ಸೌಲಭ್ಯಗಳು 


ಕ್ರಸಂ ಸೌಲಭ್ಯಗಳು ಆವೃತ್ತಿ ಶೇಕಡ 
ತಾಯಿ ಕಾರ್ಡ್‌ 
ಹೊಂದಿದು 
ಎ 
01 ಸೌಲಭ್ಯಗಳನ್ನು 17 34 
ಪಡೆದುಕೊಂಡಿದ್ದಾರೆ 
ತಾಯಿ ಕಾರ್ಡ್‌ 
ಹೊಂದಿದು 
ತಾ 
02 [ಸಾ ಭ್ರಗಳನ್ನು 7 14 
ಪಡೆದುಕೊಂಡಿಲ್ಲ 
ತಾಯಿ ಕಾರ್ಡ್‌ ಕಾರ್ಡ್‌ 
ಈ ಹೊಂದಿಲ್ಲದಿರುವುದು. ಈ ೫ 
ಒಟ್ಟು 50 17100 
ತಾಯಿ ಕಾರ್ಡ್‌ ಹೊಂದಿರುವವರಲ್ಲಿ ಶೇ.24 
ಕಾರ್ಮಿಕರು ಮತ್ತು ಸೌಲಭ್ಯಗಳನ್ನು 


ಪಡೆದುಕೊಂಡಿದ್ದಾರೆ. ಶೇ.14 ಕಾರ್ಮಿಕರು ತಾಯಿ 
ಕಾರ್ಡ್‌ ಇದ್ದರೂ ಕೂಡ ಈ ಸೌಲಭ್ಯಗಳನ್ನು 
ಪಡೆದುಕೊಂಡಿಲ್ಲ. ಏಕೆಂದೆರೆ ಕಾರ್ಮಿಕರು 
ತೋಟಗಳಲ್ಲಿ ವಾಸಿಸುತ್ತಿರುವುದು ಮತ್ತು ಅಲ್ಲಿ ಕೆಲಸ 


ಮಡುತ್ತಿರುವುದರಿಂದ ಸೌಲಭ್ಯಗಳನ್ನು 
ಪಡೆದುಕೊಳ್ಳಲು ಊರಿನಲ್ಲಿರುವ ಅಂಗನವಾಡಿ 
ಕೇಂದಗಳಿಗೆ ಬರಲು ಸಮಯವಿಲ್ಲವೆಂದು ಮತ್ತು 
ಬಂದರೆ ಒಂದು ದಿನದ ಕೂಲಿಯನ್ನು 


ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸೌಲಭ್ಯಗಳನ್ನು 
ಪಡೆದುಕೊಂಡಿಲ್ಲ. 
ಸರ್ಕಾರದ ಸೌಲಭ್ಯಗಳು 


ಸಮಾಜದಲ್ಲಿ ಹಿಂದುಳಿದವರು, ಮಹಿಳೆಯರು, 


ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗಾಗಿ 
ಹಲವಾರು ಯೋಜನೆಗಳನ್ನು ರೂಪಿಸಿ 
ಜಾತಿಗೊಳಿಸಿದೆ. ಅಧ್ಯಯನಕ್ಕೊಳಪಡಿಸಿರುವ 


ಕಾರ್ಮಿಕರಲ್ಲಿ ಆಧಾರ ಕಾರ್ಡ್‌, ರೇಷನ ಕಾರ್ಡ್‌ 
ಮತ್ತು ವೋಟರ್‌ ಕಾರ್ಡ್‌ ಹೊಂದಿದ್ದಾರೆ. ಆದರೂ 
ಕೂಡ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ 
ವಿಫಲರಾಗಿದ್ದಾರೆ. 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 115 


This article available at: www.srujani.in 


SRUJANI: Indian Journal of Innovative Research and Development 


ಕೋಷ್ಠಕ 16: ಕಾರ್ಮಿಕ ಕಾರ್ಡ್‌ಗಳನ್ನು 
ಹೊಂದಿರುವವರ ವಿವರ 


ಕೋಷ್ಠಕ 18: ಸಾಮಾಜಿಕ ಭದ್ರತೆ ಯೋಜನೆಗಳನ್ನು 
ಪಡೆದುಕೊಂಡಿರುವವರ ವಿವರ 


ಕ್ರಸಂ | ಕಾರ್ಮಿಕರ ಕಾರ್ಡ | ಆವೃತ್ತಿ ಶೇಕಡ ಕ್ರಸಂ | ಸೌಲಭ್ಯಗಳು ಆವೃತ್ತಿ | ಶೇಕಡ 
01 ಹೌದು 13 26 01 ವಿಧವಾ ವೇತನ ೨ 10 
02 (ಇಲ್ಲ 37 16 07 'ವೃದ್ಧಾಪ್ಯ ವೇತನ I ಕ 
ಹಟ್ಟು 50 100 03 ಅಂಗವಿಕಲ ಪಾಸ್‌ — — 
ಒಟ್ಟು ಮಹಿಳಾ ಕಾರ್ಮಿಕರಲ್ಲಿ ಶೇ.26 ರಷ್ಟು OS Fee EE ea — 
ಕಾರ್ಮಿಕರು ಮತ್ತು ಕಾರ್ಮಿಕ ಕಾರ್ಡ್‌ಗಳನ್ನು ರ TREE 
ಹೊಂದಿದ್ದಾರೆ. ಸಾಮಾನ್ಯವಾಗಿ ಕಾರ್ಮಿಕ ವ ಪಾಪರ್‌ ಸ್‌ ಗ | 
ಕಾರ್ಡ್‌ಗಳನ್ನು ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುತ್ತದೆ. ಪಡಿಯದೆ ಇರುವವರು 
ತೋಟದ ಕಾರ್ಮಿಕರಲ್ಲಿ ತೋಟದ ಕೆಲಸ ಸಿಗದ 
ತ ಒಟ್ಟು 50 [100 
ಸಂದರ್ಭದಲ್ಲಿ ಗಾರೆ ಕೆಲಸಕ್ಕೆ ಹೋಗುತ್ತಾರೆ. 
EERE ಕೋಷ್ಟಕವನ್ನು ಗಮನಿಸಿದಾಗ ಶೇ.10 ರಷ್ಟು ಜನ 
e : ಸರ್ಕಾ ೇೀಜ 
ಇ ನೆ ೩ ವಿಧವಾ ವೇತನ ಪಡೆಯುತ್ತಿರುವುದನ್ನು 
ಪಡೆದುಕೊಂಡಿರುವವರ ವಿವರ ಡು 
TR ೯ ಕಾಣಬಹುದಾಗಿದೆ. ಶೇ.88 ರಷ್ಟು ಕಾರ್ಮಿಕರು 
ಸ ಆಪು ಬ ಯು ಯಾವುದೇ ಸೌಲಭ್ಯಗಳನ್ನು ಪಡೆದಿರುವುದಿಲ್ಲ. 
ಇಂಧ ಅಮಾಸ ಬಹುತೇಕ ಕಾರ್ಮಿಕರಿಗೆ ಸರ್ಕಾರದಿಂದ ನೀಡುವ 
Ml je ಹಣ: (4 4 ಸೌಲಭ್ಯಗಳ ಬಗ್ಗೆ ಅರಿವಿಲ್ಲ. ಹಾಗೂ ಅರಿವಿದ್ದರೂ 
ಬಾ ಅವುಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ 
NS 0 ಬಗ್ಗೆ ತಿಳಿವಳಿಕೆ ಇಲ್ಲದಿರುವುದನ್ನು ಅಧ್ಯಯನದಲ್ಲಿ 
ಆಶಾ ಕಂಡುಕೊಳ್ಳಲಾಗಿದೆ. 
03 ಶೌಚಾಲಯ 21 42 
ಫಲಿತಗಳು 
04 `ಹಾವುಹ ಶಕ್ತ 16 132 


ಸರ್ಕಾರದ ಯೋಜನೆಗಳಾದ ಇಂದಿರಾ ಆಶ್ರಯ 
ಮನೆ ಮತ್ತು ಸ್ಪಚ್ಛಭಾರತದ ಯೋಜನೆಯಡಿಯಲ್ಲಿ 


ಜ್‌ 
ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತದೆ. ಈ 
ಎರಡೂ ಸೌಲಭ್ಯಗಳನ್ನು ಶೇ.20 ಮಹಿಳಾ 
ಕಾರ್ಮಿಕರು ಪಡೆದುಕೊಂಡಿದ್ದಾರೆ. ಶೇ.6 ರಷ್ಟು 


ಕಾರ್ಮಿಕರು ಕೇವಲ ಇಂದಿರಾ ಆವಾಸ್‌ ಆಶ್ರಯ 
ಮನೆಗಳನ್ನು ಪಡೆದುಕೊಂಡಿದ್ದರೆ, ಶೇ.42 ರಷ್ಟು 
ಕಾರ್ಮಿಕರು ಕೇವಲ ಶೌಚಾಲಯ ಸೌಲಭ್ಯಗಳನ್ನು 
ಪಡೆದುಕೊಂಡಿದ್ದಾರೆ. 


ಕಾರ್ಮಿಕರಿಗಿಂತ ಮಹಿಳಾ ಕಾರ್ಮಿಕರ ಸಂಖ್ಯೆ 
ಅಧಿಕವಾಗಿದೆ. 


* ದ್ರಾಕ್ಷಿ ತೋಟದಲ್ಲಿ 26-35 ವಯೋಮಿತಿಯ 
ಮಹಿಳಾ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ 
ದುಡಿಯುತ್ತಿದ್ದಾರೆ. 

* ಮಹಿಳಾ ಕಾರ್ಮಿಕರಿಗೆ 400 ರೂ ಕೂಲಿ 
ನೀಡಿದರೆ ಪುರುಷ ಕಾರ್ಮಿಕರಿಗೆ 500 ರಿಂದ 
600 ರೂಗಳನ್ನು ನೀಡುವ ಮೂಲಕ 
ಕೂಲಿಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. 


* ಮಹಿಳೆಯರು ಮನೆಯ ಆರ್ಥಿಕ ಸ್ಥಿತಿಯನ್ನು 


ಸುಧಾರಿಸಲು ಮತ್ತು ಮನೆಯ 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 116 


This article available at: www.srujani.in 


SRUJANI: Indian Journal of Innovative Research and Development 


ಪರಾಮರ್ಶನ ಗ್ರಂಥಗಳು 


ಜವಾಬ್ದಾರಿಯನ್ನು ನಿಭಾಯಿಸಲು ಕಾರ್ಮಿಕರಾಗಿ 
ದುಡಿಯುತ್ತಿದ್ದಾರೆ. 

ಅಕ್ಟೋಬರ್‌ ತಿಂಗಳಿನಿಂದ ಮಾರ್ಚ್‌ 
ತಿಂಗಳವರೆಗೆ ದ್ರಾಕ್ಷಿ ತೋಟದಲ್ಲಿ ಕೂಲಿ ಹಣ 
ಜಾಸ್ತಿ ಸಿಗುವುದರಿಂದ ತಮ್ಮ ಆರೋಗ್ಯದಲ್ಲಿ 
ಏರುಪೇರಾದರೂ ತೋಟದ ಕೆಲಸಕ್ಕೆ 
ಬರುವುದನ್ನು ತಪ್ಪಿಸುವುದಿಲ್ಲ. 

ತೋಟಗಳಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರಿಗೆ 
ತೊಂದರೆಗಳಾದರೆ ಮಾಲೀಕರು ಯಾವುದೇ 
ಜವಾಬ್ದಾರಿಗಳನ್ನು ತೆಗೆದುಕೊಳುವುದಿಲ್ಲ. 

ದಾಕ್ಷಿ ಕಡ್ಡಿಗಳಿಗೆ ಬಣ್ಣ ಹಚ್ಚುವುದಕ್ಕೆ ಕುಟುಂಬ 
ಸಮೇತ ಮಹಿಳೆಯರು ವಲಸೆ ಬರುವುದರಿಂದ 
ಮಕ್ಕಳ ಶಿಕ್ಷಣ ಕುಂಠಿತವಾಗಿದೆ. 


ದಾಕ್ಷಿ ತೋಟಕ್ಕೆ ಹತ್ತಿರವಿರುವ ಹಾಗೂ ದೂರದ 
ಊರಿನಿಂದ ಬರುವ ಕಾರ್ಮಿಕರಿಗೆ ನೀಡುವ 
ಕೂಲಿಯಲ್ಲಿ ವ್ಯತ್ಯಾಸವಿರುತ್ತದೆ. 
ಕಾರ್ಮಿಕರಿಗಿರುವ ಸವಲತ್ತುಗಳು ಸರಿಯಾಗಿ 
ಸಿಗುತ್ತಿಲ್ಲ. ಮತ್ತು ಸರ್ಕಾರ ರೂಪಿಸಿರುವ 
ಕಾರ್ಯಕ್ರಮಗಳ ಬಗ್ಗೆ ಕಾರ್ಮಿಕರಿಗೆ ಹೆಚ್ಚಿನ 
ಅರಿವಿಲ್ಲ. 


ಉಪಸಂಹಾರ 

ಒಟ್ಟಾರೆಯಾಗಿ ದಾಕ್ಷಿ ತೋಟಗಳಲ್ಲಿ ಕೆಲಸ 
ನಿರ್ವಹಿಸುವ ಮಹಿಳಾ ಕಾರ್ಮಿಕರು ಮೂಲತಃ 
ಬಡತನ ರೇಖೆಗಿಂತ ಕೆಳಗಿನವರಾಗಿದ್ದಾರೆ. ಇವರು 
ಕೂಲಿ ತಾರತಮ್ಯದ ಜೊತೆಗೆ ಹಲವಾರು 
ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. 
ಕಾರ್ಮಿಕರ ಅಭಿವೃದ್ಧಿಗೆ ಸರ್ಕಾರ ರೂಪಿಸಿರುವ 
ಕಾರ್ಯಕ್ರಮಗಳ ಬಗ್ಗೆ ಇವರಿಗೆ ಅರಿವಿಲ್ಲ. ಇವರಲ್ಲಿ 
ಅನಕ್ಷರತೆ ಪ್ರಮಾಣ ಅಧಿಕವಾಗಿದೆ. ಹೀಗಾಗಿ 
ಸರ್ಕಾರ ಮಹಿಳಾ ಕಾರ್ಮಿಕರ ಅಭಿವೃದ್ಧಿಗೆ 
ಕ್ರಮಕೈಗೊಳ್ಳಬೇಕಿರುವುದು ಅನಿವಾರ್ಯವಾಗಿದೆ. 


ೈಲಜ ಕೆ (2016). ಪರಿಶಿಷ್ಟ ಜಾತಿ 
ಮಹಿಳಾ ಕೃಷಿ ಕಾರ್ಮಿಕರ ಸ್ಥಿತಿಗತಿಗಳು: 
ಒಂದು ಮಾನವಶಾಸ್ತಿ ಯ ಅದ್ಧಯನ. 
ಅಪ್ರಕಟಿತ ಪ್ರೌಢಪ್ರಬಂಧ, ಮೈಸೂರು ವಿವಿ. 
Wage Indicator Foundation. 
https://wageindicator.org/salary/m 
inimum-wage/india/31024- 
karnataka/31025-agriculture-and- 
related-works 

Sruthi Paruthikad, 6 Sruthi 
Paruthikad. (2016, January 25). 
The Gardens of Grapes: Farmers 
taste fruity success. The New 
Indian Express. 
https://www.newindianexpress.co 
m/states/kerala/2016/jan/25/the- 
gardens-of-grapes-farmers-taste- 
fruity-success- 
873209.html?botrequest=true& 
Jadhav, B. R. (2020, October 20). 
Grape Expectations: Women’s 
labour bears fruit in Nashik. 
BusinessLine. 
https://www.thehindubusinessline. 
com/economy/agri- 
business/grape-expectations- 
womens-labour-bears-fruit-in- 
nashik/article32894720.ece 


VOLUME-2, ISSUE-6, JANUARY-FEBRUARY 2024 ISSN: 2583-3510, Pp. 109-117 117 


This article available at: www.srujani.in 


